ನೆಲದ ಮಾತು ನಿಮ್ಮೊಡನ 


ನಾವು ಒಂದಷ್ಟು ಗೆಳೆಯರು ಬಹಳ ದಿನಗಳಿಂದ ನಮಗೊಂದು "ನೆಲದ ಮಾತು' ಬೇಕು ಎಂದು ಯೋಚಿಸುತ್ತಿದ್ದೆವು. ನಮ್ಮ 
ಸಾಮಾಜಿಕ ಪರಿಸರದಲ್ಲಿ ಸಾಂಸ್ಕೃತಿಕ ಚೌಕಟ್ಟಿನಲ್ಲಿ ಕೆಲಸ ಮಾಡುವ ಪರಿಸರ ಪತ್ರಿಕೆ ಬೇಕೆಂದು, ಇದಕ್ಕಾಗಿ "ದೇಹ ಮತ್ತು ಹಸಿರು' 
ಎಂಬ ಶೀರ್ಷಿಕೆಯನ್ನು ಪಡೆದಿದ್ದೆವು. ಕೊನೆಗೆ ಪ್ರಸಿದ್ದ ಪರಿಸರ ಚಿಂತಕ ಎ.ಎನ್‌. ಯಲ್ಲಪ್ಪರೆಡ್ಡಿಯವರ ಬಗ್ಗೆ "ನೆಲದ ಮಾತು' 
ಎಂಬ ಅಭಿನಂದನಾ ಗ್ರಂಥ ತಂದೆವು. ಆಗ ಬಹುಪಾಲು ಸ್ನೇಹಿತರು ಮತ್ತು ಹಿರಿಯರಾದ ಡಿ.ಕೆ. ಚೌಟಾರವರು "ನೆಲದ ಮಾತು' 
ಟೈಟಲ್‌ಗೆ ಪ್ರಯತ್ನಿಸಿ ಎಂದಿದ್ದರು. ಹಾಗೆ ನೋಡಿದರೆ "ನೆಲದ ಮಾತು' ಅಭಿನಂದನಾ ಗ್ರಂಥದ ಬಿಡುಗಡೆಯ ಸಂದರ್ಭದಲ್ಲಿ 
ಆಕಸ್ಮಿಕವಾಗಿ "ನಲದ ಮಾತು' ಪರಿಸರ ಪತ್ರಿಕೆ ತರುವ ವಿಷಯ ಪ್ರಸ್ತಾಪಿಸಿದ್ದೆವು. ಅದು ಪತ್ರಿಕೆಗಳಲ್ಲಿ ಸುದ್ದಿಯಾಗಿತ್ತು. ಇದು 
ಬರಲು ದೆಹಲಿಯಿಂದ ಹೆಚ್‌.ವೈ. ಶಾರದಾ ಪ್ರಸಾದ್‌ರವರೂ ಸಹಕರಿಸಿದ್ದಾರೆ. 


ಈಗ "ನಲದ ಮಾತು'ವಿನ ಮೂಲಕ ನಾನಾ ರೀತಿಯ ಚಟುವಟಿಕೆಗಳ್ನು ರೂಪಿಸಿಕೊಳ್ಳುತ್ತಿದ್ದೇವೆ. ಮುಖ್ಯವಾಗಿ ಪರಿಸರ 
ಚಳುವಳಿ ಕುರಿತಂತೆ ಕರ್ನಾಟಕದ ಉದ್ದಗಲಕ್ಕೂ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವ ಎಲ್ಲರನ್ನು ಒಂದೆಡೆ ಸೇರಿಸಿ 
ಕಾರ್ಯಕ್ರಮ ರೂಪಿಸಬೇಕಾಗಿದೆ. ಹಾಗೆಯೇ ನಮ್ಮ ನಡುವೆ ಕಾಡುತ್ತಿರುವ ಕೆಲವು ಪ್ರಮುಖ ವಿಷಯಗಳ ಕುರಿತು ಚರ್ಚೆ 
ಏರ್ಪಡಿಸಬೇಕಾಗಿದೆ. ಯಾಕೆಂದರೆ ಜಾಗತೀಕರಣ ನಮ್ಮ ಮುಂದೆ ನಾನಾ ಮುಖವಾಡಗಳಲ್ಲಿ ಬಂದು ನಿಂತಿದೆ. ಅದರ 
ತಿಮಿತಿಗಳನ್ನು ಸ್ಪಷ್ಟಪಡಿಸುವುದು ನೆಲದ ಮಾತುವಿನ ಉದ್ದೇಶವಾಗಿದೆ. 
ನಾವು ಪರಿಸರ ಎಂದರೆ ಕೇವಲಗಿಡ, ಮರ, ವಾಯು ಹಾಗೂ ಜಲಮಾತ್ರ ಎಂದು ಭಾವಿಸಬೇಕಾಗಿಲ್ಲ. ನಮ್ಮ ಮನಸ್ಸುಗಳು 
ಹೀನ ಮಟ್ಟಕ್ಕೆ ತಲುಪದಂತೆ ಅಭಿರುಚಿ ಅರಳುವಿಕೆಯಲ್ಲಿ "ನೆಲದ ಮಾತು'ವಿನ ಪಾತ್ರವನ್ನು ಗಟ್ಟಿಗೊಳಿಸುವುದು ನಮ್ಮ ಆಶಯ. 
ಪರಿಸರ ಚಳುವಳಿಯಲ್ಲಿ ತೊಡಗಿರುವ ಆತ್ಮೀಯರು ತಮ್ಮ ವಿಳಾಸವನ್ನು ದಯವಿಟ್ಟು ತಲುಪಿಸಬೇಕಾಗಿ ವಿನಂತಿ. ಹಾಗೆಯೇ 
ಆಯಾ ಸಂಸ್ಥೆಗಳು ನಡೆಸುವ ಸಂವಾದ ಮತ್ತು ವಿಚಾರ ಸಂಕಿರಣಗಳ ವರದಿಗಳನ್ನು ಹಾಗೂ ಅಲ್ಲಿ ಮಂಡಿತವಾಗುವ ಲೇಖನಗಳನ್ನು 
ಕಳಿಸಿಕೊಡಲು ವ್ಯವಸ್ಥೆ ಮಾಡಿದರೆ ತುಂಬ ಖುಣಿಯಾಗಿರುತ್ತೇವೆ. ಇದರ ಜೊತೆಗೆ ನಮ್ಮ ಪತ್ರಿಕೆಗಳಲ್ಲಿ ಬರುವ ಅತ್ಯುತ್ತಮ 
ಲೇಖನಗಳು ಹಾಗು ವರದಿಗಳು ಸದಭಿರುಚಿಯ ಓದುಗರ ಗಮನಕ್ಕೆ ಬಂದರೆ "ನೆಲದ ಮಾತು'ವಿನ ಗಮನಕ್ಕೆ ತರಲು ಪ್ರಯತ್ನಿಸಿ. 
“ನೆಲದ ಮಾತು' ಒಂದೊಂದು ಸಂಚಿಕೆಯನ್ನು ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಬಿಡುಗಡೆ ಮಾಡಲಾಗುವುದು. ಆಗ 


ಆಯಾ ಪ್ರದೇಶದ ಮೂರು ನಾಲ್ಕು ಜಿಲ್ಲೆಗಳ ಪರ್ಬರ ಪ್ರೇಮಿಗಳನ್ನು ಒಂದೆಡೆ ಸೇರಿಸಿ ಸಂವಾದ ಏರ್ಪಡಿಸುವುದು ಕೂಡ ನಮ್ಮ 
ಯೋಜನೆಯಾಗಿದೆ. 
"ನೆಲದ ಮಾತು' ಬರಲು ಸಹಕರಿಸುತ್ತಿರುವ ಎಲ್ಲ ಆತ್ಮೀಯರಿಗೂ ಯಣಿಯಾಗಿದ್ದೇನೆ. 
ನಿಮ 


೬ 


- ಶೂದ್ರ ಶ್ರೀನಿವಾಸ್‌ 


ಪ್ರಕಾಶಕರು: 


ಎಸ್‌. ಪ್ರೀತಿ, "ಕಾವಿಮನೆ', ಅಣ್ಣಯ್ಯರೆಡ್ಡಿ ಬಡಾವಣೆ, ಜೆ.ಪಿ. ನಗರ ೬ನೇ ಹಂತ, ಬೆಂಗಳೂರು - ೫೬೦ ೦೭೮. ದೂರವಾಣಿ: ೬೫೫೧೭೬೨ 


ವಾರ್ಷಿಕ ಚಂದಾ: ರೂ. ೧೫೦-೦೦ 
ಎರಡು ವರ್ಷಕ್ಕೆ : ರೂ. ೨೫೦-೦೦ 


ಆಜೀವ ಚಂದಾ : ರೂ. ೧೫೦೦-೦೦ 
ಪೋಷಕರು : ರೂ. ೫೦೦೦-೦೦ 


ಆಜೀವ ಚಂದಾದಾರರ ಮತ್ತು ಪೋಷಕರ ಹೆಸರು ಮತ್ತು ವಿಳಾಸಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸಲಾಗುವುದು. 


ಸಮಕಾಲೀನ ಪರಿಸರದ ವಿವಿಧ ಚಿಂತನೆಗಳಿಗೆ 


ನೆಲದ ಮಾತು 


(ಮೂರು ತಿಂಗಳಿಗೊಮ್ಮೆ ಬರುವ ಪರಿಸರ ಪತ್ರಿಕೆ) 


ಸಂಪುಟ : 1, ಅಕ್ಟೋಬರ್‌-ನವೆಂಬರ್‌-ಡಿಸೆಂಬರ್‌ 2002 ಸಂಚಿಕೆ :1 


ಅರ್ಪಣೆ: 


ಅನಿಲ್‌ ಅಗರ್‌ವಾಲ್‌ 
ಪರಿಸರ ಚಳುವಳಿಗೆ ಅಪಾರ ಕೆಲಸ ಮಾಡಿದವರು ಮತ್ತು "ಡೌನ್‌ ಟು ಅರ್ಥ್‌' ಎಂಬ ಪತ್ರಿಕೆಯನ್ನು ಕೊಟ್ಟವರು 


ಕೆ. ಶಿವರಾಮ ಕಾರಂತ 


ನಮ್ಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂದರ್ಭದ ಹಿರಿಯ ಚೇತನವಾದ ಮತ್ತು ಪರಿಸರ ಚಳುವಳಿಗೆ 
ಸದಾ ಹೊಸ ಹೊಸ ಆಯಾಮಗಳನ್ನು ಕೊಡುತ್ತಾ ಬದುಕಿದವರು 


ಸಂಪಾದಕರು : 
ಶೂದ್ರ ಶ್ರೀನಿವಾಸ್‌ 


ಸಹಾಯಕ ಸಂಪಾದಕರು : 
ಸಿ. ಯತಿರಾಜು 


ಸಲಹ: 
ಎ.ಎನ್‌. ಯಲ್ಲಪ್ಪರೆಡ್ಡಿ ಅ ಡಿ.ಕೆ. ಚೌಟಾ ಅ ನಾಗೇಶ್‌ ಹೆಗಡೆ ೪ ಸುಹಾಸ್‌ ವೈ.ಎಂ.ಸಿ.ಎ. ಈ ಡಾ||ಕೆ. ಮರುಳಸಿದ್ದಪ್ಪ 
9 ಎ. ಜಗನ್ನಾಥ್‌ 9 ಕೆ.ಜಿ. ಶಾಂತಾರಾಂ ೪ ರಂಜಾನ್‌ ದರ್ಗ 


ಸಹಕಾರ: 
ಡಾ|| ಡಿ. ಹೆಚ್‌. ಗೌಡ, ಎನ್‌. ಪ್ರಭಾಕರರೆಡ್ಡಿ, ಕೆ. ವಾಸುದೇವರೆಡ್ಡಿ, ಹುಳಿಮಾವು ಲೋಕೇಶ್‌ 


ಸುಸ್ಲಿರ ಅಭಿವೃದ್ಧಿಯ ವಿಶ್ವ ಸಮಾವೇಶ -ಸಿ. ಯತಿರಾಜು ಸರ 
ಮಹಾಚೈತ್ರ - ಕೇಶವರೆಡ್ಡಿ ಹಂದ್ರಾಳ ೮೧೧ 
ಈ ಸಾವು ನ್ಯಾಯವೆ? -ವಿ. ಚಂದ್ರಶೇಖರ ನಂಗಲಿ ೧೨-೧೭ 
ಅನಿಲ್‌ ಅಗರ್‌ವಾಲ್‌ -ನಾಗೇಶ್‌ ಹೆಗಡೆ ೧೮:೮೬ 
ನಮ್ಮ ಹಿತ್ತಲು - ಬಿದರಹಳ್ಳಿ ನರಸಿಂಹಮೂರ್ತಿ ೨೩ 
ಈ ಭೂಮಿ ಯಾರಿಗೂ ಸೇರಿದ್ದಲ್ಲ -ಡಾ||ನಿ. ಮುರಾರಿ ಬಲ್ಲಾಳ ೨೪-೨೯ 
ಬಗ್ಗಡವಾಗಿರುವ ಬೆಂಗಳೂರಿನ ಭೂಜಲ -ಟಿ.ಎಂ. ಶಿವಶಂಕರ್‌ ೩೦-೩೪ 
ಮೀನಿನ ಹೆಜ್ಜೆಗಳು -ಡಿ.ಕೆ. ಚೌಟಾ ೩೫-೩೭ 
ಕಸದ ನಿರ್ವಹಣೆ - ನಗರವನ್ನು ಕಾಡುತ್ತಿರುವ ಸಮಸ್ಯೆ -ಎ.ಎಸ್‌. ಚಂದ್ರಮೌಳಿ ೩೮-೩೯ 
. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ - ಚಂದ್ರಶೇಖರ ಚೌಟ ೪೦-೪೩ 
. ನಾಟಿ ವೈದ್ಯ - ರಂಜಾನ್‌ ದರ್ಗ ೪೪-೪೬ 


ಳಿ 


, ಯಾರದೋ ದೇಹ... ಯಾರದೋ ಮುಖ - ಕುದುರೆಮುಖ - ಎಚ್‌. ಪಟ್ಟಾಭಿರಾಮ ಸೋಮಯಾಜಿ ೪೭-೫೦ 


ಸಹ್ಯಾಭಿವೃದ್ಧಿಯ ಕಡೆಗೆ - ಹ.ಚಾ. ಶರತ್‌ಚಂದ್ರ ೫೧-೫೨ 
ಪ್ರತಿಮೆ-ಮಹಿಮೆ - ಜರಗನಹಳ್ಳಿ ಶಿವಶಂಕರ್‌ ೫೩-೫೪ 
ಕಾಮನ್‌ ಕ್ರೋ(ಯೂಪ್ಹೊಯೇ ಕೊರೇಟಾ) -ಪಿರಿಯಾಪಟ್ಟಣ ಎಸ್‌. ನಾಗರಾಜು ೫೫ 
ಅಮೃತಫಲ - ನೆಲ್ಲಿಕಾಯಿ - ಡಾ॥ ಡಿ. ಹೆಚ್‌. ಗೌಡ ೫೬-೫೭ 
ಜಗತ್ತು ಒಂದು ಅಥವಾ ಎರಡು? “ರಾಮಚಂದ್ರ ಗುಹಾ ೫೮-೬೧ 
ನಮ್ಮ ವೃಕ್ಷಗಳು - ಅಶ್ವತ್ತ ವೃಕ್ಷ - ಎ. ಎನ್‌. ಯಲ್ಲಪ್ಪರೆಡ್ಡಿ ೬೨-೬೪ 
ನನ್ನ ಹಳ್ಳಿ ಒಂದು ನೆನಪು -ಲೀಲಾ ಸಂಪಿಗೆ ೬೫ ೬೭ 
. ನಮ್ಮ ಪರಿಸರದಲ್ಲಿ ಸೀಸದ ಸ್ಥಾನ ಮತ್ತು 
ನಮ್ಮ ಆರೋಗ್ಯದ ಮೇಲೆ ಅದರ ಪರಿಣಾಮಗಳು - ಡಾ|| ತುಪ್ಪಿಲ್‌ ವೆಂಕಟೇಶ್‌ ೬೮-೭೦ 
. ನನ್ನ ಕಲ್ಪನೆಯ ಪರಿಸರ - ಎಂ.ಜೆ. ನರೇಂದ್ರನಾಥ್‌ ವಿ 
. ನನ್ನ ಕಲ್ಪನೆಯಲ್ಲಿ ಪರಿಸರ - ವೀಚಿ | ೭೨-೭೩ 
ನಮ್ಮ ಇರುವಿಕೆಯ ಸುತ್ತ - ಕೆ.ಜಿ. ಶಾಂತಾರಾಂ ೭೪ 
. ಪುಸ್ತಕ ಪರಿಚಯ ಸ - ಶೂದ್ರಶ್ರೀ ೭೫ 


೩. ನೇಕ ೧ಗಿಗ ಫಿ 
. ನಲಕ್ಕೂಂದು ಮಾತಿದ್ದರೆ - ಶೂದ್ರ ಶ್ರೀನಿವಾಸ್‌ ೭೬-೭೮ 


ಮು ಲ್ನ 


08.0 $y, 
ow oN 


ತ fy 
“amar 


ಆ 


ರಿ 
7 ನ 
ಬ 


ಟುವಾಲು-ಫೆಸಿಫಿಕ್‌ ಮಹಾಸಾಗರದ ಒಂದು ಪುಟ್ಟ ದ್ವೀಪ - ಇದೇ 
ಆಗಸ್ಟ್‌ ೨೬ರಿಂದ ಸೆಪ್ಟೆಂಬರ್‌ ೪ರವರೆಗೆ ದಕ್ಷಿಣ ಆಫ್ರಿಕಾದ 
RE ನಡದ "ಸುಸ್ಥಿರ ಅಭಿವೃದ್ಧಿಯ ವಿಶ್ವ 
ಸಮಾವೇಶದಲ್ಲಿ ಈ ಪುಟ್ಟ ದ್ವೀಪ ರಾಷ್ಟ್ರದ ಪ್ರಧಾನ ಮಂತ್ರಿ ಸೌಪಾಟು 
ಸೋಪಿಂಗ್‌ ಒಂದು ಅರಣ್ಯರೋದನವನ್ನು ಮಾಡಿದರು. ""ನಮ್ಮ ದೇಶ 


ಈಗಾಗಲೇ ಸಮುದ್ರಮಟ್ಟದ ಹೆಚ್ಚಳಕ್ಕೆ ಬಲಿಯಾಗುತ್ತಿದೆ. ನಮ್ಮ ರಾಷ್ಟ್ರ 


ಸದಾ ಅಸ್ತಿತ್ವದಲ್ಲಿರಬೇಕೆಂಬ ಅಪೇಕ್ಷೆ ನಮ್ಮದು, ಕೈಗಾರಿಕೀಕರಣಗೊಂಡ 


ರಾಷ್ಟ್ರಗಳ ದುರಾಸೆಯಲ್ಲಿ ನಮ್ಮ ರಾಷ್ಟ್ರಮುಳುಗದಿರಲಿ.'' ಈ ಆಕ್ರಂದನ ' 


ಕೇವಲ ಈ ಪುಟ್ಟದ್ವೀಪದ ಆಕ್ರಂದನವಾಗಿರಲಿಲ್ಲ, ಏಕೆಂದರೆ ಹವಾಮಾನ 
ಬದಲಾವಣೆ ಪ್ರತಿಯೊಬ್ಬರನ್ನೂ ಬಾಧಿಸುತ್ತಿದೆ. 

ಇಂದು ಭೀಕರ ಬರಗಾಲ ಪ್ರಪಂಚದ ಕೆಲವು ಭಾಗಗಳನ್ನು 
ಕಾಡುತ್ತಿದ್ದರೆ, ಪ್ರವಾಹ, ಚಂಡಮಾರುತಗಳು ಮತ್ತೆ ಕೆಲವು ಭಾಗಗಳಲ್ಲಿ 
ರುದ್ರ ನರ್ತನ ಮಾಡಿ ಅಪಾರ 
ಸ್ತಿಪಾಸ್ತಿ, ಪ್ರಾಣ ಹಾಗೂ ಪ್ರಾಕೃತಿಕ 


GC 


pe 


ಸಂಪನ್ಮೂಲಗಳನ್ನು ನಾಶಪಡಿಸುತ್ತಿವೆ. 
ಪರಿಸ್ಥಿತಿ ಇಷ್ಟು ಗಂಭೀರವಾಗಿದ್ದರೂ, 
ಅಮೇರಿಕಾ ಹಾಗೂಮತ್ತಿತರ ಉತ್ತರದ 
ಶ್ರೀಮಂತ ರಾಷ್ಟ್ರಗಳು ಇದರ ಬಗ್ಗೆ 
ಅತ್ಯಂತ ತಾತ್ಸಾರ ಮತ್ತು ನಿರ್ಲಜ್ಜ 
ಅಜ್ಞಾನವನ್ನು ಯಾವ ನಿರ್ಭಿಡೆ ಇಲ್ಲದೆ 
ಪ್ರದರ್ಶಿಸುತ್ತಿವೆ. ಜಾಗತಿಕ 
ಬಿಸಿಯೇರುವಿಕೆಗೆ ಕಾರಣವಾಗಿರುವ ಹಸಿರುಮನೆ ಅನಿಲಗಳ 

ನಿಯಂತ್ರಣಕ್ಕೆ ೧೯೯೭ರಲ್ಲಿ ರೂಪಿಸಲಾದ ""ಕ್ಯೋಟೋ'' ಒಪ್ಪಂದಕ್ಕೆ 
ಅಮೇರಿಕಾ ಮತ್ತು ಆಸ್ಟ್ರೇಲಿಯಾಗಳು ಇ ಮ ಹಿ ಹಾಕಲು 
ನಿರಾಕರಿಸುತ್ತಿವೆ. ಅವರ ಬೆಂಬಲಿಗ ರಾಷ್ಟ್ರಗಳ ಮನವೊಲಿಕೆ ಹಾಗೂ 
ಒತ್ತಾಯಗಳು ಜಗತ್ತಿನ ""ಬೃಹತ್‌ ಮಲಿನಕಾರ''ನೆಂಬ ಕುಖ್ಯಾತಿಗೆ 
ಪಾತ್ರವಾದ ಅಮೇರಿಕಾದ ಮೇಲೆ ಯಾವುದೇ ಪರಿಣಾಮ ಬೀರಿಲ್ಲ. 
ಕ್ಯೋಟೋ ಒಪ್ಪಂದದ ಪ್ರಕಾರ ೧೯೯೦ರ ಮಟ್ಟವನ್ನು 
ಆಧಾರವಾಗಿಟ್ಟುಕೊಂಡು ೨೦೦೮-೨೦೧೨ರ ಅವಧಿಯಲ್ಲಿ ಹಸಿರು ಮನೆ 
ಅನಿಲಗಳನ್ನು ಶೇ. ೫.೨ರಷ್ಟು ಕಡಿಮೆ ಮಾಡಬೇಕಾಗುತ್ತಿತ್ತು. ಈ ಒಪ್ಪಂದ 
ಜಾರಿಗೆ ಬರಲು ಒಟ್ಟು ಶೇ. ೫೫ರಷ್ಟು ಹಸಿರುಮನೆ ಅನಿಲಗಳನ್ನು 
ಅತಿಯಾಗಿ ವಿಸರ್ಜಿಸುತ್ತಿರುವ ಕೈಗಾರಿಕಾ ರಾಷ್ಟ್ರಗಳ ಅನುಮೋದನೆ 
ಅತ್ಯಗತ್ಯ. 


ಸಿ. ಯತಿರಾಜು 
ಪದವಿಪೂವ 


ನಲದ ಮಾತು 


RAS 


ಸುಸ್ಲಿರ ಅಭಿವೃದ್ದಿಯ ವಿಶ್ವಸಮಾವೇಶ 
ಇ ಉ 


- ಸಿ. ಯತಿರಾಜು 


ಅತಿ ಹೆಚ್ಚು ಜನಸಂಖ್ಯೆಯುಳ್ಳ ಭಾರತ, ಚೈನಾ ದೇಶಗಳು ಹಾಗೂ 
ಐರೋಪ್ಯ ಒಕ್ಕೂಟಗಳು, ಅನುಮೋದನೆ ಮಾಡಿದರೂ ಅದನ್ನು 
ಜಾರಿಗೊಳಿಸಲಾಗುವುದಿಲ್ಲ. ಶೇ. ೩೬ರಷ್ಟು ಹಸಿರುಮನೆ ಅನಿಲಗಳನ್ನು 

ಸರ್ಜಿಸುವ ರಾಷ್ಟ್ರಗಳು ಮಾತ್ರ ಇಲ್ಲಿಯವರಗೆ ಒಪ್ಪಂದವನ್ನು 

ಅನುಮೋದಿಸಿವೆ. 

ಇಷ್ಟೆಲ್ಲಾ ರಂಪಾಟದ ನಡುವೆಯೂ ""ಅಮೇರಿಕಾ ಜಗದ 
ಅಮಾಯಕ ಜನರ ಸಂಕಷ್ಟಕ್ಕೆ ಕುರುಡಾಗಿ ಅಮೇರಿಕನ್‌ ಜೀವನ ಶೈಲಿ 
ಬಗ್ಗೆಯಾವುದೇ ರಾಜಿಯಿಲ್ಲ'', ಎಂದು ಹೇಳಿ ತನ್ನ ವಿಲಾಸಿ ಪಳೆಯುಳಿಕೆ 
ಇಂಧನವನ್ನು ಅತಿಯಾಗಿ ಬಳಸುವ ಪರಿಸರ ವಿನಾಶಕ ಸಂಸ್ಕೃತಿಯನ್ನು 
ಇಡೀಜಗತ್ತಿಗೆ ಸಾಂಕ್ರಾಮಿಕವಾಗಿ ಹರಡುತ್ತಿದೆ. ಹೀಗೆ ಹೇಳುವಮೂಲಕ 
ಪಶ್ಚಿಮ ಏಷ್ಯಾದ ಎಣ್ಣೆದೊರೆಗಳ ಹಾಗೂ ಬಹುರಾಷ್ಟ್ರೀಯ ಕಂಪನಿಗಳ 
ಹಿತ ಕಾಯುವುದೇ ತನ್ನ ಆದ್ಯ ಕರ್ತವ್ಯ ಎಂದು ಪ್ರತಿಪಾದಿಸುತ್ತ ತಾನು 
ಅವರ ಹಿತ ಕಾಪಾಡಲು ಇಡೀ ಜಗತ್ತಿನ ಒಳಿತನ್ನು 
ಬಲಿಕೊಡಲು ಸಿದ್ದನೆಂಬುದನ್ನು ಸಾಬೀತು 
ಪಡಿಸಿದೆ. ಸುಸ್ಥಿರ ಅಭಿವೃದ್ಧಿಯ ಮೇಲೆ ಜಾಗತಿಕ 
ಮಟ್ಟದ ಚರ್ಚೆ ನಡೆಯುತ್ತಿರುವ ಈ 
ಸಂದರ್ಭದಲ್ಲಿ ಅಭಿವೃದ್ಧಿಯನ್ನೇ ಹಾಳು 
ಮಾಡುವ ವಿಶ್ವವಿನಾಶಕ ನಿಲುವಿಗೆ ಅಮೇರಿಕಾ 
ಅಂಟಿಕೊಂಡು ಜಾಗತಿಕ ಪರಿಸರದ ಮಹಾ ಶತೃ 
ತಾನೆಂಬುದನ್ನು ಅತ್ಯಂತ ದುರಹಂಕಾರದಿಂದ 
ಪ್ರದರ್ಶಿಸುತ್ತಿದೆ. ಜೋಹಾನ್ಸ್‌ ಬರ್ಗ್‌ನಲ್ಲಿ 
ಸೇರಿದ್ದ ನೂರಕ್ಕೂ ಹೆಚ್ಚು ರಾಷ್ಟ್ರನಾಯಕರ 
ಮನವಿಗಳಿಗೆ ಅದು ಕವಡೆ ಕಾಸಿನ ಕಿಮ್ಮತ್ತನ್ನೂ ನೀಡದೆ ದರ್ಪವನ್ನು 
ಪ್ರದರ್ಶಿಸುತ್ತಿದೆ. ಅಮೇರಿಕಾದ ಅಧ್ಯಕ್ಷ ಜಾರ್ಜ್‌ಬುಷ್‌ ಪರಿಸರದ 
ಜಾಗತಿಕ ಸಮಾವೇಶದಲ್ಲಿ ಪಾಲ್ಗೊಃ ಭುವ ಕನಿಷ್ಠ ಸೌಜನ್ಯವನ್ನೂ ತೋರದೆ 
ಅತ್ಯಂತ ಉದ್ದಟತನವನ್ನು ಪ್ರದರ್ಶಿಸಿದ್ದಾರೆ. 


೧೯೯೨ರಲ್ಲಿ ರಿಯೋ ಡಿ ಜನೇರಿಯೋದಲ್ಲಿ ನಡೆದ ಭೂ ಶೃಂಗ 
ಸಮಾವೇಶ ನಡೆದ ಹತ್ತು ವರ್ಷಗಳ ನಂತರ ನಡೆದ ಈ ಸಮಾವೇಶ ಕಳದ 
ದಶಕದಲ್ಲಿ ಅದರ ಆಶಯಗಳನ್ನು ಕಾರ್ಯರೂಪಕ್ಕಿಳಿಸುವ ನಿಟ್ಟಿನಲ್ಲಿ 
ಸಾಧಿಸಲಾದ ಪ್ರಗತಿಯ ಆತ್ಮಾವಲೋಕನ ಮಾಡುವ, ಅದರ ಸಾಫಲ್ಯ 
ವಿಫಲತೆಗಳು ಹಾಗೂ ಮಿತಿಗಳ ಬಗ್ಗೆ ಚರ್ಚಿಸಿ ಸುಸ್ಥಿರ ಅಭಿವೃದ್ಧಿ ಹಾದಿಯ 
ನಕಾಶೆಯನ್ನು ಸಿದ್ದಗೊಳಿಸುವ ಆಶಯವನ್ನು ಹೊಂದಿತ್ತು. ಜಾಗತಿಕ 
ಪರಿಸರದ ಪರಿಸ್ಥಿತಿ ಒಂದು ದಶಕದ ಹಿಂದೆ ಇದ್ದುದಕ್ಕಿಂತಲೂ ಅತ್ಯಂತ 
ಭಯಾನಕವಾಗಿದೆ. 


ರವರು ನಮ್ಮಲ್ಲಿಯ ಗಂಭೀರ ಪರಿಸರ ಚಿಂತಕರು ಮತ್ತು ಹೋರಾಟಗಾರರು, ಇತಿಹಾಸದ ಅಧ್ಯಾಪಕರು, ತುಮಕೂರಿನ ಕಾಳಿದಾಸ 
ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿದ್ದಾರೆ. "ನೆಲದ ಮಾತು'ವಿನ ಸಹಸಂಪಾದಕರು. 


ಜಗತ್ತಿನ ಶೇ.೪೦ರಷ್ಟು (೩.೫ ಬಿಲಿಯನ್‌) ಜನಸಂಖ್ಯೆ ತೀವ್ರ ನೀರಿನ 
ಎ ಶಿದ್ದಾರೆ. ಒಂದು ಬಿಲಿಯನ್‌ ಜನರಿಗೆ ಸ್ವಚ್ಛ 
ನೀರು ದೊರಕುತ್ತಿಲ್ಲ. ೨ ಬಿಲಿಯನ್‌ ಜ ಜನ ನೈರ್ಮಲ್ಯದ ಅಭಾವವಿದೆ. 
ತ ಹಿಮ ಕಾ: ಕರಗಿ 
ಸಮುದ್ರಮಟ್ಟ ಹೆಚ್ಚಾಗಿ ಗ ಮ ಮಹಾಸಾಗರಗಳ 
ಮಧ್ಯದ ದಲ್ಲಿರುವ ದ್ವೀಪ ರಾಷ್ಟ್ರ ಗಳು ಮುಳುಗಡೆಯಾಗುವ ಭೀತಿ ಜಗತ್ತನ್ನು 
ಕಾ ತ್ತಿದೆ. ಓರೋನ್‌ ಪದರ ತೆಳುವಾಗುತ್ತ ಅತ್ಯಂತ ಅಪಾಯಕಾರಿ 
ಹಾಗೂ ದುಬಾರಿ ಗ. ಹೆಚ್ಚಾ ಗುತ್ತಿವೆ. ಪ್ರತಿವರ್ಷ 
ವಾಯುಮಾಲಿನ್ಯವೊಂದ ರಿಂದಲೇ ೩ ಮಿಲಿಯನ್‌ ಜನ 
ಸಾವನ್ನಪ್ಪತ್ತಿದ್ದಾರೆ. 
ಒಂದು ಅಂದಾಜಿನಂತೆ ೧೯೯೦ರಲ್ಲೇ ಸುಮಾರು ೯೦ ಮಿಲಿಯನ್‌ 
ಹೆಕ್ಟೇರ್‌ ಅರಣ್ಯನಾಶವಾಗಿದೆ. ಜೀವಶಾಸ್ತ್ರಜ್ಞ "ಎಡ್ವರ್ಡ್‌ ವಿಲ್ಸನ್‌'ರ 
ಪ್ರಕಾರಪ್ರ ಶಿ ಗಂಟೆಗೆ ೩ ಪ್ರಜೆ ೀದಗಳು ಜಗತ್ತಿಗೆ ಅಂತಿಮ ವಿದಾಯ ಹೇಳಿ 
ಶಾಶ್ವ Fo ಕಣ್ಮರೆಯಾಗುತ್ತಿವೆ. ವ್ಯಾಪ ಪಕ ಅರಣ್ಯನಾಶ, ಜಲ ಮತ್ತು 
ವಾಯುಮಾಲಿನ್ಯಗಳೇ ಅಲ್ಲದೆ ಬ ಹತ್‌ ಮಾರುಕಟ್ಟೆಗಳ ಗಾ ಹಕ 


ಹಸಿವನ್ನು ಹಿ PAR ರಫ್ತಿಗಾಗಿ ವಾಣಿಜ್ಯ ಬೆಳೆಗಳನ್ನು ತೆ 
ಪ್ರಮಾಣದಲ್ಲಿ ಬೆಳೆಯುವ ಪ್ರಯತ್ನದಲ್ಲಿ ಜೀವಿ ವೈವಿಧ್ಯತಯನ್ನು 


ಬೇರುಸಮೇತ ಧ್ವಂಸ ಮಾಡಲಾಗುತ್ತಿದೆ. ಜಗತ್ತಿನ ಹವಾಮಾನಕ್ಕೆ ಹುಚ್ಚು 
ಹಿಡಿದು ಏಷ್ಯಾ ಮ ತ್ತು ಆ ಆಫ್ರಿಕಾದ ಭಾಗಗಳಲ್ಲಿ ಬರಗಾಲ ಬೀಳುವ ದರ 


ಚ್ಹಾಗುತ್ತಿದ್ದರೆ ಯೂರೋಪ್‌ನಲ್ಲಿ ಕೊಬ್ಬಿದ 
ಪ್ರವಾಹಗಳು ನಕು ಮಾಡುತ್ತಿವೆ. ೧.೧೫ ಬಿಲಿಯನ್‌ ಜನ ಪ್ರತಿ 
ರಾತ್ರಿ ಖಾಲಿ ಹೊಟ್ಟೆಯಲ್ಲಿ ನಿದ್ರಾದೇವಿಯ ಮಡಿಲಲ್ಲಿ ಬಳಲುತ್ತಾರೆ. 
ಇಂತಹ ವಿನಾಶಕಾರಿ ಕೃತ್ಯಗಳಿಂದ ಈ ಭೂಗ್ರಹವನ್ನು ಅತ್ಯಂತ 
ಬರ್ಭರವಾಗಿ ಕೊಲೆಗೈಯಲಾಗುತ್ತಿದೆ. 

ವಿಶ್ವವ್ಕಾ ಖಪಿಯಾದ ಈ ಪರಿಸರ ಸಮಸ್ಯೆಗಳ ಪರಿಹಾರ ಕೇವಲ 


₹1 
6 
GL 
4 
(9 
ಎ 
25 


ಒಂದು ಮೌ ಅಥವಾ ಕೆಲವು ರಾಷ್ಟ್ರಗಳಿಂದ ಸಾಧ್ಯವಿಲ್ಲವೆಂಬುದನ್ನು 


ಮನಗಂಡು ೧೯೭೨ರ ಸ್ಟಾಕ್‌ ಹೋಂ ಸಮಾವೇಶದಿಂದ ಈ ನಿಟ್ಟಿನಲ್ಲಿ 
ಅಂತರಾಷ್ಟ್ರೀಯ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ರಿಯೋನಲ್ಲಿ 
ಪರಿಸರ ಸಂರಕ್ಷಣೆಯ ಬಗ್ಗೆ ಮಹತ್ವಾಕಾಂಕ್ಷೆಯ ಗುರಿಗಳನ್ನು 
ನಿಗದಿಪಡಿಸಲಾಯ್ತು. ಸಂರಕ್ಷಣೆಯ ಬಗ್ಗೆ ಅಪಾರ ಕಾಳಜಿಯನ್ನು 
ಅಭಿವ್ಯಕ್ತಗೊಳಿಸಿ ಪರಿಕಲ್ಪನೆಗಳನ್ನು ರೂಪಿಸಲಾಯಿತು. ಆದರೆ 
ವುಗಳನ್ನು ಜಾರಿಗೊಳಿಸುವ ಕಾರ್ಯವಿಧಾನಗಳ ಬಗ್ಗೆ ಅಷ್ಟೊಂದು 
ಡೆದಿರಲಿಲ್ಲ. ಆದ್ದರಿಂದ ಜೋಹಾನ್ಸ್‌ ಬರ್ಗ್‌ನ ಈ ಸಮಾವೇಶ 
ರಿಯೋ ಆಶಯಗಳನ್ನು ಕಾರ್ಯರೂಪಕ್ಕಿಳಿಸುವ ಕ್ರಿಯಾಯೋಜನೆಗಳ 
ಬಗ್ಗೆ ವಿಶ್ವ-ಸಹಮತವನ್ನು ರೂಪಿಸುವ ಗುರಿ ಹೊಂದಿತ್ತು. 


6 


2] pe 
ಚರ್ಚೆನ 


ಕೈಗೆತ್ತಿಕೊಂಡ ಪ್ರಮುಖ ಚರ್ಚೆಗಳು 


ಪರಿಸರಕ್ಕೆ ಹಾನಿಯುಂಟು ಮಾಡದೆ ಜನರ ಪ್ರಾಥಮಿಕ 
ಅಗತ್ಯಗಳನ್ನು ಯಾವ ರಾಜೀ ಇಲ್ಲದೆ ಪೂರೈಸುವ, ಸುಸ್ಲಿರ ಭವಿಷ್ಯದ 
ನಿರ್ಮಾಣಕೆ, ಅಂತರಾಷ್ಟ್ರೀಯ ಸಹಮತ ಹೊಂದಿರುವ 
ಕ್ರಿಯಾಯೋಜನೆಯ ತಯಾರಿ, ಈ ಸಮಾವೇಶದ ಪ್ರಮುಖ 
4 


ವಿಷಯವಾಗಿತ್ತು. ವಿಶ್ವಸಂಸ್ಥೆ ಇದಕ್ಕಾಗಿ ೫ ಪ್ರಮುಖ ಚರ್ಚಾ 
ವಿಷಯಗಳನ್ನು ಮಂಡಿಸಿತ್ತು. ಸಂಕ್ಷಿಪ್ತವಾಗಿ ಈ ವಿಷಯಗಳನ್ನು 
WEHAB ಎಂದು ಸೂತ್ರೀಕರಿಸಲಾಗಿತ್ತು. ಅವುಗಳೆಂದರೆ ನೀರು ಮತ್ತು 
ನೈರ್ಮಲ್ಯ; ಇಂದನ ; ಆರೋಗ್ಯ ; ಕೃಷಿ ಉತ್ಪಾದಕತೆ ; ಜೀವಿ ವೈವಿಧ್ಯತೆ 
ಮತ್ತು ಪರಿಸರ ವ್ಯವಸ್ಥೆ ನಿರ್ವಹಣೆ, ಈ ಐದು ವಿಷಯಗಳ ಬಗ್ಗೆ 
ಪ್ರಧಾನವಾಗಿ ಚರ್ಚಿಸಿ ಸುಸ್ಥಿರ ಪ್ರಗತಿ ಸಾಧಿಸಲು ಗುರಿಗಳನ್ನು 
ಗೊತ್ತುಪಡಿಸಿ ಅದರ ಸ ಸಾಧನೆಗೆ, ಕಾಲಬದ್ದ ವೇಳಾಪಟ್ಟಿಯನ್ನು 
ತಯಾರಿಸುವ ಗುರಿಯಿಟ್ಟುಕೊಳ್ಳಲಾಗಿತ್ತು. ೧೦ ದಿನಗಳ ಈ 
ಸಮಾವೇಶದಲ್ಲಿ ೧೦೦ಕ್ಕೂ ಹೆಚ್ಚು ರಾಷ್ಟ್ರನಾಯಕರು ಹಾಗೂ ೨೧ 
ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಚರ್ಚಿಸಿ ಹೊರಡಿಸಿದ ೭೧ ಪುಟಗಳ 
ಕ್ರಿಯಾಯೋಜನೆ ಅತ್ಯಂತ ನಿರಾಶಾದಾಯಕ ಕರಡನ್ನು ರೂಪಿಸಿದೆ. 
ಅತ್ಯಂತ ಕಾವೇರಿದ ಚರ್ಚೆಯ ನಂತರ ರಿಯೋಡಿ ಜನೇರಿಯೋನಲ್ಲಿ 
ರೂಪಿಸಲಾಗಿದ್ದ ಅನೇಕ ಪ್ರಗತಿಪರ ತೀರ್ಮಾನಗಳನ್ನು ಕೈಬಿಡುವ 
ಇಲ್ಲವೇ ದುರ್ಬಲಗೊಳಿಸುವ ಅಂಶಗಳನ್ನು ಈ ಕ್ರಿಯಾಯೋಜನೆಯ 
ಕರಡು ಹೊಂದಿದೆ. 


ತಿರುಚಲ್ಪಟ್ಟ 3 ರಿಯೋ ನಿರ್ಣಯಗಳು 


Res ಅಂಗೀಕರಿಸಲಾದ "ಮುನ್ನೆಚ್ಚರಿಕೆಯ 
ಸಿದ್ಧಾಂತ''ವನ್ನು ದುರ್ಬಲಗೊಳಿಸಲಾಯಿತು. ಪರಿಸರಕ್ಕೆ ವ್ಯಾಪಕ ಹಾಗೂ 
ಸರಿಪಡಿಸಲಾಗದ ಹಾನಿಯುಂಟು ಮಾಡುವ ವಿಚಾರಗಳ ಬಗ್ಗೆ 
ಸರ್ಕಾರಗಳು ವಿಶೇಷ ಎಚ್ಚರಿಕೆ ವಹಿಸಲು ಈ ಸಿದ್ದಾಂತ ಕರೆ ನೀಡಿತ್ತು. 
ಅದನ್ನಾಧರಿಸಿ ಜೀವಸುರಕ್ಷತಾ ಸನ್ನದ್ದನ್ನು (Bio-Safety Protocal) 
ರೂಪಿಸಲಾಗಿತ್ತು. ಆದರೆ ಅಮೇರಿಕಾ ಇದರ ಬಗ್ಗೆ ತರಲೆ ತೆಗೆದು ಇದು 
ಮುಕ್ತ ವ್ಯಾಪಾರ ನೀತಿಗೆ ಧಕ್ಕೆಯುಂಟುಮಾಡುತ್ತದೆ ಎಂದು ವಿಶ್ವವ್ಯಾಪಾರ 
ಸಂಘಟನೆಯ ಮೂಲಕ ವಿರೋಧ ವ್ಯಕ್ತಪಡಿಸಿ ಅದನ್ನು ಸಡಿಲಗೊಳಿಸಿದೆ. 
ಇದು ಸಾಲದೆಂಬಂತೆ ""ಸಾಮಾನ್ಯ ಆದರೆ ವ್ಯತ್ಯಾಸಗಳುಳ್ಳ ಜವಾಬ್ದಾರಿ'' 
(Common but Differentiated Responsibility) ಸಿದ್ದಾಂತವನ್ನು 
ಹಿಮ್ಮೆಟ್ಟಿಸಲು ಎಲ್ಲಾ ಕಸರತ್ತು ಮಾಡಿ ಕೈಗಾರಿಕಾ ರಾಷ್ಟ್ರಗಳು 
ಮಾಲಿನ್ಯಗಳನ್ನು ತೊಡೆದು ಹಾಕುವ ಮತ್ತು ಕಡಿಮೆ ಮಾಡುವ 
ಜವಾಬ್ದಾರಿಯಿಂದ ತಪ್ಪಿಸಿಕೊಳ್ಳುವಂತೆ ಮಾಡಿದೆ. ಈ ಸಿದ್ದಾಂತದ ಪ್ರಕಾರ 
ಅತಿ ಹೆಚ್ಚು ಮಾಲಿನ್ಯದಿಂದ ಪರಿಸರವನ್ನು ಹಾಳು ಮಾಡಿ ನೈಸರ್ಗಿಕ 
ಸಂಪನ್ಮೂಲಗಳ ಮೇಲೆ, ಜನರ ಆರೋಗ್ಯದ ಮೇಲೆ ತೀವ್ರ 
ಒತ್ತಡವನ್ನುಂಟುಮಾಡಲು ಕಾರಣವಾಗಿರುವ ರಾಷ್ಟ್ರಗಳು ಅವುಗಳ 
ನಿರ್ಮೂಲನೆಗೆ ರೂಪಿಸಲಾಗುವ ಯೋಜನೆಗಳಲ್ಲಿ ಪ್ರಮುಖ 
ಜವಾಬ್ದಾರಿಯ ಜೊತೆಗೆ ಹಣವನ್ನೂ ನೀಡಬೇಕಾಗುತ್ತಿತ್ತು. ಇದರಿಂದ ಅತಿ 
ಹೆಚ್ಚು ಮಾಲಿನ್ಯವನ್ನುಂಟುಮಾಡುವ ರಾಷ್ಟ್ರಗಳು ಮತ್ತು ಕಂಪನಿಗಳು 
ಹೆಚ್ಚು Sk ಭಾರವನ್ನು ಹೊರಬೇಕಾಗುತ್ತಿ ತ್ತು. ""ಮಲಿನ 
ಮಾಡುವವರು ದಂಡ ತೆರಲಿ'”' ಎಂಬ ಈ ನೀತಿ ಅಭಿವೃದ್ಧಿಶೀಲ ರಾಷ್ಟ್ರಗಳು 
ತಮಗೆ ಮಾಲಿನ್ಯ ನಿವಾರಿಸಲು ಅಗತ್ಯವಾದ ಆರ್ಥಿಕ ಸಂಪನ್ಮೂಲಗಳ 
ಕೊರತೆ ಮತ್ತು ಸೂಕ್ತ ಆಧುನಿಕ ತಂತ್ರಜ್ಞಾನದ ಅಲಭ್ಯತೆಯಿಂದಾಗಿ ಈ 
ಕೆಲಸ ಮಾಡಲು ಸಾಧ್ಯವಾಗುವುದಿಲ್ಲವೆಂದು ವಾದಿಸಿ ರೂಪಿಸಲಾಗಿದ್ದ 


ನೆಲದ ಮಾತು 


ನೀತಿಯನ್ನು ಈಗ ಅಮೇರಿಕಾದ ಒತ್ತಡದಿಂದ ದುರ್ಬಲಗೊಳಿಸಲಾಗಿದೆ. 
ಈ ನೀತಿ ಕಿಯನ್ವಯ ಮಾಲಿನ್ಯ ಉಂಟುಮಾಡುವ, ಅಪಾಯಕಾರಿ 
ವಸ್ತುಗಳನ್ನು ಉತ್ಪಾದಿಸುವ ಬಹುರಾಷ್ಟ್ರೀಯ ಕಂಪೆನಿಗಳು ತಮ್ಮ 
ಜವಾಬ್ದಾರಿಯಿಂದ ನುಣುಚಿಕೊಳ್ಳಲು ಮುಕ್ತ ಅವಕಾಶ ಕಲ್ಪಿಸಿದಂತಾಗಿದೆ. 
ಆದ್ದರಿಂದ ಇನ್ನು ಮುಂದೆ ""ಭೋಪಾಲ್‌ ವಿಷಾನಿಲ'' ದುರಂತಗಳನ್ನು 
ಮಾಡಿದ EN ಕಾರ್ಬೈಡ್‌ನಂತಹ ಕಾರ್ಬಾನೆಗಳು ಸಾವಿರಾರು 
ಜನರ ಜೀವದ ಜೊತ ಚಿಲ್ಲಾಟವಾಡಲು ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. 
ಹೀಗೆ ಬಹುರಾಷ್ಟ್ರೀಯ ಕಂಪೆನಿಗಳನ್ನು ಅವರು ಮಾಡುವ ಪರಿಸರ 
ಅಪರಾಧಗಳಿಗೆ ಜವಾಬ್ದಾರರನ್ನಾಗಿಸಿ ದಂಡ ತೆರುವಂತೆ ಮಾಡುವ ನೀತಿಗೆ 
ಎಳ್ಳು ನೀರು ಬಿಟ್ಟು ಅವುಗಳೊಂದಿಗೆ "“ ಪಾಲುದಾರಿಕೆ ಒಪ್ಪಂದ''ಗಳೆಂಬ 
ಹೊಸ ನೀತಿಯನ್ನು ತಃ ಟೈಪ್‌-೨ ಒಪ್ಪಂದಗಳಲ್ಲಿ ಇಂತಹ 
ು ಯುಗಕ್ಕೆ ನಾಂದಿ ಹಾಡಲಾಗಿದೆ. ಈ 
ನೀತಿಯಿಂದಾಗಿ ಇನ್ನು ಸು ಪರಿಸರ ವಿನಾಶಕ ಅಪಾಯಕಾರಿ 
ಬಹುರಾಷ್ಟ್ರೀಯ ಕಂಪೆನಿಗಳು ತಮ್ಮ ಲಾಭದ ಲೂಟಿಯ ಕೆಲವು 
ತುಣುಕುಗಳನ್ನು ಮಾಲಿನ್ಯ ನಿಯಂತ್ರಣದ ಸಾಂಕೇತಿಕ ಚಟುವಟಿಕೆಗಳಿಗೆ 
ವಿನಿಯೋಗಿಸಿ ಹಸಿರು ಬಣ್ಣ ಬಳಿದುಕೊಂಡು ಅಧಿಕೃತ ಪರಿಸರ 
ಸಂರಕ್ಷಕರಾಗಿ ಮಾಧ್ಯಮಗ ಳಲ್ಲಿ ಜಾಹೀರಾತುಗಳಲ್ಲಿ ಬಹಿರಂಗವಾಗಿ 
ಮಿಂಚಲಿದ್ದಾರೆ. ಇಷ್ಟು ವರ್ಷಗಳವರೆಗೆ ತೆರೆಮರೆಯಲ್ಲಿ ನಿಂತು ಪರಿಸರ 
ಸಂರಕ್ಷಣೆಯ ಚರ್ಚೆಗಳನ್ನು ದಿಕ್ಕಡಿಸುತ್ತಿದ್ದ ಬಹುರಾಷ್ಟ್ರೀಯ 
ಕಂಪೆನಿಗಳೆಂಬ ಪರಿಸರ ವಿನಾಶಕ ಭೂತಗಳ ಬಾಯಿಂದ ಅದರ 
ಸಂರಕ್ಷಣೆಯ ನೀತಿ ಪಾಠಗಳು ಭೋದಿಸಲ್ಪಡುತ್ತವೆ. ಬಹುಪಕ್ಷೀಯ 
ಅಂತರರಾಷ್ಟ್ರೀಯ ಒಪ್ಪಂದಗಳ ಯುಗ ಹಿಂದೆ ಸರಿದು ಪರಿಸರ 
ಸಂರಕ್ಷಣೆಯ ಪ್ರಾಥಮಿಕ ಜವಾಬ್ದಾರಿಯನ್ನು ಬಹುರಾಷ್ಟ್ರೀಯ 
ಕಂಪೆನಿಗಳಿಗೆ ಒಪ್ಪಿಸಿ ಸರ್ಕಾರಗಳು ಹಿಂದೆ ಸರಿಯುವ ನೀತಿ ಇದಾಗಿದೆ. 
ಇದರಿಂದ ಇನ್ನು ಮುಂದೆ ತೋಳ ಕುರಿ ಕಾಯಲಾರಂಭಿಸುತ್ತದೆ. ಈ 
ಕಾವಲಿನಲ್ಲಿ ಕುರಿಗಳು ಸುರಕ್ಷಿತವೆಂದು ಜಗತ್ತಿಗೆ ಬಿಂಬಿಸಲಾಗುತ್ತಿದೆ. 
ಹೀಗೆ ಪರಿಸರ ಸಂರಕ್ಷಣೆಯ ಜವಾಬ್ದಾರಿಯನ್ನು ಬೆಳ್ಳಿ ತಟ್ಟೆಯಲ್ಲಿಟ್ಟು 


ಬಹುರಾಷ್ಟ್ರೀಯ ಕಂಪನಿಗಳ ವಶಕ್ಕೊಪ್ಪಿಸಿದಂತಾಗಿದೆ. ಮುಕ್ತ ವ್ಯಾಪಾರದ 
ಹಸರನಲ್ಲಿ ಪರಿಸರವನ್ನು ವಿನಾಶಗೊಳಿಸಲು ಮುಕ್ತ ಜತ 
ಕಲ್ಪಿಸಿಕೊಳ್ಳಲಾಗಿದೆ. 


ಕಣ್ಮರೆಯಾದ ಗುರಿಗಳು, ಕಾಲಮಿತಿಗಳು ಮತ್ತು ಹಣ 


ಪರಿಸರ ಸಂರಕ್ಷಣೆಗೆ ಗುರಿ, ಕಾಲಮಿತಿ, ವೇಳಾಪಟ್ಟಿಗಳನ್ನು 
ನಿಗದಿಪಡಿಸಬೇಕಾದಾಗ ಎಲ್ಲಾ ರಾಷ್ಟ್ರನಾಯಕರು ಕೈಚೆಲ್ಲಿ, 
ನಿಸ್ಸಹಾಯಕರಾಗಿ ನಿಂತರು. ೧೯೯೨ರಲ್ಲಿ ಕೈಗಾರಿಕಾ ರಾಷ್ಟ್ರಗಳು ೦.೭ % 
G.N.P. ಯನ್ನು ಪರಿಸರ ಸಂರಕ್ಷಣೆಗೆ ಬಡ ರಾಷ್ಟ್ರಗಳಿಗೆ ೦.0... 
ಹಾಯವಾಗಿ ನೀಡುವಗುರಿ ಇರಿಸಿಕೊಳ್ಳಲಾಗಿತ್ತು. ಆದರೆ ವಾಸ್ತವವಾಗಿ 
೨೨ ರ ಗೆರೆಯನ್ನು ದಾಟಲೇ 
ರ್ಣಯಗಳನ್ನು ಮಾಡಲಾಗಲಿಲ್ಲ. ಇಂತಹ ಟೀಕೆಗಳಿಂದ 
ತೋರಿಕಯ ಸಡಿಲ ನಿರ್ಣಯಗಳು 
೦೧೫ರ ವೇಳೆಗೆ ನೈರ್ಮಲ್ಯ ಮತ್ತು ಸುರಕ್ಷಿತ 


ಇಲ್ಲ. ಹಣ ಮೀಸಲಿಡುವ ಬಗ್ಗೆ 


ನುಡಿಯುವ ನೀರು ಹೊಂದಿಲ್ಲದ ಜನರ ಸಂಖ್ಯೆಯನ್ನು ಅರ್ಧಕ್ಕಿಳಿಸಲು 
ಹಾಗು ೨೦೨೦ರ ವೇಳೆಗೆ ವಿನಾಶದ ಅಂಚಿನಲ್ಲಿರುವ ಪ್ರಾಣಿ ಮತ್ತು 
ಸಸ್ಯಗಳ ನಷ್ಟವನ್ನು ತಡೆಗಟ್ಟಬೇಕೆಂಬ ನಿರ್ಣಯಗಳನ್ನು ಮಾಡಲಾಯಿತು. 
ಇವುಗಳನ್ನೇ ಈ ಸಮಾವೇಶದ ಸಾಧನೆಗಳೆಂದು ಮಾಧ್ಯಮಗಳ ಮೂಲಕ 
ಬಿತ್ತರಿಸಲಾಯಿತು. ಆದರೆ ಈ ಬದ್ಧತೆಗಳು ಹೊಸ ಬದ್ದತೆಗಳಲ್ಲವೇ ಅಲ್ಲ. 
ಶತಮಾನದ ಅಭಿವೃದ್ಧಿಯ ಗುರಿಯಾಗಿ ಮತ್ತು ಜೀವ ವೈವಿಧ್ಯ 
ಒಡಂಬಡಿಕೆಯ ಭಾಗವಾಗಿ ವಿಶ್ವ ಸಂಸ್ಥೆ ಈ ಮೇಲಿನ ನಿರ್ಣಯಗಳಿಗೆ 
ಈಗಾಗಲೇ ಬದ್ಧವಾಗಿದೆ. ಹಿಂದೆ ಅಂಗೀಕರಿಸಲಾದ ಸವಕಲು 
ನಿರ್ಣಯಗಳನ್ನೇ ಪುನರುಚ್ಚರಿಸಿ ಸುಸ್ಪಿರ ಅಭಿವೃದ್ದಿಯನ್ನು ಸಾಧಿಸುವ 
ಮೈಲಿಗಲ್ಲೆಂಬ ಬೊಗಳೆ ನಿರ್ಣಯಗಳು ರಿಯೋ ನಿರ್ಣಯಗಳಿಂದ 
ನಾವೆಷ್ಟು ಹಿಂದೆ ಜಾರುತ್ತಿದ್ದೇವೆಂಬುದನ್ನು ಸೂಚಿಸುತ್ತಿವೆ. 
ಜಾಗತೀಕರಣ, ಉದಾರೀಕರಣ ಮತ್ತು ಖಾಸಗೀಕರಣವನ್ನು 
ಪ್ರತಿಪಾದನೆ ಮಾಡುತ್ತಿರುವ ಅಂತರರಾಷ್ಟ್ರೀಯ ಹಣಕಾಸು ನಿಧಿ (1.೯) 
ವಿಶ್ವ ವಾಣಿಜ್ಯ ಸಂಘಟನೆ (1/10) ಮತ್ತು ವಿಶ್ವ ಬ್ಯಾಂಕುಗಳ 
ದಿವಾಳಿಕೋರ ನೀತಿಗಳಿಂದ ಅಭಿವೃದ್ಧಿಶೀಲ ರಾಷ್ಟ್ರಗಳ ೮೦೦ ಮಿಲಿಯನ್‌ 
ಗಿಂತಲೂ ಹೆಚ್ಚು ಜನ ಆರೋಗ್ಯ [ಪೂರ್ಣ ಜೀವನ ನಡೆಸಲು ಅಗತ್ಯ ವಾದ 
ಆಹಾರ ಪಡೆಯಲಾಗುತ್ತಿಲ್ಲ. ೧೧ ಮಿಲಿಯನ್‌ ಮಕ್ಕಳು ಐದು ೯ 
ತುಂಬುವ ಮೊದಲೇ ಯಮಲೋಕಕ್ಕೆ ರಫ್ತಾಗುತ್ತಿದ್ದಾರೆ. ಇವುಗಳಲ್ಲದೆ 
ಶೇಕಡ ೭೦ಕ್ಕೂ ಹಚ್ಚು ಮಕ್ಕಳು ಸುಲಭವಾಗಿ ತಡೆಗಟ್ಟಿ 
ವಾಸಿಮಾಡಬಹುದಾದ ಅತಿಸಾರ, ಮಲೇರಿಯ, ದಡಾರ, ಅಪೌಷ್ಟಿಕತೆ, 
ಶ್ವಾಸನಾಳ ಸೋಂಕಿನಂತಹ ರೋಗಗಳಿಗೆ ಬಲಿಯಾಗುತ್ತಿದ್ದಾರೆ. 
ಪ್ರತಿವರ್ಷ ೮.೮ ಮಿಲಿಯನ್‌ ಜನರಿಗೆ ತೀವ್ರವಾದ ಕ್ಷಯರೋಗ ಹರಡಿ 
ಅದರಲ್ಲಿ ೧.೭ ಮಿಲಿಯನ್‌ ಜನ ಯಮನ ಪಾದ ಸೇರುತ್ತಾರೆ. 
ಇವರುಗಳನ್ನು ಸಾವಿನಿಂದ ಪಾರು ಮಾಡಲು ಪ್ರತಿ ವರ್ಷ ೬೬ ಬಿಲಿಯನ್‌ 
ಡಾಲರ್‌ ನಂತೆ ಅತ್ಯಂತ ಸ್ಪಷ್ಟ ವಿಶೇಷ ಗುರಿಯಿರಿಸಿಕೊಂಡ 
ಯೋಜನೆಗಳಿಗೆ ವಿನಿಯೋಗಿಸಿದರೆ ೨೦೧೫ರ ವೇಳೆಗೆ ಇವುಗಳಿಂದ 
ಬಡಜನತೆಯನ್ನು ಮುಕ್ತಗೊಳಿಸಬಹುದೆಂದು ವಿಶ್ವ ಆರೋಗ್ಯ ಸಂಸ್ಥೆಯ 
ವರದಿ ತಿಳಿಸುತ್ತದೆ. ಆದರೆ ಈ ಅಭಿವೃದ್ದಿಗೆ ಹಣ ಮೀಸಲಾಗಿಡದೆ 
ಕುಡಿಯುವ ನೀರನ್ನು ಮಾರಿಗೆಯ ಸರಕಾಗಿಸಿ ಯಾವ ಸುಸ್ಥಿರ ಅಭಿವದ್ದಿ 
ಸಾಧ್ಯ? ವಿಶ್ವವ್ಯಾಪಿ ಬಡತನ, ನಿರುದ್ಯೋಗಗಳನ್ನು ಕೊಡುಗೆಯಾಗಿ 
ನೀಡಿದ CE ಜಾಗತೀಕರಣ ನೀತಿಗಳನ್ನೇ ಸ ಸುಸ್ಥಿರ ಅಭಿವೃದ್ಧಿಯ 
ಆಧಾರವಾಗಿಸುವ ನೀತಿಯನ್ನು ಈ ಭೂಶೃಂಗದಲ್ಲಿ ವಿನೂತನ ರೂಪದಲ್ಲಿ 
ಮಂಡಿಸಲಾಗಿದೆ. "ವ್ಯಾಪಾರವೇ ಅಭಿವೃದ್ಧಿಯ ಚಾಲಕ ಯಂತ್ರ'' 
ಬಂಡವಾಳ ಮತ್ತು ಸರಕುಗಳು ಜಗತ್ತಿನಾದ್ಯಂತ ಅಡೆತಡೆಯಿಲ್ಲದೆ 
ಹರಿದಾಡಲು ಮುಕ್ತ ಅವಕಾಶವಿರುವ, ಮಾರುಕಟ್ಟೆ ಯ ಕಣ್ಣನ್ನೆಗೆ 
ಕುಣಿದಾಡುವ ಮುಕ್ತ ವ್ಯಾಪಾರವೇ ಸುಸ್ಥಿರ ಅಭಿವೃದ್ಧಿ ಎಂಬ 
ಅಪಾಯಕಾರಿ ಸಿದ್ದಾಂತವನ್ನು ಅಧಿಕೃತ ಜಾಗತಿಕ ನೀತಿಯನ್ನಾಗಿಸಿದ್ದು, 
ಈ ಸಮಾವೇಶದ ಮಹಾ ಸಾಧನೆ. 


ಪ್ರತಿಭಟನೆಗಳ ತೀವ್ರತ 
೨೦,೦೦೦ಕ್ಕೂ ಹಚ್ಚು ಭೂ ಹಕ್ಕು ಹೋರಾಟಗಾರರು, ಶಾಂತಿ 


5 


ಸಾಲ ಇಳಿಕೆ ಪ್ರಚಾರಕರು, ಜಾಗತೀಕರಣ ವಿರೋಧಿ 
ಕಾಂಡ! ಕೂಗಿ ಕೂಗಿ ಆ ಪ್ರತಿನಿಧಿಗಳನ್ನು ಕೇಳುತ್ತಿದ್ದ ಪ್ರಶ್ನೆಗಳಿಗೆ 
ತಿ ುವಬಾಯಿಗಳು ಅಲ್ಲಿರಲಿಲ್ಲ. " ಈ ಸಮಾವೇಶ ನಮಗೇನು 
ಡುತ್ತಿದೆ? ಶ್ರೀಮಂತರಿಗೆ ನೀಡುವ, ಬಡವರಿಗೆ ನಿರಾಕರಿಸುವ ಈ 
ಸಮಾವೆ ವ ಏ ಸ 9 ಸಬ್‌ ಮೆರಿನ್‌ಗಳು, ಜೆಟ್‌ ಗಳು, ಮೆಷಿನ್‌ 
ಗನ್‌ಗಳು, ಬಡತನ, ನಿರುದ್ಯೋಗ, HIV / AlDSಗಳನ್ನು ಕೊಲ್ಲಬಲ್ಲವೇ 
ನೀವೇ ಹೇಳಿ, ಟಾಕ್ಸಿಕ್‌ ಚಕ್ಸಾನ್‌ ಜಾರ್ಜ್‌ ಡಬ್ಲ್ಯೂ ಬುಷ್‌?” 
ಸುಸ್ಲಿರ ಅಭಿವೃದ್ದಿಯ ಮೇಲಿನ ಈ ಶೃಂಗಸಭೆಯಲ್ಲಿ ಅತ್ಯಂತ 
ನೂತನ ಪ್ರತಿಭಟನೆಯ ಮಾದರಿಗಳ ಕವಾಯತು ಪ್ರದರ್ಶನವೇ ನಡೆದು 
a ಹತ್ತು ದಿನಗಳ ಮೇಳದಲ್ಲಿ ಮೊಟ್ಟ ಮೊದಲು ಪ್ರತಿಭಟನೆ 
ಆರಂಭವಾದದ್ದು ಹರೇಕೃಷ್ಣ ಪಂಥದವರಿಂದ. ಪ್ರದರ್ಶಕರು ಮಾಲಿನ್ಯಕ್ಕೆ 
ಯು ಹೇಳುವಂತೆ ಒತ್ತಾಯಿಸುವ ಬ್ಯಾನರ್‌ ಗಳನ್ನು ಹಿಡಿದಿದ್ದ ನ 
ನಿಲಾದ ಯುವಜನ ತಮ್ಮ ಮುಖದ 01 ಬಣ್ಣ ಬಾಟುಕನಂಡು 
psa ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಗಳು ಅತ್ಯಂತ 
ವೈವಿಧ್ಯಮಯ ಸ್ವರೂಪಗಳನ್ನು ಹೂಂದಿದ್ದವು. ಏಡ್ಸ್‌ ವಿರೋಧಿ 
ಹೋರಾಟಗಾರರು ಬಡತನವನ್ನು ವಿರೋಧಿಸುವವರು, ಜಾಗತೀಕರಣ 
ಮತ್ತು ಉದಾರೀಕರಣದ ವಿರೋಧಿಗಳು, ಮಾನವ ಹಕ್ಕುಗಳ, 
ಮೀನುಗಾರರ ಜೀವನಯಾಪನೆಯ ಪ್ರತಿಪಾದಕರು ಭೂಹಕ್ಕು ಸಂರಕ್ಷಣಾ 
ಯು ವಂಶವಾಹಿ ರೂಪಾಂತರಿತ ತಳಿಗಳ ವಿರೋಧಿಗಳು, 
ವೇಶದ ಸಂದರ್ಭದಲ್ಲಿ ಪ್ರತಿಭಟನೆಗಳನ್ನು ನಡೆಸಿದರು. 
ಅತ್ಯಂತ ಪ್ರಮುಖವಾದ ಪ್ರತಿಭಟನೆ ಈ ಸಮಾವೇಶದ 
ಸಳವಾದ ಸ್ಯಾಂಡ್‌ಟನ್‌ನಿಂದ ಕೆಲವೇ ಕಿಲೋಮೀಟರ್‌ಗಳ 
ಲೆಕ್ಸಾಂಡ್ರಾ ಕ್ಲಾಂಡ್ರಾದ ಕೊಳೆಗೇರಿಯಿಂದ ಆರಂಭವಾದದ್ದು ಅತ್ಯಂತ 
೯ವಾಗಿತ್ತು. ಜಗತ್ತನ್ನು ಕಾಡುತ್ತಿರುವ ಭೀಕರ ಸಮಸ್ಯಗಳ 
ವಿಶ್ವದ ಗಣ್ಯರು ಜಗಮಗಿಸುವ ಅಲಂಕಾರಗಳಿಂದ 
್ರಿ ನ್‌ ಪಂಚತಾರಾ ಸಭಾಂಗಣದಲ್ಲಿ ಸಭೆ 
ಡೆಸುವ ಸಂದ ಸಸ ವು ಅಣತಿ ದೂರದಲ್ಲಿದ್ದ ಅಲೆಕ್ಸಾಂಡ್ರಾದ 
ಚ್ಲೆಗಳಿಂದ ತುಂಬಿರುವ ಬಡಜನತೆ ತಗಡಿನ 
ಗೂಡುಗಳಲ್ಲಿ ವಾಸಿ ಸುವ ಪಃ ೇಶದಿಂದ ಈ ಪ್ರತಿಭಟನಾಕಾರರು ತಮ್ಮ 
ಮರವಣಿಗೆಯನ್ನಾರಂಭಿಸಿದ್ದು ವಾಸ್ತವ ಜಗತ್ತಿನ ನಡವಳಿಕೆಗೆ ಹಿಡಿದ 
ಕೃಗನ್ನಡಿಯಂತಿತ್ತು. ಈ ಸಮ್ಮೇಳನಕ್ಕೆ ಆತಿಥ್ಯ ನೀಡಿದ ದಕ್ಷಿಣ ಆಫ್ರಿಕಾದ 
ಅಧ್ಯಕ್ಷ ಥಾಬೋ ಮೆಬಿಕಿ ಈ ಪ್ರತಿಭಟನಕಾರರನ್ನುದ್ದೇಶಿಸಿ ಮಾತನಾಡಿದ 
ತಾಳು ಅತ್ಯಂತ ಔ ಔಚಿತ್ಯಪೂರ್ಣವಾಗಿದ್ದವು. ""ನಾವು ಜಗತ್ತಿನ 
ಬಡವರನ್ನು ಬ ಡತನದಿಂದ ಮುಕ್ತಗೊಳಿಸಲೇಬೇಕಾಗಿದೆ. ಈ ಗುರಿಯ 
ಸಡೇರಿಕೆಗಾಗಿ ನಾವು ಸ್ಪಷ್ಟ ಕಾಲಮಿತಿಯುಳ್ಳ ಗುರಿಗಳನ್ನು 


ಜಃ 
4% 


3 ಕ 

er ಚ 

ಹಾ 

4 
62 NE) ೧ 


(1 
“0 
ಲ 4 
GL 


(| 
2 
1] 
& ಟಿ 


L 
) 


ಶೆ 
ಟೆ 
G 


ನಿ 


೬ 
ED) 

CL 

Wy 


6) 
ಹಾ 
2 
4% 
2 
© 
೧೨ 
ಟಟ. 
ಕ 
6) 
ಲ 


c 
ಐ 

ದ] Ay 

ಗಿ 

ಅ 

ಹ ಆ 

[ಈ i yp 
a {4 et 

©) 

I 

KP 

ಜು 

ne 


H® QL HM 


(1. 


ನಿಗದಿಪಡಿಸಬೇಕಾಗಿದೆ. ಸುಂದರ ಮಾತುಗಳ ಬಗ್ಗೆ ನಾವೆಲ್ಲಾ ಸಹಮತ 
ವ್ಯಕ್ತಪಡಿಸುವುದು ಬಹಳ ಸುಲಭ. ಕೆಲಸ ಮಾಡಿ ತೋರಿಸುವ ಸಮಯ 
ಈಗ ಬಂದಿದೆ'' ಎಂದು ಹತ್ತು ಸಾವಿರಕ್ಕೂ ಹೆಚ್ಚಿದ್ದ 
ಪ್ರತಿಭಟನಾಕಾರರನ್ನುದ್ದೇಶಿಸಿ ಅವರು ನೀಡಿದ ಕರೆ ಈ ಶೃಂಗಸಭೆಯ 
ರಣಕಹಳೆಯಂತ ಮೊಳಗಿತು. ಈ ಮೆರವಣಿಗೆಯ 
6 


ಸಂಘಟನಾಕಾರರಾಗಿದ್ದ "ಜಾಗತೀಕರಣ ವಿರೋಧಿ ಒಕ್ಕೂಟದ'' 
ಸದಸ್ಯರು ""ಮಾತಿನಮಂಡಿ''ಗಳಾಗಿ ಪರಿವರ್ತನೆಗೊಂಡ ಸುಸ್ಥಿರ 
ಅಭಿನ್ನ ದ್ದಿಯ ಭೂ ಶೃಂಗದ ಸರ್ಕಾರಿ ಪ್ರತಿನಿಧಿಗಳ ಕಪಟ ನಾಟಕಗಳನ್ನು 
ಬಯಲಿಗೆಳೆಯುವಲ್ಲಿ ಯಶಸ್ವಿಯಾದರು. ಅತ್ಯಂತ ಮೊನಚಾದ 
ಘೋಷಣೆಗಳು ವಿಶ್ವಗೋಸುಂಬೆ ನಾಯಕರ ಕಪಟವೇಶಗಳನ್ನು ಹರಿದು 
ಅವರ ನಿಜರೂಪವನ್ನು ಬೆತ್ತಲೆಗೊಳಿಸುವಂತಿದ್ದವು. "ಇರಾಕ್‌ನಿಂದ 
ಕೈತೆಗೆಯಿರಿ'' "ಏಡ್ಸ್‌ ನ ಮಾರಣ ಹೋಮ ನಿಲ್ಲಿಸಿ''""ವ್ಯಾಪಾರ ಮತ್ತು 
ಸಾಹಿ ವಲಯಗಳು ಈ ಭೂಶೃಂಗವನ್ನು ಅಪಹರಿಸಿವೆ'' 
""ಸಮುದ್ರದಲ್ಲಿರುವುದಕ್ಕಿಂತ ಹೆಚ್ಚಿನ ಶಾರ್ಕ್‌ಗಳು ನೆಲದ ಮೇಲಿವೆ'' 
""ಪರಿಸರ ವಿನಾಶಕ ಮತ್ತು ವ್ಯಾಪಾರವನ್ನು ವಿಕೃತಗೊಳಿಸುವ 
ಸಹಾಯಧನ ಕಡಿತಗೊಳಿಸಿ'' ಟ್‌ ಮಾರಾಟಕ್ಕಿಲ್ಲಾ'' ""ಬೃಹತ್‌ 
ವ್ಯಾಪಾರ ನಮ್ಮನ್ನಾಳದಿರಲಿ'' ಇಂತಹ ಗಮನ ಸೆಳೆಯುವ 
ಘೋಷಣೆಗಳು ಪ್ರತಿಭಟನೆಯ ಸಂದೇಶವನ್ನು ಅತ್ಯಂತ 
ಪರಿಣಾಮಕಾರಿಯಾಗಿ ಜಗತ್ತಿನ ನಾಯಕರ ಗಮನ ಸೆಳೆಯುವಲ್ಲಿ 
ಯಶಸ್ವಿಯಾಗದಿದ್ದರೂ ಮಾಧ್ಯಮದ ಪ್ರತಿನಿಧಿಗಳಗಮನ ಸೆಳಯುವಲ್ಲಿ 
ಅತ್ಯಂತ ಯಶಸ್ವಿಯಾದವು. ದಕ್ಷಿಣ ಆಫ್ರಿಕಾದ ವಂಚಿಸಲ್ಪಟ್ಟ 
ಸಮುದಾಯಗಳು ಆರು ಸಾವಿರಕ್ಕೂ ಹೆಚ್ಚು ವಿಗ್ರಹಗಳನ್ನು ಈ ಭೂ 
ಶೃಂಗದ ಆವರಣದಲ್ಲಿಟ್ಟು ಮನಮುಟ್ಟುವ ಪ್ರತಿಭಟನೆಯನ್ನು ಸೂಚಿಸಿದ್ದು 
ಎಲ್ಲರ ಗಮನ ಸೆಳೆಯಿತು. 
ಈ ಎಲ್ಲಾ ಪ್ರತಿಭಟನೆಗಳು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ 
ಶ್ರೀಮಂತ ರಾಷ್ಟ್ರಗಳ ಪ್ರತಿನಿಧಿಗಳ ಮೇಲೆ ಯಾವುದೇ ಪರಿಣಾಮ 
ಬೀರದಿದ್ದುದು ಅತ್ಯಂತ ಆಘಾತಕರ ನಡವಳಿಕೆ. ಈ ಎಲ್ಲಾ 
ಪ್ರತಿಭಟನೆಗಳಿಗೆ ಜ್‌ ಕಿವುಡಾಗಿ, ಕುರುಡಾಗಿ ತಮ್ಮ ಯಜಮಾನಿಕೆಯ 
ಪಾಳೇಗಾರಿಕೆಯನ್ನು ಅತ್ಯಂತ ನಿರ್ದಾಕ್ಷಿಣ್ಯವಾಗಿ ದರ್ಪದಿಂದ 
ಪ್ರದರ್ಶಿಸಿದರು. ""ಸುಸ್ಥಿರ'' ಎಂಬುದಕ್ಕೆ ಮಾರುಕಟ್ಟೆ ತಾಳಿಕೊಳ್ಳುವುದು 
"ಭೂಮಿತಾಳಿಕೊಳ್ಳು ವುದಲ್ಲ '' ಎಂಬ ಹೊಸ ವ್ಯಾಖ್ಯಾನವನ್ನು ಉಗ್ರವಾಗಿ 
ಪ್ರತಿಪಾದಿಸಿ ಅಂಗೀಕರಿಸಿ ಅದನ್ನೇ ಅಧಿಕೃತ ಜಿ ಜಾಗತಿಕ ನೀತಿಯನ್ನಾಗಿಸಿದ್ದು 
ಈ ಭೂಶೃಂಗದ ಒಂದು ಮಹಾ ಸಾಧನೆ. ಶ್ರೀಮಂತರು ಮತ್ತು ಪ್ರಬಲರು 
ಕಸಿದುಕೊಳ್ಳುವುದೇ ಸುಸ್ಥಿರ ಅಭಿವೃದ್ಧಿ. ನಾವೆಲ್ಲಾ ಏಕಕಾಲದಲ್ಲಿ 
ಶ್ರೀಮಂತರೂ ಮತ್ತು ಹಸಿರು ರೂಪಿಗಳಾಗಲು ಸಾಧ್ಯ. ಪರಿಸರ 
ಸಂರಕ್ಷಿಸಲು ಹೆಚ್ಚು ಐಶ್ವರ್ಯ ಅತ್ಯಗತ್ಯ. ಎಲ್ಲಾ ನಿಯಂತ್ರಣಗಳನ್ನು 
ಕಿತ್ತೆಸೆದು ಬೃಹತ್‌ ವ್ಯಾಪಾರದಲ್ಲಿ ನಂಬಿಕೆಯಿರಿಸಿ. ವಿನಾಶದ 
ಅಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತರಾಷ್ಟ್ರೀಯ ವ್ಯಾಪಾರಕ್ಕೆ, 
ಅಪಾಯಕಾರಿ ಕಸಗಳ ವಿಲೇವಾರಿ ಮಾಡಲು ಕಂಪನಿಗಳಿಗಿರುವ 
ಹಕ್ಕುಗಳ ಮೇಲೆ ಯಾವುದೇನಿಯಂತ್ರಣ ಸಲ್ಲದು ಎಂಬ ಉದಾರೀಕರಣ 
ನೀತಿಯನ್ನು ಜಗತ್ತು ಒಪ್ಪಬೇಕೆಂಬ ಒತ್ತಾಯವನ್ನು ಅತ್ಯಂತ 
ಪರಿಣಾಮಕಾರಿಯಾಗಿ ಮಂಡಿಸಲಾಯಿತು. ಇದರಿಂದ ಅಪಾಯಕಾರಿ 
ಕಸಗಳಿಗೆ ಸಂಬಂಧಿಸಿದಂತೆ NIMBY (Not In My Back Yard) 
""ನನ್ನ ಹಿತ್ತಲಲ್ಲಿ ಮಾತ್ರ ಬೇಡಾ'' ಜಗತ್ತಿನ ಯಾವ ಬಡವನ ಮನೆಯ 
ಮೇಲಾದರೂ ಅಪಾಯಕಾರಿ ಕಸ ಸುರಿಯುವ ಕಂಪನಿಗಳ ಹಕ್ಕುಗಳಿಗೆ 


ನೆಲದ ಮಾತು 


ಯಾವುದೇ ನಿಯಂತ್ರಣವಿರಬಾರದೆಂಬ ವಿನೂತನ ಸ್ವಾತಂತ್ರವನ್ನು, 
ಅಪಾಯಕಾರಿ ಮಲಿನ ವಸ್ತುಗಳನ್ನು, ಉತ್ಪಾದಿಸುವ ಕಂಪನಿಗಳಿಗೆ 
ನೀಡಲಾಯಿತು. ವಂಶವಾಹಿ ರೂಪಾಂತರಿತ ತಳಿ ಬೀಜಗಳ 
ವ್ಯಾಪಾರವನ್ನು, ಪರಿಸರ ವಿನಾಶಕ ಹಳಸಲು ತಂತ್ರಜ್ಞಾನವನ್ನು, 
ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಿಷೇಧಿಸಲ್ಪಟ್ಟ ಅಪಾಯಕಾರಿ 
ರಾಸಾಯನಿಕಗಳನ್ನು, ಕೀಟನಾಶಕಗಳನ್ನು, ಔಷಧಿಗಳನ್ನು, ಹಿಂದುಳಿದ 
ಬಡರಾಷ್ಟ್ರಗಳಲ್ಲಿ ಮಾರಾಟ ಮಾಡಲು ಮುಕ್ತ ಅವಕಾಶ ನೀಡುವ 
ಜಾಗತಿಕ ನೀತಿಯನ್ನೇ ಅಧಿಕೃತ ನೀತಿಯನ್ನಾಗಿಸಿತು. ಬಡರಾಷ್ಟ್ರಗಳ ಕೃಷಿ 
ಉತ್ಪನ್ನಗಳು ಜಾಗತಿಕ ಮಾರುಕಟ್ಟೆಯ ಸ್ಪರ್ಧೆಯಲ್ಲಿ ತರಗೆಲೆಯಂತೆ 


ಸಂಪಿಗೆ ವನ 
ಕೇದಗೆ ವನ | 
ನಾಡಿನ ಕೀರ್ತಿಗೆ ಚಂದನ 


ಬೇರಾವುದು ಇಲ್ಲ 
ಅವುಗಳ ಸಮಾನ 
ಬಡ ರೈತನಾಗಿ 
ನಾನೂ ನೀನೇರೆದು 


ಬಿತ್ತಿ ಬೆಳೆಯುತ್ತೇನೆ ದವನ 
ನಿಮ್ಮ ಮನೆಯಲ್ಲಿ 
ಘಳಿಗೆ ಬೀರಿದರೆ 

ಪರಿಮಳ 

ಅದ ನನಗೆ ಸಮಾಧಾನ : 
ದುಡಿಮೆಗೆ ಸಿಗುವ ಬಹುಮಾನ 


ಜರಗನಹಳ್ಳಿ ಶಿವಶಂಕರ್‌ 


ತೂರಿ ಹೋಗುವ, ವ್ಯಾಪಾರವನ್ನು ವಿಕೃತಗೊಳಿಸುವ ಸಹಾಯ ಧನ 
ಪದ್ಧತಿಯನ್ನು ಅಮೇರಿಕಾ ಮತ್ತು ಯುರೋಪಿಯನ್‌ ಒಕ್ಕೂಟ 


ಮುಂದುವರಿಸಿಕೊಂಡು ಹೋಗಲು ಪೂರ್ಣ ಸ್ವಾತಂತ್ರ್ಯ. ಆದರೆ 
ವಿಶ್ವಬ್ಯಾಂಕ್‌, ಅಂತರಾಷ್ಟ್ರೀಯ ಹಣಕಾಸು ನಿಧಿಯಿಂದ ಸಾಲ ಪಡೆದ 
ಬಡರಾಷ್ಟ್ರಗಳು ತಮ್ಮ ದೇಶದ ಕೃಷಿಕರಿಗೆ ಸಹಾಯಧನ ನೀಡುವುದನ್ನು 
ವಿರೋಧಿಸುವುದು ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ 
ಹಚ್ಚುವ ಮುಕ್ತ ವ್ಯಾಪಾರದ ಹೆಸರಿನ ಅನ್ಯಾಯಕರ ವ್ಯಾಪಾರ ನೀತಿ. 
ಬಡರಾಷ್ಟ್ರಗಳ ನೈಸರ್ಗಿಕ ಸಂಪನ್ಮೂಲಗಳ ಲೂಟಿಯನ್ನು ಅವ್ಯಾಹತವಾಗಿ 
ನಡೆಸಿರುವ ಶ್ರೀಮಂತ ರಾಷ್ಟ್ರಗಳು ಅವರ ಜೀವನೋಪಾಯವನ್ನೇ ಕಸಿದು, 
ನಿರ್ಗತಿಕರನ್ನಾಗಿಸಿ, ಸಾಲದ ಬಲೆಯನ್ನು ಬೀಸಿ ಅವರ ಸಂಪತ್ತನ್ನು ದೋಚಿ 
ಫಲವತ್ತಾದ, ಜೀವವೈವಿಧ್ಯತೆಯಿಂದ ಕಂಗೊಳಿಸುತ್ತಿದ್ದ ಅರಣ್ಯ, 
ಹೊಲಗದ್ದೆಗಳನ್ನು ಬರಡಾಗಿಸಿ ಬಡರಾಷ್ಟ್ರಗಳನ್ನು ಬಡ್ಡೀಮಕ್ಕಳ 
ರಾಷ್ಟ್ರವನ್ನಾಗಿಸುವ ವಿನಾಶಕಾರಿ ಪರಿಸರ ನೀತಿಗಳೇ ಜಾಗತಿಕ ಪರಿಸರ 
ನೀತಿಗಳಾಗಿ ರೂಪಿತವಾದದ್ದು ಅತ್ಯಂತ ಕಳವಳಕಾರಿ ಬೆಳವಣಿಗೆ. 
ಇದರಿಂದ ಜಗತ್ತಿನ ಎಲ್ಲಾ ಪರಿಸರವಾದಿಗಳು ಇಷ್ಟು ವರ್ಷಕಾಲ 
ಹೋರಾಡಿ ರೂಪಿಸಿದ್ದ ಅನೇಕ ಪ್ರಗತಿಪರ ಪರಿಸರ ಸಂರಕ್ಷಣಾ 
ಒಪ್ಪಂದಗಳಿಗೆ ಅತ್ಯಂತ ತೀವ್ರ ಹಿನ್ನಡೆಯುಂಟಾಗಿದೆ. ಇದಲ್ಲದೆ ಯಾವ 
ನೀತಿಗಳು ಜಗತ್ತಿನಲ್ಲಿ ಬಡತನವನ್ನು ಹೆಚ್ಚಿಸಿ, ನಿರುದ್ಯೋಗವನ್ನು ಅಗಾಧ 
ಪ್ರಮಾಣದಲ್ಲಿ ಸೃಷ್ಟಿಸಿ; ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ, ನೀರು, 


' ಗಾಳಿ ಮುಂತಾದವುಗಳಿಗೆ ವಿಷವಿಕ್ಕಿ, ಹಾಳುಗೆಡವಿ, ಮನುಕುಲಕ್ಕೆ 


ಮಾತ್ರವಲ್ಲದೆ ಸಕಲ ಜೀವರಾಶಿಗಳ ಅಸ್ತಿತ್ವಕ್ಕೆ ಸಂಚಕಾರ ತಂದಿವೆಯೋ 
ಅಂತಹ ನೀತಿಗಳನ್ನೇ ಸುಸ್ದಿರ ಅಭಿವೃದ್ದಿಯ ಸಾಧನೆಗೆ ತಾರಕ ಮಂತ್ರವೆಂಬ 
ಅಪಾಯಕಾರಿ ನೀತಿಯನ್ನು ಎಲ್ಲಾ | ಬಡರಾಷ್ಟ್ರಗಳ ಮೇಲೆ ಅತ್ಯಂತ 
ಬಲಾತ್ಕಾರವಾಗಿ ಹೇರುವ ಮೂಲಕ ಸುಸ್ಲಿರ ಅಭಿವೃದ್ದಿಯ ಭೂಶೃಂಗದ 
ಉದ್ದೇಶಿತ ಗುರಿಗೆ ದ್ರೋಹ ಬಗೆಯಲಾಗಿದೆ. ಅಮೇರಿಕಾ ನೇತೃತ್ವದ 
ಶ್ರೀಮಂತ ರಾಷ್ಟ್ರಗಳು. ಸುಸ್ಥಿರ ಅಭಿವೃದ್ಧಿಯ ಸಮಾವೇಶವನ್ನು ವ್ಯಾಪಾರಿ 
ಸಮಾವೇಶವನ್ನಾಗಿಸುವ ಮೂಲಕ ಇಡೀ ಜಗತ್ತಿಗೆ ಮೋಸಮಾಡಲಾಗಿದೆ. 
“ಐಶ್ವರ್ಯದ ಅತಿಯಾದ ಸಂಗ್ರಹ ಯಾಕಿಷ್ಟು 
ನೋವುಗಳನ್ನುತ್ಬಾದಿಸುತ್ತಿದೆ? ಇದಕ್ಕೆ ಯಾರನ್ನು, ಯಾವುದನ್ನು 
ದೂಷಿಸುವುದು?'' ಎಂಬ ಥಾಬೋ ಮೆಬಿಕಿಯ ಪ್ರಶ್ನೆಗಳಿಗೆ ಈ ಭೂ 
ಶೃಂಗದಲ್ಲಿ ಉತ್ತರ ದೊರೆಯಲಿಲ್ಲ. ಒಟ್ಟಾರೆಯಾಗಿ ಜೋಹಾನ್ಸ್‌ ಬರ್ಗ್‌ನ 
ಈ ಭೂ ಶೃಂಗ ರಿಯೋನಲ್ಲಿ ಅತ್ಯಂತ ಶ್ರಮಪಟ್ಟು ರೂಪಿಸಿದ್ದ ಸುಸ್ನಿರ 
ಅಭಿವೃದ್ಧಿಯ ಪರಿಕಲ್ಪನೆಯನ್ನೇ ಅಸ್ಲಿರಗೊಳಿಸಿದೆ. 

9 


ರಸ್ಕಿನ್‌ ಮತ್ತು ಮಾರೀಸ್‌ರಂತೆ, ಗಾಂಧಿ ಕೂಡಾ ನಗರ ಹಾಗೂ ಕಾರ್ಬಾನೆಗಳ ಬೆಳವಣಿಗೆಯು ಗ್ರಾಮೀಣ ಪ್ರದೇಶಗಳ ಏಕಮುಖ ಶೋಷಣೆಯಿಂದ 
ಆಗುವಂತಹದ್ದು ಎಂದು ನಂಬಿದ್ದರು. ಜುಲೈ ೧೯೪೬ರಲ್ಲಿ "ಹಳ್ಳಿಗಳ ರಕ್ತವು ನಗರಗಳ ಸೌಧಗಳ ನಿರ್ಮಾಣಕ್ಕೆ ಬಳಸುವ ಸಿಮೆಂಟ್‌' ಎಂದು ಅವರು 


ಬರೆದಿದ್ದರು. "ಇಂದು ನಗರದ ರಕ್ತನಾಳಗಳಲ್ಲಿ ಹರಿಯುತ್ತಿರುವರಕ್ತವು ಹಳ್ಳಿಗಳ ರಕ್ತನಾಳಗಳಲ್ಲಿ ಹರಿಯುವಂತಾಗಬೇಕು' ಎಂದು ಅವರು ಆಶಿಸಿದ್ದರು. 
-ರಾಮಚಂದ್ರ ಗುಹಾ 


ನೆಲದ ಮಾತು 


ಮಹಾಚ್ಕೆತ್ರ 


ಆ ಗೊಂಡಾರಣ್ಯದ ಹೊರವಲಯದಲ್ಲಿ 
ದೊಂದು ಮರ ಮಾತ್ರ ಬೇರೆಲ್ಲ ಮರಗಳಿಗಿಂತ 
ವಾಗಿತ್ತು. ಯಾವ ಕಾರಣದಿಂದಲೋ 
ನ್ಯೂನತೆ ಉಂಟಾಗಿ 
ಮುತ್ತಲಿನ ಸಮ್ಮ ೃಡವಾಗಿ ಬೆಳದಿದ್ದ,ಹಸಿರು 
ತ್ರಾ ಮುಗಿಲಲ್ಲಿ ಹಾರಾಡುತ್ತಿದ್ದ ಮರಗಳ ಮಧ್ಯ ಕ್ಷಯ ರೋಗಿಯಂತೆ 
ನರಳುತ್ತಿತ್ತು. ಚೈತ್ರ ಮಾಸಗಳಲ್ಲಿ ಅದರ ರೂಪ 'ಬದಲಾಗುತ್ತಿರಲಿಲ್ಲ. 
ಸಂತ ಯತುಗಳು ಈ ಮರವನ್ನು ಪ್ರೀತಿಸುತ್ತಿರಲಿಲ್ಲ. ಕಾಡಿನ ಇತರ 
ಮರಗಳು ಸಡಗರ ಸಂಭ್ರಮಗಳಿಂದ ಚೈತ್ರವನ್ನು ಆಚರಿಸುತ್ತಿರುವಾಗ ಆ 
ಮರ ಒಂಟಿಯಾಗಿ ರೋದಿಸುತ್ತಿತ್ತು. ಅದೊಂದು ಯಾವ ಕೆಲಸಕೂ 
ಬಾರದಗೊಡ್ಡು ಮರವೆಂದು ಬೇರೆ ಮರಗಳು ಗೋಳು ಹೊಯ್ದು ಕೂಂಡು 
ಹೀಯಾಳಿಸುತ್ತಿದ್ದವು. ಹೂಗಿಡ ಬಳ್ಳಿಗಳಾಗಲಿ, ಗೆಡ್ಡೆ-ಗೆಣಸುಗಳಾಗಲಿ 


(₹ 


ಣಿ 
a 


[31 
4 
ತ] 
ಇ 
ತಾ 
ತ 
ಕ 36 


“MH 2 
CHIRAC 
“a GL 


೭೬ 


1 


-ಕೇಶವರೆಡ್ಡಿ ಹಂದ್ರಾಳ 


ಮೇಲೆ ಕುಳಿತು ತೂಕಡಿಸುತ್ತಿತ್ತು. ಒಂದು ದಿನಮರ 
ಕೇಳಿಯೇ ಬಿಟ್ಟಿತು: ""ಗೂಗೆಯಣ್ಣ, ನನ್ನ 
ಸುತ್ತಮುತ್ತಲು ಸಮೃದ್ಧವಾಗಿ ಹಸಿರು ಕಕ್ಕುತ್ತಿರುವ 
ಮರಗಳಿದ್ದರೂ ನನ್ನಂತಹ ಮರದ ಆಶ್ರಯವನ್ನೇಕೆ 
ಪಡೆದಿರುವೆ? ನನ್ನನ್ನು ಎಲ್ಲರೂ ತಾತ್ಸಾರದಿಂದ 
ದೂರವಿಟ್ಟಿರುವಾಗ ನಿನ್ನ ನಡವಳಿಕೆ ಮಾತ್ರ ಆಶ್ಚರ್ಯಕರವಾಗಿದೆ. ನಿನ್ನ 
ಬಗ್ಗೆ ವಿಷಾದವೂ ಕೂಡ ಉಂಟಾಗುತ್ತಿದೆ.......'' ಎಂದು. 
ಅಷ್ಟೇ, ಮಾರನೆಯ ರಾತ್ರಿ. ಆಹಾರಕ್ಕೆಂದು ಹೋದ ಮುದಿ ಗೂಗೆ 
ಸಿಂದಿರುಗಿ ಆ ಮರದ ಬಳಿ ಬರಲೇ ಇಲ್ಲ. ಇಂದು ಬರಬಹುದು. ನಾಳೆ 
ಬರಬಹುದು ಎಂದು ಮರ ನಿರೀಕ್ಷಿಸಿತು. ಅದರ ನಿರೀಕ್ಷೆ ಸುಳ್ಳಾಯಿತು. 
ನುಗೂಗೆಯೊಂದಿಗೆ ಹಾಗೆ ಮಾತನಾಡಬಾರದಿತ್ತು ಎಂದು ಕರುಳಿನಿಂದ 
ಪಶ್ಚಾತ್ತಾಪ ಪಟ್ಟಿತು. ಸ್ನೇಹ ಕೋರಿ ಬಂದ ಒಬ್ಬ ಗೆಳೆಯನನ್ನೂ 


ಅದರಡಿ ಬೆಳೆಯಲು ಇಚ್ಛಿಸುತ್ತಿರಲಿಲ್ಲ. ಅದರ ಕೆಳಗೆ ಅಲ್ಲೊಂದು 
ಇಲ್ಲೊಂದು ಮುಳ್ಳಿನ ಗಿಡಗಳಷ್ಟೇ ಬೆಳೆದಿದ್ದವು. ದನ ಕಾಯುವ 
ಹುಡುಗರು ಹಕ್ಕಿಗಳನ್ನೊ, ಮೊಟ್ಟೆಗಳನ್ನೊ ಸುಡಲು ಅದರ ಪುಳ್ಳೆಗಳನ್ನು 
ಮುರಿಯುತ್ತಿದ್ದರು. ಅದರ ಪೊಟರೆಯೊಳಗೆ ಅವಿತು ಕುಳಿತು 


ಕಳೆದುಕೊಂಡೆನಲ್ಲ ಎಂಬ ಅನುತಾಪಕ್ಕೊಳಗಾಯಿತು. 

ಸಹೃದಯ ವಾಚಕ ಮಹನೀಯರೆ, ಹೀಗೆ ಮನುಷ್ಯರ ಬಗ್ಗೆ ಕಥೆ 
ಬರೆಯುತ್ತಿದ್ದ ನಾನು ಇದ್ದಕ್ಕಿದ್ದಂತೆ ಮರವೊಂದರ ಬಗ್ಗೆ ಬರೆದು 
ಹೊರಟಿರುವುದರಿಂದ ನನಗೆ ಹುಚ್ಚು ಹಿಡಿದಿರಬಹುದೆಂಬ ಕುತೂಹಲ 
ನಿಮ್ಮಲ್ಲಿ ಅನೇಕರಿಗೆ ಉಂಟಾಗಿರಲೂ ಸಾಕು. ನಿಮ್ಮ ಊಹ ನಿಜ. 
ಮನುಷ್ಯನ ಭಾವನೆ, ಸಂವೇದನೆ ಸಂಬಂಧಗಳ ಬಗ್ಗೆ ಬರೆದು ಬರೆದು ನನಗೆ 
ಹುಚ್ಚು ಹಿಡಿದಿದೆ. ಆದ್ದರಿಂದಲೇ ಮರವೊಂದರ ಬಗ್ಗೆ ಬರೆಯ 
ಹೊರಟಿರುವುದು. ಇಲ್ಲೂ ನಾನು ಅಸಹಾಯಕ. ಏಕೆಂದರೆ ಮರವೊಂದರ 
ಬಗ್ಗೆ ಬರೆಯಲು ಹೊರಟರೂನನಗೆ ಅರಿವಿಲ್ಲದೆ ಈ ಕಥೆಯಲ್ಲಿ ಮನುಷ್ಯ 
ಪಾತ್ರಗಳೂ ನುಸುಳಿಬಿಟ್ಟಿರುವುದರಿಂದ. 

ಅದಿರಲಿ, ಅಂತಹ ಅವಸ್ಥೆಯಲ್ಲೂ ಆ ಮರಕ್ಕೆ ತಾನೂ ಎಲ್ಲರಂತೆ 
ಆಗಬೇಕು ಎಂಬ ಅದಮ್ಯ ಆಸೆಯಿತ್ತು. ಒಂದು ದಿನ ಗಾಡಿಗಳನ್ನು 
ಕಟ್ಟಿಕೊಂಡು ಅನೇಕ ಜನ ಆ ಕಡೆ ಬಂದರು. ಗಾಡಿಗಳಲ್ಲಿ ಮಚ್ಚು, 


ಎಂ 


ಚಳಿಗಾಳಿಯಿಂದ ರಕ್ಷಣೆ ಪಡೆಯುತ್ತಿದ್ದರು. "" ಹಣ್ಣು ಬಿಡದಿದ್ರೂ ಪರವಿಲ್ಲ. 
ಒಳ್ಳೆಯ ಸಮಯಕ್ಕೆ ಆಗ್ತದೆ'' ಎಂದು ದನ ಕಾಯುವ ಹುಡುಗರು 
ಅದಕ್ಕೆ ವಿಪರೀತ ಸಂಕಟವಾಗುತ್ತಿತ್ತು. 

ಒಂದಾನೊಂದು ಕಾಲದಲ್ಲಿ ಮರಳುಗಾಡಿನಿಂದ ವಲಸೆ ಬಂದಿದ್ದ ಮುದಿ 

ಪಕ್ಷಿಯೊಂದು ಬೀಜ ವಿಸರ್ಜನೆ ಮಾಡಿ ಆ ಮರದ ಹುಟ್ಟಿಗೆ 
ಕಾರಣವಾಗಿತ್ತು. ಅದು ಬೆಳೆದು ಹರೆಯಕ್ಕೆ ಬಂದಾಗ ಭಯಂಕರವಾದ 
ರೋಗವೊಂದು ತಗುಲಿತು. ಎಲೆಗಳು ಉದುರಿದವು. ರೆಂಬೆಗಳು 
ಕ್ಷೀಣಿಸಿದವು. ಬೆಳವಣಿಗೆ ಕುಂಠಿತವಾಯಿತು. ಬೇರುಗಳು ಶಕ್ತಿಯನ್ನು 
ಕ್ರೋಢೀಕರಿಸುವ ಸಾಮರ್ಥ್ಯವನ್ನು ಕಳೆದುಕೊಂಡವು. ಯಾವ ಜನ್ಮದ 
ಪಾಪದ ಫಲವೋ, ಈ ಜನ್ಮದಲ್ಲಿ ತ ಅವಸ್ಥೆಯುಂಟಾಗಿದೆ ಎ ಎಂದು 


ಕ್ರಿ ?ಿ ೧7 K ದ್‌ ಇ 
ನಿರ್ಲಿಪ್ತತೆಯನ್ನು ಬೆಳಸಿಕೊಂಡಿತು. ಆದರೂ ತನಗೂ ಒಳ್ಳಯ ಕಾಲ ಸ್ಯ: ಭಗ ಮುರ ಷ್ಟ ಸನ ಸ 
ಬರಬಹುದೆಂದು, ತನ್ನಲ್ಲೂ ವಸಂತ ಚಿಗುರಬಹುದೆಂಬನಿರೀಕ್ಷೆಯಲ್ಲಿತ್ತು. ಕಾಡುಗಳ್ಳರಾಗಿದ್ದರು. ಕಾಡುಗಳ್ಳರಲ್ಲಿ ಎರಡು ಗುಂಪುಗಳಿರುತ್ತದೆಂದು 
| ಕಾನನದ ಎಲ್ಲಾ ಮರಗಳಿಗೂ ಗೊತ್ತಿರುತ್ತದೆ. ಒಂದು ಗುಂಪು ಅರಣ್ಯ 


ಮೊದಲ ಬಾರಿಗೆ ಅದರ ನಂಟು ಕೆ ಒಂದು 
ಮೊದಲ ಬಾ ನಂಟು ಕೋರಿ ಬಂದದ್ದಂದರ ಒಂದು ೃಧ್ಯಕಾರಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ಮರ ಸಾಗಿಸುತ್ತದೆ.ಆ 


ಗುಂಪಿಗೆ ಭಯವಿರುವುದಿಲ್ಲ. ರಾಜಾರೋಷವಾಗಿ ತನ್ನ ಕೆಲಸವನ್ನು 


ಮುಡಿಗೂಗೆ ಒಂಟಿ ಮರದ ರೆಂಬೆಯ ಮಾಡುತ್ತದೆ. ಎರಡನೆಯ ಗುಂಪು ಅರಣ್ಯ ಅಧಿಕಾರಿಗಳ ಕಣ್ತಪ್ಪಿಸಿ ಮರ 


ನ 
| 
ಪಟ್ಟು ಕೂಡ ತಿಂದು ಬಂದಿದ್ದ ಆ 
ಟು 


ಕೇಶವರೆಡ್ಡಿ ಹಂದ್ರಾಳರವರು ನಮ್ಮ ಕಥಾ ಸಾಹಿತ್ಯ ಸಂದರ್ಭದ ಸ್ಯ ಸೂಕ್ಷ, ಸಂವೇದನೆಯ ಕಥೆಗಾರರು. ಅವರ ಈ ಅಪರೂಪದ ಕಥೆಯನ್ನು "ನೆಲದ ಮಾತು' 


ವಿನ ಮೊದಲ ಸಂಚಿಕೆಯಲ್ಲಿ ಪ್ರಕಟಿಸಲು ಸುತ್ತೂ ಗುತ್ತಿದೆ. "ಪರಿಸರ ಚಿಂತಕ ಮತ್ತು ಹೋರಾಟಗಾರ ಎ.ಎನ್‌. ಯಲ್ಲಪ್ಪ ರೆಡ್ಡಿ ಯವರ ಬ 


ರ್‌ 


"ನೆಲದ ಮಾತು ಅಭಿನಂದನಾ ಗ್ರಂಥವನ್ನು ತಂದಾಗ ಅದರಲ್ಲಿ ಹ ರ ನರಸಿಂಹಮೂರ್ತಿಯವರ " 


ಜೀವಹಂಸ ಎಂಬ ಮಾರ್ಮಿಕ ಕಥೆಯನ್ನು 
ಕಥೆಯನ್ನು ಪ್ರತಿ ಸಂಚಿಕೆಯಲ್ಲೂ ಪ್ರಕಟಿಸುವ ಆಶಯ ನಮ್ಮದು. 
ಸಂ. 


ನ ಲ) 
ಅದಕ್ಕೆ ಎಲ್ಲ ಕಡೆಯಿಂದಲೂ ಉತ್ತಮ ಪ್ರತಿಕ್ರಿಯೆ ಬಂತು. ಈ ರೀತಿಯ 


ಗ ನೆಲದ ಮಾತು 


ಸಾಗಾಣಿಕೆ ಮಾಡುವುದು. ಅಂತಹ ಗುಂಪಿಗೆ ಆತುರ ಭಯಗಳೆರಡೂ 
ಇರುತ್ತವೆ. ಈಗ ಬಂದಿದ್ದ ಜನ ಎರಡನೆಯ ಗುಂಪಿಗೆ ಸೇರಿದವರಾಗಿದ್ದು 
ಬೇಗ ಬೇಗ ಕಾರ್ಯ ಪ್ರವೃತ್ತರಾಗುತ್ತಿ ದ್ದರು. ಎಲ್ಲ ಮರಗಳಿಗೂ ತುಂಬಾ 
ಭಯವುಂಟಾಯಿತು. ಮೌನ ತಲೆದೋರಿತು. ಒಂಟಿ ಮರಕ್ಕೂ 
ಭಯವಾಯಿತು. ಕೆಲವರು ಕೊಡಲಿಗಳನ್ನು ಹಿಡಿದು ಅದನ್ನೂ 
ಸುತ್ತುವರಿದರು. ಅಷ್ಟರಲ್ಲಿ ಗುಂಪಿನ ಮುಖಂಡ ಅಲ್ಲಿಗೆ ಬಂದ. 

“ಲೋ, ಮುಟ್ಫಾಳರ್ರ, ಅದ್ರಾಗೆ ಯಾವ ಸಾಮಾನು ಆಗ್ತದೆ ಅಂತ 
ಅದನ್ನು ಕಡಿಯೋಕೆ ಹೋಗಿದ್ದೀರಿ? ಬುದ್ದಿ ಇದೆಯೇನ್ರೊ ನಿಮ್ಮೆ?'' 
ಎಂದ. | 

ಕಡಿಯಲೆಂದು ಅದನ್ನು ಸುತ್ತುವರಿದಿದ್ದವರು ಮರದ ಮೇಲೆ 
ನೋಡಿದರು. "ಅಯ್ಯೋ, ನಾವು ನೋಡೆ ಇದ್ದಿಲ್ವಲ್ಲಣ್ಣ'' ಎಂದು ಬೇರೆ 
ಮರಗಳ ಕಡೆ ನಡೆದರು. ಸದ್ಯ, ಬದುಕಿದೆ ಎಂದು ಬೇರೆ ಮರಗಳ 
ರೋದನ ಕೇಳಿ ಅದಕ್ಕೆ ದುಃಖ ಒತ್ತರಿಸಿ ಬಂತು. ತನ್ನನ್ನು ಕಡೆಗಣಿಸಿದ್ದರೂ, 
ದ್ವೇಷಿಸುತ್ತಿದ್ದರೂ ತನ್ನ ಒಡನಾಡಿಗಳಲ್ಲವೆ ಎಂಬ ಖೇದ ಆ ಮರಕ್ಕೆ. 
ಆದರೂ ಆ ಇತರ ಮರಗಳ ಬೇರುಗಳು ತನ್ನ ಬೇರುಗಳಂತಲ್ಲದೆ ಅವು 
ಮತ್ತೆ ಚಿಗುರುತ್ತವೆಂದು ಸಮಾಧಾನಗೊಂಡಿತು. ಪ್ರಕೃತಿ ದಯಾಮಯಿ, 
ಮನುಷ್ಯರು ಮರಗಳನ್ನು ಎಷ್ಟು ಬಾರಿ ಕಡಿದರೂ ಮತ್ತೆ ಚಿಗುರಿ 
ಹೆಮ್ಮರವಾಗುವ ಚೈತನ್ಯವನ್ನು ಪ್ರಕೃತಿ ದಯಪಾಲಿಸಿದೆ. 


ಈ ಬಾರಿ ಮಳೆ ಬರಲೇ ಇಲ್ಲ. ಕಾನನದ ತೇವಾಂಶ 


ಶೂನವಾಯಿತು. ಬಿಸಿಲು ಪ್ರಖರವಾಗಿ ಬೂಮಿ ಸುಡಲಾರಂಬಿಸಿತು. : 
ಬ್ರ ನ ಗಿ ಗಿ 


ಬೇರುಗಳು ಸಪ್ಪೆಯಾದವು. ಎಲ್ಲ ಮರಗಳಿಗೂ ಸಹ ತಾವೂ ಕೂಡ ಎಲ್ಲಿ 
ಆ ಒಂಟಿ ಮರದಂತೆ ಬರಡಾಗಿಬಿಡುತ್ತೇವೋಎಂಬ ಭಯವುಂಟಾಯಿತು. 
ಇಡೀ ಕಾನನ ಮಳೇಗಾಗಿ ಪ್ರಾರ್ಥಿಸುತ್ತಿತ್ತು. ಆ ಒಂಟಿ ಮರ ಅದೇ 
ನಿರ್ಲಿಪ್ತ ಅವಸ್ಥೆಯಲ್ಲಿತ್ತು. ಅಂತಹ ಒಂದು ದಿನ ಆ ಕಡೆಗೆಗಾಡಿಯೊಂದು 
ಬಂತು. ಗಾಡಿಯ ಹಿಂದೆ ಐದಾರು ಜನ ನಡೆದು ಬರುತ್ತಿದ್ದರು. ಈ ಸಾರಿ 
ಗಾಡಿಯಲ್ಲಿ ಕೊಡಲಿ, ಮಚ್ಚು ಮುಂತಾದ ಆಯುಧಗಳಿರಲಿಲ್ಲ. ಮೇಲಾಗಿ 
ಅವರು ಕಾಡುಗಳ್ಳರಾಗಿರಲಿಲ್ಲ. ಗರ್ಭಿಣಿ ಹೆಂಗಸೊಬ್ಬಳ ಶವವನ್ನು 
ಅವರು ಕಾಡಿಗೆ ತಂದಿದ್ದರು. ಗಾಡಿ ನಿಂತಿತು. ಒಬ್ಬ ಸುತ್ತಲೂ ಕಣ್ಣಾಡಿಸಿ 
ಗಾಡಿಯ ಬಳಿಯಿದ್ದವರಿಗೆ ಏನೋ ಹೇಳಿದ. ಇಬ್ಬರು ಬಂದು ಆ ಒಂಟಿ 
ಮರದ ಬುಡದಲ್ಲಿದ್ದ ಮುಳ್ಳು ಗಿಡಗಳನ್ನು ಕಿತ್ತು ಗುಡಿಸಿ ಸಗಣಿಯಿಂದ 
ಸಾರಿಸಿದರು. ತಂದಿದ್ದ ಹೂ ಹರಡಿದರು. ಗಾಡಿಯಿಂದ ಹೆಣವನ್ನು ಇಳಿಸಿ 
ಮರಕ್ಕೆ ಒರಗಿಸಿದರು. ಅನ್ನ, ಬೇಯಿಸಿದ ಮೊಟ್ಟೆ ಹಾಗೂ ಇನ್ನಿತರ 
ತಿಂಡಿಗಳನ್ನು ಎರಡು ಬಾಳ ಎಲೆಗಳ ಮೇಲೆ ಹರಡಿ ಒಬ್ಬೊಬ್ಬರಾಗಿ 
ಹೆಣಕ್ಕೆ ಪೂಜೆ ಮಾಡಿ, ಹಿಂತಿರುಗಿ ನೋಡದಂತೆ ಗಾಡಿಯನ್ನು ಕಟ್ಟಿಕೊಂಡು 
ಹೋರಟು ಹೋದರು. ಗರ್ಭಿಣಿಯರು ಸತ್ತರೆ ಸುಡದೆ ಬುಡಕ್ಕೆ ಒರಗಿಸಿ 
ಹೋಗುವುದು ಬಹುಶಃ ಆ ಜನರ ಸಂಪ್ರದಾಯವಾಗಿತ್ತೇನೋ. 
ಇಂತಹುದೊಂದು ಸಂಸ್ಕಾರ ವಿಧಿಗೆ ಆ ಜನರು ತನ್ನನ್ನೆ ಆಯ್ಕೆ 
ಮಾಡಿಕೊಂಡಿದ್ದಕ್ಕೆ ಆ ಮರಕ್ಕೆ ಬೇಸರವಾಯಿತು. | 

ಈಗ ಇಡೀ ವಾತಾವರಣ ಬದಲಾಯಿತು. ಕಾನನದ ಪ್ರಾಣಿ 
ಪಕ್ಷಿಗಳಲ್ಲ ಆ ಒಂಟಿ ಮರದ ನೆಂಟನ್ನು ಬಯಸಿ ಬಂದವು. ಅದನ್ನು ಹಾಡಿ 


ಹೊಗಳಿದವು. ಗರ್ಭಿಣಿಯ ಶವದ ಮಾಂಸವನ್ನು ಆನಂದದಿಂದ 
ತಿನ್ನತೂಡಗಿದವು. ಆ ಮರಕ್ಕೆ ಇವುಗಳ ವರ್ತನೆ ಕಂಡು 
ಮುಜುಗರವಾಯಿತು. ಪ್ರಾಣಿಪಕ್ಷಿಗಳ ಮತ್ತು ಆ ಮರದ ಇಂತಹ 
ಸಂಬಂಧ ಉಳಿದುಕೊಂಡಿದ್ದು ಒಂದು ವಾರ ಕಾಲ ಮಾತ್ರ........ ಆ 
ಹೆಣದ ಮಾಂಸ ಮುಗಿದು ಹೋಗುವ ತನಕ. ಒಂದೆರಡು ಮೂಳೆಗಳು 
ಮಾತ್ರ ಅದರ ಬುಡದಲ್ಲಿ ಉಳಿದುಕೊಂಡವು. ಅನಂತರ ಯಾವ 
ಪ್ರಾಣಿಪಕ್ಷಿಯೂ ಆ ಮರದ ಗೆಳೆತನವನ್ನು ಬಯಸಿ ಬರಲಿಲ್ಲ. 
ಅದರಿಂದಾಗಿ ಆ ಮರಕ್ಕೆ ಬೇಸರವೆನಿಸಲಿಲ್ಲ. 


ಒಂದು ದಿನ ಸಾಧುವೊಬ್ಬ ಬಂದ. ಆತ ಮಂತ್ರವಾದಿಯಂತೆ 
ಕಾಣುತ್ತಿದ್ದ. ಏನೇನೋ ಮಂತ್ರಗಳನ್ನು ಪಠಿಸುತ್ತಾ ಆ ಮರದ ಬುಡದಲ್ಲಿ 
ಉಳಿದಿದ್ದ ಹಣದ ಒಂದೆರಡು ಮೂಳೆಗಳನ್ನು ತನ್ನ ಜೋಳಿಗೆಗೆ 
ಹಾಕಿಕೊಂಡು ಹೊರಟು ಹೋದ. ಈ ಘಟನೆ ನಡೆದ ಒಂದು ವಾರದಲ್ಲಿ 
ಆಕಾಶದಲ್ಲಿ ಮೋಡಗಳು ದಟೈಸಿದವು. ಕುಂಭದ್ರೋಣವಾಯಿತು. 
ವಾರಪೂರ್ತಿ ಮಳೆ ಬಿಡಲೇ ಇಲ್ಲ. ಒಣಗಿದ್ದ ಭೂಮಿ ನೀರನ್ನು 
ಕಕ್ಕತೊಡಗಿತು. ಬದುಕಿನ ಆಸೆಯನ್ನು ತೊರೆದಿದ್ದ ಕಾನನದ ಮರಗಳಲ್ಲಿ 
ಹರುಷದ ಸೆಲೆಯೊಡೆಯಿತು. ಬೇರುಗಳು ತಮ್ಮ ಮನಸಾರೆ ನೀರನ್ನು 
ಹೀರಿ ಕಾಂಡಗಳಿಗೆ ರವಾನಿಸಿದವು. ಈ ಬಾರಿ ಚೈತ್ರ 
ಕಾಲಿಡುವುದಿಲ್ಲವೆಂದುಕೊಂಡಿದ್ದ ಕಾನನಕ್ಕೆ ಅನಿರೀಕ್ಷಿತ ಮಳೆಯಿಂದಾಗಿ 
ಹೂಸ ಹುರುಪು ಮೂಡಿ, ಚೈತ್ರವನ್ನು ಆಹ್ವಾನಿಸಲು 
ಅಣಿಗೊಳ್ಳತೊಡಗಿತು. 

ಈ ಬಾರಿ ವಸಂತ ಪ್ರತಿಬಾರಿಗಿಂತಲೂ ಸಂಭ್ರಮದಿಂದ ಬಂದ. 
ಹಣ್ಣಲೆಗಳು ಉದುರಿ ನಳನಳಿಸುತ್ತಿತ್ತು. ಗಿಳಿ ಕೋಗಿಲೆಗಳು 
ಚಿಗುರೆಲೆಯನ್ನು ತಿಂದು ಸುಶ್ರಾವ್ಯವಾಗಿ ಹಾಡುತ್ತಿದ್ದವು. ಪ್ರಾಣಿಗಳು 
ಲಗುಬಗೆಯಿಂದ ಓಡಾಡತೊಡಗಿದ್ದವು. ಬಳ್ಳಿಗಳು ಹೊಸ ರೂಪ ಪಡೆದು 
ಮರಗಿಡಗಳನ್ನು ಅಪ್ಪತ್ತಿದ್ದವು. ಇಂತಹ ಸಮಯದಲ್ಲಿ ಕಾನನದ 
ಹೊರವಲಯದಲ್ಲೊಂದು ಅದ್ಭುತ ಬದಲಾವಣೆಯಾಗಿತ್ತು. ಆ ಒಂಟಿ 
ಮರದ ಬಡಕಲು ರೆಂಬೆಗಳಲ್ಲಿ ಚಿಗುರು ಕೊನರತೊಡಗಿತ್ತು ಇಡೀ 
ಕಾನನ, "ಏನಿದು ಅದ್ಭುತ ಪವಾಡವೆಂದು' ಅಚ್ಚರಿಪಟ್ಟಿತು. ಆ ಮರದ 
ಬೇರುಗಳು ಮಣ್ಣಿನಾಳದ ತೇವಾಂಶ ಹಾಗೂ ಫಲವತ್ತತೆಯನ್ನು 
ಹೀರಿಕೊಳ್ಳುವ ಅದಮ್ಯ ಚೈತನ್ಯವನ್ನು ಪಡೆದುಕೊಂಡವು. ತಾನೂ 
ಎಲ್ಲರಂತಾಗುವ ಕಾಲ ಬಂದಿಲ್ಲ ಎಂದು ತನಗೆ ತಾನೆ ಹೆಮ್ಮೆಪಟ್ಟಿತು. 
ಆದರೆ ಗರ್ವ ಪಡಲಿಲ್ಲ. ಬೇರೆ ಮರಗಳು ಆ ಮರವನ್ನು ನಿಂದಿಸುವುದನ್ನು 
ಬಿಟ್ಟವು. ಅದರೊಂದಿಗೆ ಗೆಳೆತನ ಬೆಳೆಸುವುದರ ಬಗ್ಗೆ 
ಮಾತನಾಡತೊಡಗಿದವು. ಹೂ ಬಳ್ಳಿಗಳು, ಗೆಡ್ಡೆ ಗೆಣಸುಗಳು ಅದರಡಿ 
ತಲೆಯೆತ್ತತೊಡಗಿದವು. 

ಆಗ ಮತ್ತೆ ಆ ಪ್ರದೇಶಕ್ಕೆ ಗಾಡಿಗಳು ಬಂದವು. ಜೊತೆಗೆ ಜನರ 
ಹಿಂಡು, ಅವರು ಕಳ್ಳ ಸಾಗಾಣಿಕೆದಾರರಾಗಿರಲಿಲ್ಲ. ಕಾನನದ ಪಕ್ಕದ 
ಊರಿನ ಜನರವರು. ಮಳೆಗಾಲಕ್ಕಾಗಿ ಉರುವಲು ಸೌದೆಯನ್ನು 
ಕೊಂಡುಹೋಗಲು ಬಂದಿದ್ದರು. ಒಣಗಿದ ರೆಂಬೆಗಳನ್ನು, ಪುಳ್ಳೆಗಳನ್ನು 
ಮಾತ್ರ ಅವರು ಕಡಿಯುತ್ತಿದ್ದರು ಆದ್ದರಿಂದ ಅರಣ್ಯ ಅಧಿಕಾರಿಗಳಿಗೆ 


9 


ನತು ಅಷ್ಟಿಷ್ಟು ಕೊಟ್ಟರೆ 


© 
ಬ್‌ 
tl 
aM 
1 ಜು (1 
tl 
UL 
el 
1 


೩೭೬ 
© 
ಟಿ 
ಈ 
( 
ಲ. 
WW 
೭೬ 
L 
C 
ಣಿ 
©) 
ಸಕ್ಸ 
ಕ 
3 
GL 
£2 

CH 
ಲ 
2 
A 
Kl 
4 
| 


ಹ. ಡು ಸ ಇಬ್ಬರು ಕೊಡಲಿ ಎತ್ತಿ 
ಬುಡಕ್ಕೆ ಹಾ ಸಂತತ ಆಗ ಒಬ್ಬ ಅನಾಮತ್ತಾಗಿ ಮೇಲಕ್ಕೆ ನೋಡಿದ. ಆ 
ಮರದಲ್ಲಿ ಚಿಗುರು ಕಂಡ-""ಅರೆ, ತಡೀರಲೇ ಸ್ವಲ್ಪ'' ಎಂದು ಅರಚಿದ. 
ಕೊಡಲಿ ಎತ್ತಿದವರು ಆಶ್ಚರ್ಯದಿಂದ ಪ್ರಶ್ನಾರ್ಥಕವಾಗಿ ಅವನ ಕಡೆ 


em QU 
| 
[<< 
©o 
2 
ಲ್ಲ 
1 ಶಿ 


""ನೋಡ್ರೊ.... ಆ ಮರದಾಗೆ ಚಿಗುರು ಕಾಣ್ರ ಐತೆ. ಅದು ಒಣಗಿದ 
ಮರ ಅಲ್ಲ'' ಎಂದ. ಎಲ್ಲರೂ ಮೇಲೆ ನೋಡಿದರು. ಆ ಮರ ಆಗ ತಾನೆ 

ಟ್ಟಿದ ಕೂಸಿನಂತೆ ಅವರಿಗೆ ಕಂಡಿತು. 

"ಹಸಿ ಸೌದೆ ಸಾಗಿಸೋಕೆ ಭಾರ, ನಡೀರಲೆ'' ಎಂದ ಮತ್ತೊಬ್ಬ. 

ಆ ಮರದ ಬುಡದಿಂದ ಕದಲಿದವರು ಬೇರೆಯ ಕಡೆ ನಡೆದರು. 
ಬೇಗ ಹೋಗಲು ಒಣ ಪುಳ್ಳೆಗಳನ್ನು ಆರಿಸಿಕೊಳ್ಳಲು ಮುನ್ನಡೆದರು. ಆ 

ರಕ್ಕೆ ಪುನರ್ಜನ್ಮ ಬಂದಷ್ಟು ಸಂತೋಷವಾಯಿತು. 

ಈ ಘಟನೆ ನಡೆದ ಅಲ್ಪ ಕಾಲದಲ್ಲಿಯೇ ಅರಣ್ಯ ಇಲಾಖೆಯವರು 
ವನಮಹೋತ್ಸವವನ್ನು ಆಚರಿಸಲು ಜಾ ಸಮಾರಂಭಕ್ಕೆ 
ಖುದ್ದಾಗಿ ಅರಣ್ಯ ಮಂತ್ರಿಗಳೇ ಬರುವವರಿದ್ದರು. ಅರಣ್ಯ ಅಧಿಕಾರಿಗಳು 
ಹಾಗೂ ಆ ಕ್ಷೇತ್ರದ ಶಾಸಕರು ಭರ್ಜರಿಯಾಗಿ ವನ ಮಹೋತ್ಸವವನ್ನು 
ಆಚರಿಸಲು ಉತ್ಸಾಹದಿಂದ ಮುಂದಾದರು. ಕಾಡುಗಳ್ಳರು, 
ದಂತಚೋರರು ವನಮಹೋತ್ಸವದ ಆಚರಣೆಗೆ ತಮ್ಮ ಕಾಣಿಕೆಯನ್ನು 
ಯಥೇಚ್ಛವಾಗಿ ಕೊಟ್ಟಿದ್ದರು. ಅದರಿಂದ ಅವರಿಗೆ ಲಾಭವೇ 
ಆಗುವುದಲ್ಲಿತ್ತು. ಅರಣ್ಯ ಮಂತ್ರಿಗಳ ಸ್ನೇಹವನ್ನು ಅವರು 
ಸಂಪಾದಿಸಬೇಕಿತ್ತು. ಇದೇ ಸೂಕ್ತವಾದ ಸಂದರ್ಭವೆಂದು ಪರಿಗಣಿಸಿ 

ವನಮಹೋತ್ಸವದ ಸಮಾರಂಭದಲ್ಲಿ ಹ ಪಾಲ್ಗೊಳ್ಳುವವರಿದ್ದರು. 
ವನಮಹೋತ್ಸವಕ್ಕೆ ಏರ್ಪಾಡುಗಳು ಬಿರುಸಿನಿಂದ ನಡೆಯತೊಡಗಿದವು. 
ಅರಣ್ಯ ಇಲಾಖೆಯಿಂದ ಸಾವಿರಾರು PR ಲಾರಿಗಳಲ್ಲಿ ಬಂದು 
ಇಳಿದವು. 


ಸಮಾರಂಭದ ದಿನ ಬಂದೇ ಬಂತು. ಮಧ್ಯಾಹ್ನವೇ ಅರಣ್ಯ 
ಮಂತ್ರಿಗಳ ಕಾರು ಆಗಮಿಸಿತು. ಮಂತ್ರಿಗಳ ಕಾರಿನ 1 ಅರಣ್ಯ 
ಅಧಿಕಾರಿಗಳ, ಚೇಲಾಗಳ, ಕಾಡುಗಳ್ಳರ, ದಂತಚೋರರ ಸ 
ಕ್ಷೇತ್ರದ ಶಾಸಕರು ಸುತ್ತಮುತ್ತಲಿನ ಊರಿನ ಕೆಲವು ಜನರನ್ನು 
ಸಮಾರಂಭಕ್ಕಾಗಿ ಕಾನನದಲ್ಲಿ ಸೇರುವಂತೆ ಮಾಡಿದ್ದರು. ಮಂತ್ರಿಗಳು 
ಸಸಿಯೊಂದನ್ನು ನೆಡುವ ಶಾಸ್ತ್ರವನ್ನು ಪೂರೈಸಿದರು. ಕ್ಯಾಮರಾಗಳು 
ಕ್ಲಿಕ್ಕಿಸಿದವು. ಪತ್ರಕರ್ತರು ವರದಿಗಳನ್ನು ಸಿದ್ದಪಡಿಸಿದರು. ಬ 
ಅಪರೂಪಕ್ಕೆ ಆಗಮಿಸಿದ್ದರಿಂದ ಅಂದು ರಾತ್ರಿ ಅವರಿಗೆ ಮತ್ತು ಅವರ 
ಸಂಗಡಿ ೫ ಅರಣ್ಯ ಇಲಾಖೆಯ ವಸತಿಗೃಹದಲ್ಲಿ ಔತಣವನ್ನು 
ಏರ್ಪಡಿಸಲಾಗಿತ್ತು. ಮಂತ್ರಿಗಳೆಂದರೆ ಕೇಳಬೇಕೆ? ಮಾಂಸದೂಟವೇ 


10 


ಬೇಕು. ಮಾಂಸದೂಟವಿದ್ದರೆ ಗುಂಡಿನ ವ್ಯವಸ್ಥೆ ಇರಲೇಬೇಕು. ಔತಣಕ್ಕೆ 
ಇಪ್ಪತ್ತು ಕೊಬ್ಬಿದ ಕುರಿಗಳನ್ನು, ಲೆಕ್ಕವಿಲ್ಲದಷ್ಟು ನಾಡು ಕೋಳಿಗಳನ್ನು 
ತರಿಸಲಾಗಿತ್ತು. 

ರಾತ್ರಿಯವರೆಗೂ ಕಾಲ ಕಳೆಯಲು ಮಂತ್ರಿಗಳು ಮತ್ತು ಅವರ 
ಸಂಗಡಿಗರು ಅರಣ್ಯ ಇಲಾಖೆಯ ಬಂಗಲೆಯಲ್ಲಿದ್ದ ಇಸ್ಪೀಟು ಆಟದಲ್ಲಿ 
ತೊಡಗಿದರು. ಆಟ ಜೊತೆಗೆ ಗುಂಡು ಸರಬರಾಜಾಯಿತು. ಇತ್ತ ಅಡುಗೆ 
ತಯಾರಿಸಲು ಪಟ್ಟಣದಿಂದಲೇ ಜನರನ್ನು ಕರೆಸಲಾಗಿತ್ತು. ಅವರಲ್ಲಿ 
ಮುಖ್ಯಸ್ಥನು, ""ಜಾಸ್ತಿ ಮಾಂಸ ಬೇಯಿಸಬೇಕಾಗಿರುವುದರಿಂದ ಸೌದೆ 
ಜಾ ಬರಬಹುದು. ಇನ್ನಷ್ಟು ಸೌದೆಯನ್ನು ತರಿಸಿ'' ಎಂದು ಅಪ್ಪಣೆ 
ಮಾಡಿದನು. ಸೌದೆ ಜಾಸ್ತಿ ಮಿಕ್ಕಿದರೆ ಲಾರಿಯಲ್ಲಿ ಸಾಗಿಸಿಕೊಂಡು 
ಹೋಗಬಹುದೆಂದು ಅವನ ಲೆಕ್ಕಾಚಾರ. ಸರೀ, ಮತ್ತಷ್ಟು ಸೌದೆಯನ್ನು 
ತರಲು ನಾಲ್ಕು ಜನರನ್ನು ಅಟ್ಟಲಾಯಿತು. ನಾಲ್ಕು ಜನ ಸ್ವಲ್ಪ ದೂರ 
ನಡೆದರು. ಆಗ ಅವರ ಕಣ್ಣಿಗೆ ಬಿತ್ತು ಆ ಒಂಟಿ ಮರ. ಹಿಂದು ಮುಂದು 
ನೋಡದೆ ಕೊಡಲಿಗಳಿಂದ ಅದರ ಬುಡಕ್ಕೆ ಹೊಡೆಯತೊಡಗಿದರು. 
ಇದ್ದಕ್ಕಿದ್ದಂತೆ ಒದಗಿದ ಅಪತ್ತಿನಿಂದ ಆ ಮರಕ್ಕೆ ಅಪಾರ 
ಸಂಕಟವಾಯಿತು. ಇಷ್ಟು ದಿನವೂ ಮೂಕವಾಗಿದ್ದ ಆ ಮರ ತನ್ನೆಲ್ಲ 
ಸ್ವಾಭಿಮಾನವನ್ನು ಬದಿಗೊತ್ತಿ ಮಾತನಾಡಿತು. 

“ಅಯ್ಯಾ, ಸುಮಾರು ವರ್ಷಗಳ ನನ್ನ ತಪಸ್ಸಿನ ಫಲ ಈಗ 
ಕೈಗೂಡುತ್ತಿದೆ. ಬೆಳವಣಿಗೆಯೇ ಕಾಣದ ನನ್ನಲ್ಲಿ ಚಿಗುರು 
ಕಾಣಿಸಿಕೊಂಡಿದೆ. ಶಾಪ ವಿಮೋಚನೆಯಾಗಿದೆ. ಇಷ್ಟು ದಿನವೂ ನನ್ನನ್ನು 
ಯಾರೂ ಮಾತನಾಡಿಸಿರಲಿಲ್ಲ. ಬದುಕಬೇಕೆಂದು ಹೊರಟಿರುವ ಈ 
ಸಮಯದಲ್ಲೀನನ್ನನ್ನು ಸಾಯಿಸಲು ಹೊರಟಿರುವಿರಿ ನೀವು. ದಯವಿಟ್ಟು 
ತಾಳಿ...... ನಾನು ಒಣಗಿಲ್ಲ. ನನ್ನನ್ನು ಕಡಿದು ಉರುಳಿಸಬೇಡಿ'' ಎಂದು 
ಗೋಳಿಟ್ಟು ಬೇಡಿತು. ಅಂಗಲಾಚಿತು. ಆದರೆ ಮರ 
ಮಾತನಾಡುತ್ತದೆಯೆಂದಾಗಲೀ ಅದು ತಮ್ಮನ್ನು ತನ್ನ ಪ್ರಾಣ 
ಉಳಿಸುವಂತೆ ಬೇಡುತ್ತಿದೆಯೆಂದಾಗಲೀ ಆ ಮೂಢರಿಗೆ ಹೇಗೆ 
ತಿಳಿಯಬೇಕು? ಮನುಷ್ಯನ ಭಾವನೆ, ದುಃಖ, ಸಂವೇದನೆಗಳೇ ಇನ್ನೊಬ್ಬ 
ಮನುಷ್ಯನಿಗೆ ಅರ್ಥವಾಗದ ಈ ಕಾಲದಲ್ಲಿ, ಇನ್ನು ಮರದ ಆರ್ತನಾದ 
ಮತ್ತಿನ ಲೋಕದಲ್ಲಿರುವ ಮನುಷ್ಯನಿಗೆ ಕೇಳುವುದಾದರೂ ಹೇಗೆ? 
ಅರಣ್ಯರೋದನಗೈಯುತ್ತಾ ಆ ಒಂಟಿ ಮರ ನೆಲಕ್ಕುರುಳಿತು. ಅದರ 
ರೋದನವನ್ನು ಕೇಳಿ ಸುತ್ತಮುತ್ತಲ ಮರಗಳು ದುಃಖಿಸಿದವು. ಅದು 
ನೆಲಕ್ಕುರುಳಿದ ಮೇಲೆ ಕಡಿದವರಲ್ಲೊಬ್ಬ ಹೇಳಿದ: 


“ಅಯ್ಯೊ ಇಲ್ನೋಡ್ರೋ.... ಚಿಗುರ್ತಾ ಇದೆ. ಒಣಗಿಲ್ಲ. ಆದ್ರೂ 
ಬಿಡ್ರಿ. ಒಣಗಿದ ಮೇಲೆ ತಗಂಡೋಗನ'' ಎಂದ ಅವರು ಅದರ 
ಒಂದೆರಡು ರೆಂಬೆಗಳನ್ನು ಕಡಿದುಕೊಂಡು ಹೊರಟುಹೋದರು. 

ಮಾಂಸದ ಬಗೆಬಗೆಯ ಭಕ್ಷ್ಯಗಳು ಸಿದ್ಧವಾದವು. ಮಂತ್ರಿಗಳಿಂದ 
ಹಿಡಿದು ಅಲ್ಲಿ ಬಂದವರೆಲ್ಲ ಸುಮಾರಾಗಿ ಗುಂಡು ಸೇವಿಸಿದ್ದರು. ಊರಿನ 
ಮುಖಂಡರು, ಕಾಡುಗಳ್ಳರು ಅನೇಕ ಆಶ್ವಾಸನೆಗಳನ್ನು ಮಂತ್ರಿಗಳಿಂದ 
ಪಡೆದರು. ಊಟಕ್ಕೆ ಮೊದಲು ಮಂತ್ರಿಗಳು ವನಮಹೋತ್ಸವದ ಬಗ್ಗೆ 
ಹೇಳಿದರು: "ನಾನು ಹೇಳೋದು ಏನಪ್ಪ ಅಂದ್ರ 


ನೆಲದ ಮಾತು 


ಅರಣ್ಯಗಳು.............. ಮರಗಳು ನಮ್ಮ ದೇಶದ ಪ್ರಮುಖ ಸಂಪತ್ತು. 
ಅರಣ್ಯಗಳು ಮಳೆ ಬರಿಸುತ್ತವೆ........... ದನಗಳಿಗೆ ಆಹಾರ 


ಒದಗಿಸುತ್ತವೆ. ಕೈಗಾರಿಕೆಗಳಿಗೆ ಕಚ್ಚಾ ಪದಾರ್ಥಗಳನ್ನು ಪೂರೈಸುತ್ತವೆ. 
ಇಂತಹ ಪ್ರಾಮುಖ್ಯತೆ ಇರತಕ್ಕಂತ ಅರಣ್ಯಗಳನ್ನು ಕಡೆಗಣಿಸಬಾರದೆಂಬ 
ವಿಷಯವನ್ನು ತಿಳಿಸಲಿಕ್ಕೆ ನಾನುಇಚ್ಛೆಪಡ್ತೀನಿ. ಇಂದಿನ ಈ 
ವನಮಹೋತ್ಸವದ ಸಮಾರಂಭ ಯಶಸ್ವಿಯಾಗಿದೆ. ಇದಕ್ಕೆ ಅನೇಕರು 
ದು ಹ ಅರಣ್ಯಗಳು ನಮ್ಮನ್ನು ಸಾಕ್ತಾ ಇದೆ ಅನ್ನ ತಕ್ಕಂತ 
ವಿಷಯಾನ ನಾವ್ಯಾರೂ 'ಮರೀಬಾರು ಅಂತ ಮನವರಿಕೆ ಮಾಡಲು ನಾನು 
ಇಚ್ಛೆ... '' ಅರಣ್ಯಗಳ ಅಭಿವೃದ್ಧಿಗೆ ಏನು ಬೇಕು ಅನ್ನೋದನ್ನ 
ಮುಖ್ಯಮಂತ್ರಿಗ ಗಳೊಂದಿಗೆ ಚರ್ಚೆ ಮಾಡಿ, ಕೇಂದ್ರ ಸರಕಾರಕ್ಕೂ ಮನವಿ 
ಸಲ್ಲಿಸಿ, ಆ ದಿಕ್ಕಿನಾಗೆ ಎಲ್ಲಾ ಪ್ರಯತ್ನಗಳನ್ನೂ ಪಡ್ತೀನಿ ಅಂಬತಕ್ಕಂತ 

ಸಂತೋಷದ ಸಮಾರಂಭದಲ್ಲಿ ತಿಳಿಸಲು 


ಮಂತ್ರಿಗಳು ಇನ್ನೂ ಮಾತನಾಡುವವರಿದ್ದರು. ಆದರೆ ಅಷ್ಟರಲ್ಲೆ 
ಚಃ ಬಂದವು. ಮಂತ್ರಿಗಳ ಡೈವರ್‌ 
ಬೇ ರೆ. eR ಸ “ಸಾಹೇಬ್ರು ಇವತ್ತು ಸರಿಯಾಗೆ ಏರಿಸವ್ರ'' 
ಎಂದು ಹೇಳಿಕೊಂಡು ನಗುತ್ತಿದ್ದ. ಎಲ್ಲಾ ಕಾರುಗಳ ಡ್ರೈವರುಗಳೂ ಸಹ 
ಗುಂಡು ಹಾಕಿದ್ದರು. ಊಟ ಸರಾಗವಾಗಿ ನಡೆಯುತ್ತಿತ್ತು. ಮಂತ್ರಿಗಳು 
ಔತಣವನ್ನು ಏರ್ಪಡಿ “ಸು ಬಹಳವಾಗಿ ಹೆ 
ಅತ್ತ ಕಡೆ ಆ ಒಂಟಿ ಮರದ ಕಡಿದ ಬುಡ ಮತ್ತು ಬೇರುಗಳು 
ರೋದಿಸುತ್ತಿದ್ದವು. 


ಊಟ ಮುಗಿಯುವ ವೇಳೆಗೆ ರಾತ್ರಿ ಎಂಟು ಗಂಟೆಯಾಯಿತು. 
ಮಂತ್ರಿಗಳು ರಾಜಧಾನಿಗೆ ಹೊರಟರು. ಅವರಿಗೆ ಮನೆಯ ನೆನಪಾಯಿತು. 
ಅಂದು ರಾತ್ರಿ ಅಲ್ಲೇ ಕಳೆಯಬೇಕೆಂದು ಎಂ.ಎಲ್‌.ಎ. ಮತ್ತು 
ವ್ಯಾಪಾರಸ್ಥರು ಬೇಡಿಕೊಂಡರೂ ಮಂತ್ರಿಗಳು ಕೇಳದೆ ಹೊರಟುನಿಂತರು. 


ಹೂಗಳುತ್ತಿದ್ದರು. 


ಅವರಿಗೆ ಬೆಳಿಗ್ಗೆಗೆ ಇನ್ನಿತರ ಮಹತ್‌ ಕಾರ್ಯಗಳಿದ್ದವು. 
ಮೀಟಿಂಗ್‌ಗಳಿದ್ದವು. ಅವರು ಹೊರಟ ಮೇಲೆ ಕೇಳಬೇಕೆ, ಎಲ್ಲರೂ 
ಹೊರಟರು. ಮಾಮೂಲಿಯಾಗಿ ಮಂತ್ರಿಗಳ ಕಾರು ಮುಂದೆ..... 
ಮಿಕ್ಕೆಲ್ಲವೂ ಹಿಂದೆ. ಮಂತ್ರಿಯ ಕಾರಿನ ಡ್ರೈವರ್‌ ಇಂದು ಸ್ವಲ್ಪ ಜಾಸ್ತಿ 
ಕುಡಿದಿದ್ದ. ಕಾರುಗಳು ಆ ಒಂಟಿ ಮರವಿದ್ದ ಸ್ಥಳದ ಮೂಲಕವೇ ಹಾದು 
ಹೋಗಬೇಕಿತ್ತು. ದಾರಿಯ ಪಕ್ಕದಲ್ಲೇ ಆ ಮರವಿದ್ದದ್ದು, ಇನ್ನೊಂದು 
ಪಕ್ಕ ಕೊರಕಲು. ಕಾರುಗಳು ಅಲ್ಲಿ ಬಂದ ಕೂಡಲೇ ಆ ಒಂಟಿ ಮರದ 
ಬುಡಕ್ಕೆ ಎಲ್ಲಿಲ್ಲದ ಸಿಟ್ಟು ಆವೇಶ ಬಂತು. ಅದರ ಬೇರುಗಳಿಗೆ 
ಅಗಾಧವಾದ ಶಕ್ತಿ ಲಭ್ಯವಾಯಿತು. ಆ ಬುಡ ಒಂದೇ ಕ್ಷಣದಲ್ಲಿ 
ಬೃಹದಾಕಾರವಾಗಿ ಬೆಳೆಯಿತು. ಡ್ರೈವರ್‌ಗೆ ಏನೊಂದೂ ತಿಳಿಯಲಿಲ್ಲ. 
ತಬ್ಬಿಬ್ಬಾಗಿ ಚೀರಿದ ಅಷ್ಟೇ - ಕಾರು ಕೊರಕಲಿಗೆ ಉರುಳಿತು. ಬೆಂಕಿ 
ಕಾಣಿಸಿಕೊಂಡಿತು. ಜನರ ಕೂಗಾಟ ನರಳಾಟ ಮುಗಿಲು ಮುಟ್ಟಿತು...... 
ಆದರೆ ಆ ಎಲ್ಲಾ ನರಳಾಟಗಳನ್ನು ಮೀರಿ ಆ ಒಂಟಿ ಮರದ ಬುಡದ 
ಅಟ್ಟಹಾಸದ ಧ್ವನಿ ಕಾನನವನ್ನೆಲ್ಲ ವ್ಯಾಪಿಸಿತು. ಇಡೀ ಕಾನನದ 
ಮರಗಳಿಗೆಲ್ಲ ಕೇಳಿಸುವಂತೆ ಹೇಳಿತು: “ನತದೃಷ್ಟ ಸಹೋದರ ಮಿತ್ರರೆ, 
ಅನೇಕ ಶತಮಾನಗಳಿಂದಲೂ ನಾವು ಮಾನವನಿಗೆ ಉಪಕಾರವನ್ನು 
ಮಾಡುತ್ತಲೇಬಂದಿದ್ದೇವೆ. ಆದರೆ ಮಾನವ ಕೃತಘ್ನ. ಉಪಕಾರದ ಸ್ಮರಣೆ 
ಕೂಡ ಅವನಲ್ಲಿ ಇಲ್ಲ. ಆದ್ದರಿಂದಲೇ ನಾನು ಈ ಪ್ರತೀಕಾರವನ್ನು 


ಮಾಡಿದ್ದು > ಎಂದು. 


ಕಾರುಗಳಿಗೆ ಬಿದ್ದ ಬೆಂಕಿ ನಿಧಾನವಾಗಿ ಒಣ ಪುಳ್ಳೆಗಳಿಗೆ ತಗುಲಿತು. 
ಬೃಹದಾಕಾರವಾಗಿ ಹರಡಿತು. ಕೊನೆಗೆ ಹಸಿರು ಮರಗಳೂ ಸಹ 
ಹತ್ತಿಕೊಂಡು ಉರಿಯಲಾರಂಭಿಸಿದವು. ಇಡೀ ಕಾನನಕ್ಕೆ ಬೆಂಕಿ ಬಿತ್ತು. 
ಕಾಡ್ಗಿಚ್ಚು. ಕಾಡಿನಯಾವ ಮರಕ್ಕೂ ಈಗ ಸಂಕಟವಾಗುತ್ತಿರಲಿಲ್ಲ. ಅವು 
ಖುಷಿಯಿಂದಲೇ ಪ್ರಾಣತ್ಯಾಗ ಮಾಡುತ್ತಿದ್ದವು. ಅವು ಸುಟ್ಟು 

ನಾಶವಾಗುತ್ತಿರಲಿಲ್ಲ........ ಮಹಾಚೈತ್ರವೊಂದರ ಕಡೆ ಸಾಗುತ್ತಿದ್ದವು. 
ಈ 


"ನೆಲದ ಮಾತು'ಗೆ ಶುಭಾಶಯಗಳು 


ಳಿ 


ಕೆ. ವಾಸುದೇವರೆಡ್ಡಿ 


ಚಿನ್ಮಯ ವಿದ್ಯಾಮಂದಿರ, 
ಪ್ರಜ್ವಲ ಎಜುಕೇಷನ್‌ ಸೊಸೈಟಿ (ರಿ) 


ಸಾಮಸಂದ್ರ ಪಾಳ್ಯ, ಎಸ್‌.ಎಸ್‌.ಆರ್‌. ಲೇಔಟ್‌, 
ಅಗರ ಅಂಚೆ, ಬೆಂಗಳೂರು - ೫೬೦ ೦೩೪. 


ನೆಲದ ಮಾತು 


11 


ಈ ಸಾವು ನ್ಯಾಯವೆ? 


ಮನುಷ್ಯರು ಸಾಯುವಂತೆಯೇ ಪಶುಪಕ್ಷಿಗಳೂ 
ಮರಗಿಡಗಳೂ ಸಾಯುತ್ತವೆಯೆಂಬುದನ್ನು ಎಲ್ಲರೂ 
ಬಲ್ಲರು. ಈ ಜೀವಿಗಳು ಮಾತ್ರವಲ್ಲದೆ, ಸೃಷ್ಟಿಯ 
ಜೀವಮೂಲಗಳಾದ ನೀರು-ನೆಲ-ಗಾಳಿಗಳು ಕೂಡ ಪ್ರಸ್ತುತ, 
ಸಾವಿಗೀಡಾಗುತ್ತಿರುವುದನ್ನು ಕಲ್ಪಿಸಿಕೊಳ್ಳಬಲ್ಲಿರಾ? 
ನೀರು-ನೆಲ-ಗಾಳಿಗಳಿಗೆ ಸಾವುಂಟೆ? ಇದೇನಿದು ವಿಚಿತ್ರ? ಎಂದು 
ಹುಬ್ಬೇರಿಸಬೇಡಿ - ಆಧುನಿಕ ಯುಗದ ಅವಾಂತರಗಳಿಂದ 
ನೀರು-ನೆಲ-ಗಾಳಿಗಳಂಥ ಜೀವಮೂಲಗಳು ಕೂಡ ಕಲುಷಿತಗೊಂಡು, 
ವಿಷಯುಕ್ತವಾಗಿ ಪರಿಣಮಿಸಿ "ಜೀವಿ ವೈವಿಧ್ಯತೆ'ಯಿಂದ ದೂರ 
ಡಿಯುತ್ತಿರುವುದು ಸಾವಿನತ್ತ ಪಯಣವೇ ಆಗಿದೆ. ಜೀವ ಮೂಲಗಳ 
ಸೃಷ್ಟಿಶೀಲತೆ ಮತ್ತು ಧಾರಣಾಶಕ್ತಿಗಳು ಇಲ್ಲವಾಗುತ್ತಿರುವುದು 
ಸಾವಲ್ಲದೆ ಮತ್ತೇನು? 

"ಧಾರಿಣಿ'ಯು "ಅ-ಧಾರಿಣಿ'ಯಾಗುತ್ತಿರುವ ದುರಂತವಿಲ್ಲಿದೆ. 
ಬೂಮ್ತಾಯಿಯನ್ನು ಉಸಿರಾಡುವ ಒಡಲೆಂದು ತಿಳಿಯದೆ, ಅಡವಿಟ್ಟು 


0 
೮ 
[a 
4 


ಸಂಪನ್ಮೂಲಗಳನ್ನು ವಿವೇಚನೆಯಿಲ್ಲದೆ ಬಳಸುತ್ತಾ, ಹಾಳುಗೆಡಹುತ್ತಾ 
ಸಹಜೀವಿ ಸಂಕುಲಗಳಿಗೆ ಮಾನವನೇ ಮೃತ್ಯುವಾಗಿದ್ದಾನೆ. ಜೈವಿಕ 
ತಂತ್ರಜ್ಞಾನದ ಯೋಜನೆಗಳಾದ ಸಸ್ಯ-ಪಕ್ಷಿ-ಪ್ರಾಣಿ ಮುಂತಾದ ತಳಿ 
ಸಂರಕ್ಷಣೆಯ ನೆಲೆಗಳು ಪ್ರಸ್ತುತ, 
ವಾಣಿಜ್ಯೀಕರಣಗೊಂಡಿರುವುದರಿಂದ ಇವೆಲ್ಲ ಬಹುಮಟ್ಟಿಗೆ 
ಏಕರೂಪಾತ್ಮಕ ಕೃಷಿಯ ಹಾದಿ ಹಿಡಿದಿದ್ದು ಉಳ್ಳವರ ಕಿಸೆ ತುಂಬುವ 
ಉದ್ಯಮಗಳಾಗಿವೆ. ಆಧುನಿಕ ಮಾನವನ ಮಧ್ಯಪ್ರವೇಶ ಮತ್ತು 
ದುರಾಕ್ರಮಣಗಳಿಗೆ ಸಾಕ್ಷಿಯೆಂಬಂತೆ ವಂಶನಷ್ಟವಾಗಿ ಇನ್ನಿಲ್ಲದಂತೆ 
ಕಣ್ಮರೆಯಾಗಿರುವ ಡೋಡೋ ಹಾದಿಯನ್ನೇ ಇನ್ನಿತರ 
ಜೀವಿಸಂಕುಲಗಳು ಹಿಡಿದಿವೆ. ತನ್ನ ಬುದ್ಧಿಬಲದಿಂದ 
ಸಹಜೀವಿಗಳನ್ನೆಲ್ಲ ಕೊಂದು ಕೂಗುತ್ತಿರುವ ಆಧುನಿಕ ಮಾನವನು 
ತನ್ನನ್ನೇ ತಾನು ಕೊಂದುಕೊಳ್ಳುವತ್ತ ಧಾವಿಸುತ್ತಿರುವುದು 
ಉತ್ಪ್ರೇಕ್ಷೆಯಲ್ಲ. 

ಜೀವಪೋಷಕವಾದ ಜಲ-ನೆಲ-ಗಾಳಿಗಳು ಪರಿಸರ 
ಮಾಲಿನ್ಯದಿಂದ ಜೀವಮಾರಕವಾಗುತ್ತಿರುವುದು ಅವುಗಳ 
ಮೃತಾವಸ್ಥೆಯನ್ನೇ ಹೇಳುತ್ತಿಲ್ಲವೇ? ಜನಸಂಖ್ಯಾಸ್ಪೋಟಕ್ಕೆ 
ಅನುಗುಣವಾಗಿ ನಿರ್ಮಿಸಲಾಗಿರುವ ಬೃಹತ್‌ ಅಣೆಕಟ್ಟುಗಳು ಮತ್ತು 
ನೀರಾವರಿ ಜಾಲದ ನಾಲೆಗಳು, ಯಾವುದೇ ನಿಯಂತ್ರಣವಿಲ್ಲದಂತೆ 


-ವಿ. ಚಂದ್ರಶೇಖರ ನಂಗಲಿ 


೬೦೦-೭೦೦ ಅಡಿಗಳವರೆಗೆ ಕೊರೆದಿರುವ ಕೊಳವೆ 
ಬಾವಿಗಳು-ತನ್ನ ಒಟ್ಟು ಪರಿಣಾಮದಲ್ಲಿ ಸ್ಥಳೀಯ 
ಜಲವಲಯಗಳೆನ್ನಬಹುದಾದ ಕಿರುನದಿಗಳ ಜಾಲ, 
ತೊರೆಗಳು, ಹಳ್ಳ-ಕೊಳ್ಳಗಳು, ಕೆರೆ-ಕುಂಟೆಗಳು, 
ಕಲ್ಯಾಣಿಗಳು, ತೆರೆದ ಬಾವಿಗಳು ಮುಂತಾದವುಗಳನ್ನೆಲ್ಲ 
ನಿರ್ಲಕ್ಷಿಸುತ್ತಾ ಸಾಗಿದವು. ಇದರೊಂದಿಗೆ, ರಸಕೃಷೀಕರಣ 
ಕೈಗಾರಿಕೀಕರಣ ನಗರೀಕರಣ ಚರಂಡೀಕರಣಗಳಂಬ 
ಒಂದನ್ನೊಂದಾಧರಿಸಿದ ನಾಲ್ಕು ದಿಕ್ಕಿನ ದಾಳಿಗಳಿಂದ ಸ್ಥಳೀಯ 
ಜಲವಲಯಗಳೆಲ್ಲ ಬಹುಮಟ್ಟಿಗೆ ತಮ್ಮ ಅಸ್ತಿತ್ವವನ್ನೇ 
ಕಳೆದುಕೊಂಡವು ಅಥವಾ ಬಡಾವಣೆಗಳು - ಬಸ್‌ ನಿಲ್ದಾಣಗಳು - 
ಚರಂಡಿಜಾಲಗಳಾಗಿ ಮಾರ್ಪಟ್ಟವು.ಇದು ಸ್ಪಷ್ಟವಾಗಿ 
ವಂಶನಷ್ಟಗೊಂಡು ಕಣ್ಮರೆಯಾಗಿರುವ ಡೋಡೋ ಹಿಡಿದ ಹಾದಿಯೇ 
ಆಗಿದೆ. 
ಜೀವಿವೈವಿಧ್ಯತೆಯನ್ನು ಪೋಷಿಸುತ್ತಿರುವ ಜಲ-ನೆಲ-ಗಾಳಿಗಳೇ 
ನೈಜವಾದ ಅರ್ಥದಲ್ಲಿ ಜೀವಂತ ಜಲ-ಜೀವಂತ ನೆಲ - ಜೀವಂತ 
ಗಾಳಿಗಳೆಂಬ ಮನ್ನಣೆಯನ್ನು ಪಡೆಯುತ್ತವೆ. ಜೀವಿ ವೈವಿಧ್ಯತೆಯಿಂದ 
ದೂರ ಸಿಡಿದ ಜಲ-ನೆಲ-ಗಾಳಿಯನ್ನೇ ನಾವು ಏಕರೂಪಾತ್ಮಕ 
ಜಲ-ಏಕರೂಪಾತ್ಮಕ ನೆಲ - ಏಕರೂಪಾತ್ಮಕ ಗಾಳಿಗಳಂದು 
ಕರೆಯುತ್ತೇವೆ. ಇದಕ್ಕೆ ನಮ್ಮ ದೇಶದ ಎಲ್ಲ ಮಹಾನಗರಗಳು ಪ್ರತ್ಯಕ್ಷ 
ಪ್ರಮಾಣಗಳಾಗಿವೆ. ಸ್ಥಳೀಯವಾದ ಜಲವಲಯಗಳನ್ನೆಲ್ಲ 
ಕಳೆದುಕೊಂಡು, ದಟ್ಟವಾದ ಕಾಂಕ್ರೀಟು ಕಟ್ಟಡಗಳಿಂದ ಕಿಕ್ಕಿರಿದು, 
ಘನತರವಾದ ಕಪ್ಪು ಹೊಗೆಯ ಹೊಟ್ಟೆಯೊಳಗೆ 
ಅಡಗಿಕೊಂಡಂತಿರುವ ಬೆಂಗಳೂರು ಮಹಾನಗರ 
ಮೃತಜಲ-ಮೃತನೆಲ-ಮೃತಗಾಳಿಯ ವಾತಾವರಣಕ್ಕೆ ಅತ್ಯುತ್ತಮ 
ನಿದರ್ಶನವಾಗಿದೆ. ಕೇವಲ ಅರ್ಧ ಶತಮಾನದ ಹಿಂದ 
ಜೀವಿವೈವಿಧ್ಯತೆಯ ಆಗರಗಳಾಗಿ ವಿಜೃಂಭಿಸುತ್ತಿದ್ದ ಬೆಂಗಳೂರಿನ 
ಕಿರುನದಿಗಳ ಬಹುದೊಡ್ಡ ಜಾಲವಿಂದು ಚರಂಡೀಕರಣಕ್ಕೊಳಗಾಗಿ 
ಮೃತಜಲವಾಗಿಬಿಟ್ಟಿದೆ. ಅಸಂಖ್ಯಾತ ಸಣ್ಣಪುಟ್ಟ ಪ್ರಾಣಿಗಳ 
ನೆಲೆವೀಡಾಗಿದ್ದ ಬೆಂಗಳೂರಿನಲ್ಲಿಂದು ಕಪ್ಪೆ, ಗುಬ್ಬಿ, ಕೋತಿಗಳನ್ನು 
ಕೂಡ ಕಾಣಲಾಗದ ಸ್ಲಿತಿಯೇರ್ಪಟ್ಟಿದೆ. ಹುಲ್ಲು ಮುಂತಾದ ಸಣ್ಣಪುಟ್ಟ 
ಸಸ್ಯಗಳು, ತಂತಾನೆ ಬೆಳೆದುಕೊಳ್ಳುತ್ತಿದ್ದ ಗಿಡಮೂಲಿಕೆಗಳು - 
ಇದಾವುದಕ್ಕೂ ಜಾಗವಿಲ್ಲದೆ "ಮೃತನೆಲ' ವಿಸ್ತರಿಸಿಕೊಳ್ಳುತ್ತಲೇ ಇದೆ. 
ಪ್ರತಿಕ್ಷಣ, ಹೊಗೆ ಕಾರುವ ವಾಹನಗಳಿಂದಾಗಿ ಬೆಂಗಳೂರಿನ ಹವೆಯೇ 


. ಚಂದ್ರಶೇಖರ ನಂಗಲಿಯವರು ಉತ್ತಮ ಲೇಖಕರು ಮತ್ತು ವಿಮರ್ಶಕರು. ಪರಿಸರ ಚಳುವಳಿಯ ಬಗ್ಗೆ ಅಪಾರ ಕಾಳಜಿಯುಳ್ಳವರು. ಟ್ರೆಕ್ಕಿಂಗ್‌ 


ಬೇಕಾದರೂ ಎದ್ದು ಬರುವವರು. ಕೋಲಾರ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. 


12 


- ಸಂ. 


ನೆಲದ ಮಾತು 


ಕಟ್ಟುಹೋಗಿದೆ. ಬೆಂಗಳೂರು ಮಹಾನಗರದ ಬೀದಿಗಳಲ್ಲಿ 
ಸಂಚರಿಸುವುದಂದರೆ, ಸಹಜವಾದ ಜೀವಂತ ಗಾಳಿಗೆ ಬದಲಾಗಿ 
ಹೊಗೆಯನ್ನು ಸೇವಿಸುತ್ತಾ ಉಸಿರಾಡುವುದೆಂದೇ ಅರ್ಥ. ಇದಿಷ್ಟು 
ಬೆಂಗಳೂರಿನಂಥ ಮಹಾನಗರಗಳ ದೈನಂದಿನ ಬವಣೆಸಾದರೆ ನಮ್ಮ 
ದೇಶದ ಹಳ್ಳಿಗಳ ಕತೆಯೇ ಬೇರೆ! 

ಎಲ್ಲ ಧಾನ್ಯಗಳು, ತರಕಾರಿಗಳು, ಹಣ್ಣು ಹಂಪಲುಗಳು, ವಾಣಿಜ್ಯ 
ಬೆಳೆಗಳು, ಹಾಲು, ರೇಷ್ಮೆ ಮುಂತಾದವುಗಳನ್ನು ಉತ್ಪಾದಿಸುವ 
` ತಾಣಗಳಾಗಿರುವ ನಮ್ಮ ದೇಶದ ಹಳ್ಳಿಗಳು ಮತ್ತು ಗ್ರಾಮಾಂತರ 
ಪ್ರದೇಶಗಳು ೧೮-೧೯ನೇ ಶತಮಾನಗಳಲ್ಲಿ ಹೊಂದಿದ್ದ 
ಜೀವಿವೈವಿದ್ಯತೆಯನ್ನು ಕಳೆದುಕೊಂಡು ಏಕರೂಪಾತ್ಮಕ ಕೃಷಿಯ 
ನೆಲೆವೀಡಾಗುತ್ತಿವೆ. "ಏಕರೂಪಾತ್ಮಕ ಕೃಷಿ' ಎಂಬುದನ್ನು (Mono 
culture) ಎಂಬರ್ಥದಲ್ಲಿ ಮಾತ್ರವಲ್ಲದೆ 
ಬೀಜ-ಗೊಬ್ಬರ-ಕ್ರಿಮಿನಾಶಕಗಳೆಂ ತ್ರಿಸ್ತರಗಳಲ್ಲಿ 
ವಿಶ್ವವ್ಯಾಪಿಯಾಗಿರುವ ಏಕಮೇವತೆಯನ್ನಾಗಿಯೂ ಗ್ರಹಿಸಬೇಕು. 
ಒಟ್ಟಿನಲ್ಲಿ ರಸಕೃಷೀಕರಣದ ಚಟುವಟಿಕೆಗಳು, ಕೈಗಾರಿಕೀಕರಣದ 
ಪರಿತ್ಯಾಜ್ಯಗಳು, ನಗರೀಕರಣದ ಒತ್ತುವರಿ ಕ್ರಮಗಳು, 
ಚರಂಡೀಕರಣದ ವಿಧ್ವಂಸಕ ಕೃತ್ಯಗಳು- ಇವೆಲ್ಲವುಗಳಿಂದ ಸ್ಥಳೀಯ 


3 


4 


ುಹಾನದಿಗಳು - ಸಮುದ್ರಗಳು ತೀವ್ರವಾದ ಹಾನಿಗೊಳಗಾಗಿದೆ. 
ಇದಕ್ಕೆ ನಿದರ್ಶನವಾಗಿ ಮೈಸೂರಿನ ಕುಕ್ಕರಹಳ್ಳಿ ಕೆರೆಯ ಮೀನುಗಳ 
ನಾಮೂಹಿ _ ಮಹಾನದಿಗಳು ಹಾಗೂ 
ಗಳಲ್ಲಿ ಸಂಭವಿಸುತ್ತಿರುವ ಜಲಚರಗಳ ಸಾಮೂಹಿಕ 
ನ್ನಿಲ್ಲಿ ಸ್ಮರಿಸಿಕೊಳ್ಳಬಹುದು. 

ನೀರೊಳಗೆ ಜೈವಿಕ ಮತ್ತು ರಾಸಾಯನಿಕ ಪದಾರ್ಥಗಳ 
ಸಂಚಯವು ಹೆಚ್ಚುತ್ತಿದ್ದಂತೆಯೇ ಜಲಚರಗಳ ಸಹಜಸ್ಪಿತಿ-ಗತಿಗಳಿಗೆ 
ಧಕ್ಕೆಯುಂಟಾಗಿ ಅವು ಚಡಪಡಿಸಲಾರಂಭಿಸುತ್ತವೆ. ಇದರ 
ಪರಿಣಾಮವಾಗಿ ನೀರಲ್ಲಿ ಕರಗಿದ ಆಮ್ಲಜನಕದ ಪ್ರಮಾಣದೊಳಗೆ 
ತೀವ್ರ ಕುಸಿತವುಂಟಾಗಿ ನೀರು ತನ್ನ ತಿಳಿಜಲದ ಸ್ಥಿತಿಯನ್ನು 
ಕಳೆದುಕೊಳ್ಳುವುದಲ್ಲದೆ, ಹೂಳು ತುಂಬಿಕೊಂಡು ವಿರೂಪಗೊಳ್ಳುತ್ತಾ 
ಆಂತರಿಕವಾಗಿ ಉಷ್ಣಾಂಶವನ್ನು ಹೆಚ್ಚಿಸಿಕೊಳ್ಳುತ್ತಾ ಜಲಚರಗಳಿಗೆ 
ಮಾರಕವಾದ ವಿಷಯುಕ್ತ ಚೇಂಬರುಗಳಾಗಿ ಮಾರ್ಪಡುತ್ತವೆ. 
ಕೊನೆಗೊಂದು ಹಂತದಲ್ಲಿ ಜಲಚರಗಳಾಗಲಿ ಅಥವಾ 
'ಜಲಸಸ್ಯಗಳಾಗಲಿ ಬದುಕಲಾರದಂಥ "ಮೃತಜಲ'ವಾಗಿ 
ಪರಿಣಮಿಸುತ್ತದೆ. 

"ನೀರು' ಭವರೋಗ ಪೀಡೆಯಿಂದ ಹಾನಿಗೊಳಗಾಗಿ ಕ್ರಮೇಣ 
ಮೃತವಾಗುವುದೊಂದು ಸುದೀರ್ಥ ಪ್ರಕ್ರಿಯೆ. ಇದರಲ್ಲಿ ಹಲವು 
ಹಂತಗಳನ್ನು ವಿಜ್ಞಾನಿಗಳು ಗುರುತಿಸಿದ್ದು ಅವುಗಳಲ್ಲಿ ಮುಖ್ಯವಾದ 
ಮೂರು ಅವಸ್ಥೆಗಳಿವು: 

Oligo 1007108100೧ (ಕಲುಷಿತ ಜಲಾವಸ್ಥೆ ) 
Eu Trophication (ವಿಷ ಜಲಾವಸ್ಥ) 
ನೆಲದ ಮಾತು 


Dys Trophication (ಮೃತ ಜಲಾವಸ್ಥೆ) 

ಆಲಿಗೊ-ಟ್ರಾಫಿಕೇಷನ್‌ : "ಆಲಿಗೊ' ಎಂದರೆ ಕೆಲವು, ಸ್ವಲ್ಪ 
ಮಾತ್ರ ಎಂದರ್ಥ, ನೀರು ಕಲುಷಿತಗೊಳ್ಳುವ ಆರಂಭದ 
ಅವಸ್ಥೆಯಿದು. ಕನ್ನಡದಲ್ಲಿ ಇದನ್ನು "ಕಲುಷಿತ ಜಲಾವಸ್ಥೆ' ಎಂದು 
ಕರೆಯಬಹುದು. ಮಳೆಗಾಲದಲ್ಲಿ ಕೊಚ್ಚಿಕೊಂಡುಬರುವ 
ಕಸಕಡ್ಡಿಗಳು, ಸಸ್ಯ-ಪ್ರಾಣಿ-ಮನುಷ್ಯ ಮೂಲದ ಜೈವಿಕ ಪದಾರ್ಥಗಳು 
ನೀರನ್ನು ಕಲುಷಿತಗೊಳಿಸುತ್ತಿವೆಯಾದರೂ ಈ ಆರಂಭ ಹಂತದಲ್ಲಿ 
ನೀರು ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹೋರಾಡುತ್ತದೆ. ನೀರೊಳಗಿನ 
ಕಲ್ಮಷ ವಸ್ತುಗಳಲ್ಲ ಕೊಳೆತು ವಿಘಟನೆಗೊಳ್ಳುವಂತೆಯೇ ಕೆಲವೇ 
ಕೆಲವು ಅಥವಾ ಸ್ವಲ್ಪಮಾತ್ರದ ಪಾಚಿ-ಹಾವಸೆ-ಜಲಜಸಸ್ಯಗಳ 
ಬೆಳವಣಿಗೆ ಇಲ್ಲಿರುತ್ತದೆ. ಕೊಳೆತ ವಸ್ತುಗಳನ್ನು ತಿನ್ನುತ್ತಾ ಬೆಳೆಯುವ 
ಜಲಚರಗಳು ಕೂಡ ಪರೋಕ್ಷವಾಗಿ ನೀರನ್ನು ಶುಚಿಯಾಗಿಡಲು 
ನಿರಂತರವಾಗಿ ಶ್ರಮಿಸುತ್ತಿರುತ್ತವೆ. ಕಲುಷಿತ ವಸ್ತುಗಳನ್ನೆಲ್ಲ ತನ್ನೊಳಗೆ 
ಕೊಳೆಯುವಂತೆ ಮಾಡುತ್ತಾ, ಒಂದೆಡೆ ಜಲಜಸಸ್ಯಗಳು ಮತ್ತೊಂದೆಡೆ 
ಜಲಚರಜೀವಿಗಳ ಮೂಲಕ ತನ್ನನ್ನು ತಾನೆ ಶುದ್ದೀಕರಿಸಿಕೊಳ್ಳುವ 
ನೀರಿನ ಪ್ರಯತ್ನವನ್ನು "ಅಸ್ತಿತ್ವಕ್ಕಾಗಿ ಹೋರಾಟ' ಎಂದು 
ಕರೆಯಬಹುದು. ನೀರು-ಸಸ್ಥ ಮತ್ತು ಜಲಚರಗಳ ಈ 


ಜೆ 
ಸಹಜೀವನದಲ್ಲಿ ಜೈವಿಕ ವೈವಿಧ್ಯವನ್ನು ಸ್ಪಷ್ಟವಾಗಿ ಗುರುತಿಸಬಹುದು. 


ಜಬ 
ಇಲ್ಲಿ "ನೀರು' ತಾನೂ ಬದುಕಿ ಇತರ ಕಲವು ಸಸ್ಯಗಳು ಮತ್ತು 
ಜಲಚರಗಳನ್ನು ಕೂಡ ಬದುಕಿಸುವುದನ್ನು ಮನಗಾಣಬಹುದು. 
"ಆಲಿಗೊ-ಟ್ರಾಫಿಕೇಷನ್‌'- ಎಂದರೆ ವಿಜ್ಞಾನ ಬರೆಹಗಳಲ್ಲಿ "ಪೂರ್‌ 
ನ್ಯೂಟ್ರಿಯೆಂಟ್‌ ವಾಟರ್‌ ಬಾಡಿ'- ಎನ್ನುವುದು ಪ್ರಾಣವನ್ನು ಲೆಕ್ಕಿಸದೆ 
ದೇಹವನ್ನು ಮಾತ್ರ ವರ್ಣಿಸಿದಂತಿದೆ. ಇಲ್ಲಿ ನೀರೊಳಗೆ 
ಪೋಷಕಾಂಶಗಳು ಕೆಲವು ಅಥವಾ ಸ್ವಲ್ಪಮಾತ್ರವಾಗಿರುತ್ತವೆ 
-ಯೆಂಬುದೇ ವೈಜ್ಞಾನಿಕ ವಿವರಣೆಯಾಗಿದೆ. 

: ಯೂ-ಟ್ರಾಫಿಕೇಷನ್‌: "ಯೂ' ಎಂದರೆ ಒಬ್ಬನನ್ನು ಅಥವಾ 
ಒಂದನ್ನು ಕುರಿತದ್ದು ಎಂದರ್ಥ. "ಯೂಟ್ರಾಫಿಕೇಷನ್‌' ಎಂದಾಗ 
ಗಮನಿಸಬೇಕಾದ ಸಂಗತಿಯೆಂದರೆ ಏಕಮೇವತೆ ಅಥವಾ 
ಏಕರೂಪಾತ್ಮಕ ಸಸ್ಯಸಂವರ್ಧನೆ. ನೀರು ವಿಷಯುಕ್ತವಾಗಿ 
ಆಮ್ಲಜನಕದ ಅಭಾವದಿಂದ ಜಲಚರಗಳೆಲ್ಲ ಸತ್ತುಹೋಗಿ ಬೃಹತ್‌ 
ಪ್ರಮಾಣದ ಏಕರೂಪಾತ್ಮಕ ಸಸ್ಯಗಳಿಂದ ತುಂಬಿ ಹೋಗಿರುವ 
ಜಲವಲಯಗಳಿವು. ಇವನ್ನು ಕನ್ನಡದಲ್ಲಿ "ವಿಷಜಲಾವಸ್ಥೆ' 
ಎನ್ನಬಹುದು. ರಸಕೃಷೀಕರಣ, ಕೈಗಾರಿಕೀಕರಣ, ನಗರೀಕರಣ, 
ಚರಂಡೀಕರಣದ ಸಕಲ ದುಷ್ಪರಿಣಾಮಗಳನ್ನಿಲ್ಲಿ ಮನಗಾಣಬಹುದು. 
ನೀರೊಳಗೆ ಅತ್ಯಧಿಕ ಪ್ರಮಾಣದಲ್ಲಿ ಜೈವಿಕ ಮತ್ತು ರಾಸಾಯನಿಕ 
ಪದಾರ್ಥಗಳು ಸೇರಿಹೋಗಿದ್ದು ಅವು ಕೊಳೆತು 
ವಿಘಟಿತಗೊಳ್ಳುವುದಾಗಲಿ, ಜಲಚರಗಳಿಗೆ ಆಹಾರವಾಗುವುದಾಗಲಿ 
ಇಲ್ಲಿ ಕಂಡುಬರುವುದಿಲ್ಲ ಬದಲಿಗೆ, ನೀರು ತನ್ನ ಸಾಂದ್ರತೆಯನ್ನು 
ನಿರಂತರವಾಗಿ ಹೆಚ್ಚಿಸಿಕೊಳ್ಳುತ್ತಿರುತ್ತದೆ. ವಿಷಜಲಾವಸ್ಥೆಯಲ್ಲಿ 
"ನೀರು' ರೋಗಪೀಡಿತ ವ್ಯಕ್ತಿಯಂತೆ ಸ್ಥಾವರವಾಗಿರುತ್ತದೆ. ಇಂಥ 
ಜಲವಲಯಗಳಲ್ಲಿ ತ್ವರಿತವಾಗಿ ಬೆಳೆದುಕೊಳ್ಳುವ ಏಕರೂಪಾತ್ಮಕ 

13 


"ಜಲಘ್ನ' (ಜಲವನ್ನು ಕೊಲ್ಲುವ) ಸಸ್ಯಗಳಂದು 
ಕರೆಯಬಹುದು. ಪರಿಸರವಿಜ್ಞಾನಿಗಳು ಇದನ್ನೇ "ಗ್ರೀನ್‌ ಕ್ಯಾನ್ಸರ್‌'- 
ಎಂದೂ ಕರದಿದ್ದಾರೆ. ಈ ಹಂತದಲ್ಲಿ ಏಕರೂಪಾತ್ಮಕ ಸಸ್ಯಗಳು ತಾನೇ 

2 ಭಿಸುತ್ತಾ ನೀರನ್ನು ಕೊಂದು ಅದರೊಳಗಿನ ಜೀವಿ 
ವೈವಿಧ್ಯವನ್ನೆಲ್ಲ ನಾಶಗೊಳಿಸುತ್ತದೆ. ಮಿತಿಮೀರಿದ ಪರಿತ್ಯಾಜ್ಯಗಳು 
ಮತ್ತು ಅತ್ಯಧಿಕ ಪ್ರಮಾಣದ ಹೂಳು ತುಂಬಿಕೊಂಡು ಆಮ್ಲ ಸ 
ತೀವ್ರ ಕುಸಿತ ಮತ್ತು ಆಂತರಿಕ ಉಷ್ಣಾಂಶದ ತೀವ್ರ ಹೆಚ್ಚಳಗಳೇ 
ಕಾರಣವಾಗಿ ಜಲಚರಗಳಲ್ಲ ಗತಪ್ರಾಣವಾಗುತ್ತವೆ. ರಾಸಾಯನಿಕ 
ವಸ್ತುಗಳು ಮತ್ತು ಏಕಕೂಪಾತ್ಮಕ ಸಸ್ಯಗಳ ಅಪವಿತ್ರ ಮೈತ್ರಿ ಈ 
ನೀರಿನ ಪ್ರಧಾನ ಸಂಗತಿ. ಈ ಹಂತದ ಜ್ತ ಲಕ್ಷಣವೆಂದರೆ ನೀರು 
ತನ್ನನ್ನು ತಾನು ಶುದ್ದೀಕರಿಸಿಕೊಳ್ಳುವ ಪ್ರಯತ್ನವನ್ನು ಸಂಪೂರ್ಣ 
ಬಿಟ್ಟಿಕೊಟ್ಟಿರುತ್ತದೆ. "ಯೂಟ್ರಾಫಿಕೇಷನ್‌' - ಎಂದರೆ ವಿಜ್ಞಾನ 
ಬರೆಹಗಳಲ್ಲಿ "ರಿಚ್‌ ನ್ಯೂಟ್ರಿಯೆಂಟ್‌ ವಾಟರ್‌ ಬಾಡಿ'- ಎನ್ನುವುದು 
ತಿರುಳನ್ನು ಬಿಟ್ಟು ಸಿಪ್ಪೆಯನ್ನು ಜಗಿದಂತಿದೆ. ಇಲ್ಲಿ ನೀರೊಳಗೆ 
ಪೋಷಕಾಂಶಗಳು ಅತಿ ಹಚ್ಚಾಗಿ, ಏಕಮೇವವಾಗಿ 
ತುಂಬಿಕೊಂಡಿರುತ್ತವೆಯೆಂಬುದೇ ವೈಜ್ಞಾನಿಕ ವಿವರಣೆಯಾಗಿದೆ. 


ಡಿಸ್‌-ಟ್ರಾಫಿಕೇಷನ್‌ : "ಡಿಸ್‌' ಎಂದರೆ ಹಾನಿಕರ, ವಿನಾಶಕ 
ವಾ ವಿದ್ವಂಸಕ ಎಂದರ್ಥ. "ಡಿಸ್‌ ಟ್ರಾಫಿಕೇಷನ್‌' - ಎಂದಾಗ 
ಯಂ ಬೇಕಾದ ವಿಚಾರವೆಂದರೆ ನೀರು ಈ ಹಂತದಲ್ಲಿ 
ಸಂಪೂರ್ಣವಾಗಿ ಹಾನಿಗೂಳಗಾಗಿರುವುದು ಅಥವಾ 
ವಿನಾಶಗೂಂಡಿರುವುದು. ಇದನ್ನು ಕನ್ನಡದಲ್ಲಿ "ಮೃತಜಲಾವಸ್ಥೆ' 
ಎನ್ನಬಹುದು. ಇಂಥ ನೀರಲ್ಲಿ ಜಲಸಸ್ಯಗಳಾಗಲಿ ಅಥವಾ 
ಜಲಚರಗಳಾಗಲಿ ಬದುಕಲು ಅವಕಾಶವೇ ಇರುವುದಿಲ್ಲ. 
ಮಳೆಗಾಲದಲ್ಲಿ ಹಳ್ಳ-ಕೊಳ್ಳಗಳು ತುಂಬಿ ಹರಿಯುತ್ತಿರುವಾಗ 
ಸಂಪರ್ಕವೇರ್ಪಟ್ಟು ಆಯಕಟ್ಟಿನ ಜಾಗಗಳಲ್ಲೆಲ್ಲ 
ದೊಡ್ಡಗಾತ್ರದ ನೊರೆಗೋಪುರಗಳು ನಿರ್ಮಾಣಗೊಳ್ಳುತ್ತವೆ. 
ಬೆಂಗಳೂರಿನ ವೃಷಭಾವತಿ ನದಿ ನೀರಿನಲ್ಲಿ ಇಂಥ 
ನೊರೆಗೋಪುರಗಳನ್ನು ವಿಶೇಷವಾಗಿ ಮಳೆಗಾಲದಲ್ಲಿ 
ನೋಡಬಹುದು. ನೀರಲ್ಲಿ ಕರಗಿಹೋಗಿರುವ ರಾಸಾಯನಿಕಗಳು 
ಮತ್ತು ಡಿಟರ್ಜಂಟುಗಳ ಹಾವಳಿಯೇ ಇದಕ್ಕೆ ಕಾರಣ. ಇಂಥ 
ಜಲವಲಯಗಳು ವಿಶೇಷವಾಗಿ ನಗರ ಪ್ರದೇಶಗಳಿಗೆ 
ಹೂಂದಿಕೊಂಡಿರುತ್ತವೆಯೆಂಬುದು ಗಮನಾರ್ಹ! 
ಜೈವಿಕ-ರಾಸಾಯನಿಕ ಮತ್ತು ವಿಷಯುಕ್ತ ವಸ್ತುಗಳೆಲ್ಲ ಪರಸ್ಪರ 
ಬೆರೆತುಹೋಗಿದ್ದು ದುರ್ನಾತ ಬೀರುತ್ತಾ ಅಸಹ್ಯಕರವಾಗಿರುವ ಈ 
ನೀರನ್ನೆ "ಮೃತ ಜಲಾವಸ್ಥೆ' ಎಂದು ಕರೆಯುವುದು. ಈ ನೀರನ್ನು 
ಕೂಳೆತು ನಾರುತ್ತಿರುವ ಹೆಣಗಳ ರಾಶಿಗೆ ಹೋಲಿಸಬಹುದು. ಡಿಸ್‌ 
ಟ್ರಾಫಿಕೇಷನ್‌ ಗೊಳಗಾದ ನೀರು ಅತ್ಯಧಿಕ ಸಾಂದ್ರತೆಯನ್ನು 
ಹೂಂದಿದ್ದು ಸಂಪೂರ್ಣವಾಗಿ ಜೀವಮಾರಕವಾಗಿರುತ್ತದೆ. 


2 


ಇದುವರೆಗೆ ನ ಕೇಷನ್‌ Wh, ಜಲಾವಸ್ಥೆ), 


ಜಲಾವಸ್ಥೆ)ಗಳನ್ನು ಪ್ರತ್ಯೇಕವೆಂಬಂತೆ ವಿವರಿಸಲಾಗಿದೆಯಾದರೂ 
ಇದನ್ನು ಸಮಗ್ರದೃಷ್ಟಿಯಿಂದ ಗ್ರಹಿಸುವುದಾದರೆ, "ನೀರು' 
ಕ್ರಮಕ್ರಮೇಣ ತನ್ನತನವನ್ನು ಕಳೆದುಕೊಳ್ಳುತ್ತಾ ಮೃತವಾಗುವ ಒಂದು 
ಪ್ರಕ್ರಿಯೆ ಎಂದೇ ಕರೆಯಬೇಕಾಗುತ್ತದೆ. ಅಲ್ಲದೆ ಕಲುಷಿತ ಜಲದಲ್ಲೆ 
ವಿಷಜರವೂ, ವಿಷ ಜಲದಲ್ಲೆ ಕಲುಷಿತ ಜಲವೂ, ಕಲುಷಿತ ಮತ್ತು 
ವಿಷಜಲಗಳೆರಡರಲ್ಲೂ ಮೃತಜಲವೂ ಪರಸ್ಪರ ಬೆರೆತುಕೊಳ್ಳುವ 
ಸಂದರ್ಭಗಳು ಮಳೆಗಾಲದಲ್ಲಿ ಹೆಚ್ಚಾಗಿರುತ್ತವೆಂಬುದನ್ನು ಇಲ್ಲಿ 
ಮರೆಯಬಾರದು. ಹೀಗಾಗಿ, ನಿರ್ದಿಷ್ಟ ಜಲವಲಯವೊಂದರಲ್ಲೆ 
ಕಲುಷಿತ ಜಲ-ವಿಷಜಲ-ಮೃತಜಲಗಳೆಲ್ಲ ಬೆರೆತುಹೋದ 
ಐಕ್ಯಸ್ಥ ಲವೂಂದು ಪ್ರಕಟವಾಗುತ್ತದೆ. ಹಾಗೂ ಆಯಾ ಜಲಾವಸ್ಥೆ ಗಳು 
ಒಂದನ್ನೊಂದು ಪ್ರಭಾವಿಸುತ್ತಾ ಅಥವಾ ಒಂದು ಮತ್ತೊಂದನ್ನು 
ಆಳುತ್ತಾ ಇರುತ್ತವೆ. "ನೀರು' ತಾನು ಬದುಕುವುದಕ್ಕಾಗಿ ನಡೆಸುವ 
ಹೋರಾಟ, ರೋಗಬಾಧೆಯಿಂದ ಪಡುವ ಫಜೀತಿ, ಬದುಕಲಾಗದೆ 
ಕೊನೆಯುಸಿರೆಳೆಯುವ ಸ್ದಿತಿ, ಕೊನೆಗೊಮ್ಮೆ ಸತ್ತು ಕಣ್ಮರೆಯಾಗುವ 
ಬಗೆಗಳೆಲ್ಲವನ್ನು | ಒಟ್ಟಿಗೆ ಕಾಲ-ದೇಶಾನುಸಾರ 
ಮನಗಾಣಬಹುದಾಗಿದೆ. 


ಮೇಲ್ಕಂಡ ವಿವರಣೆಯ ಪ್ರಕಾರ ಇಂಥ ಜಲಾವಸ್ಥೆಗಳು 
ಅಪರಿಹಾರ್ಮವೆಂದಾಗಲಿ ಅಥವಾ ಶಾಶ್ವತವಾದುದೆಂದಾಗಲಿ 
ಭಾವಿಸಬೇಕಾಗಿಲ್ಲ. ಏಕೆಂದರೆ, ಕಲುಷಿತ ಜಲ - ವಿಷ ಜಲ - ಮೃತ 
ಜಲಗಳಲ್ಲಿರುವ ವಿವಿಧ ಬಗೆಯ ಪೋಷಕದ್ರವ್ಯಗಳನ್ನು ಹೀರಿಕೊಂಡು 
ಬೆಳೆಯುವ ಬಗೆಬಗೆಯ ಸೂಕ್ಷ್ಮಾಣುಜೀವಿಗಳು, ಗಿಡ-ಮರಗಳು 
ಮತ್ತು ಜಲಚರಗಳ ಮೂಲಕ "ಜೀವಮಾರಕ' ನೀರನ್ನು 
"ಜೀವಪೋಷಕ' ಸ್ಥಿತಿಗೆ ತರಬಹುದು. ಇದನ್ನು ಪರಿಸರ ವಿಜ್ಞಾನದಲ್ಲಿ 
"ಬಯೋಡ್ತೈ ನೇಜ್‌' ಎಂದೇ ಕರೆಯುತ್ತಾರೆ. ಈ ಬಗೆಯ ಜೈವಿಕ 
ತಂತ್ರಜ್ಞಾನದ ಅಳವಡಿಕೆಯಿಂದ Me i 
ಕೈಗಾರಿಕೀಕರಣ, ನಗರೀಕರಣ, ಚರಂಡೀಕರಣದ ವಿಧ್ವಂಸಕ 
ಕೃತ್ಯಗಳನ್ನು ತಡೆಗಟ್ಟಬಹುದು. ಈ ದಿಸೆಯಲ್ಲಿ ಉಪ 
ಅದ್ಯಮಗಳೆನ್ನಬಹುದಾದ ಜೈವಿಕ ಗೊಬ್ಬರಗಳ ಕಾರ್ಪಾನೆಗಳು, 
ಕೃಗಾರಿಕಾ ಪ್ರಾಂಗಣದಲ್ಲಿ ಜಲಶುದ್ದೀಕರಣದ ಘಟಕಗಳು, 
ತ್ಯಾಜ್ಯವಸ್ತುಗಳ ಪುನರ್‌ ಬಳಕೆಯ ಕಾರ್ಯಾಗಾರಗಳು 
ಮುಂತಾವುಗಳನ್ನು ಸ್ಥಾಪಿಸಬಹುದಾಗಿದೆ. ಒಟ್ಟಿನಲ್ಲಿ ಸೂಕ್ತ 
ತಂತ್ರಜ್ಞಾನ ಮತ್ತು ಯೋಜನಾಬದ್ದ ನಗರ ನಿರ್ಮಾಣಗಳ ಮೂಲಕ 
ಕಲುಷಿತ ಜಲ-ವಿಷ ಜಲ-ಮೃತ ಜಲಾವಸ್ಥೆಗಳಿಂದ ನೀರನ್ನು ಪಾರು 
ಮಾಡಿ "ಜೀವಜಲ'ವನ್ನು ಹೆಚ್ಚಿಸಬಹುದಾಗಿದೆ. ಈ ವಿಧಾನಗಳ ಬಗ್ಗೆ 
ಇನ್ನು ಮುಂದೆ ಚರ್ಚಿಸಲೇಬೇಕಾದ ಪರಿಸ್ಥಿತಿಯೊಂದು ಇಪ್ಪತ್ತನೇ 
ಶತಮಾನದ ಅಂತ್ಯದಲ್ಲಿ ಉದ್ಭವವಾಗಿರುವುದನ್ನು 
ನಿರಾಕರಿಸುವಂತಿಲ್ಲ. 


ನೀರನ್ನು ಕೇಂದ್ರವಾಗಿಟ್ಟುಕೊಂಡು ಇದುವರೆಗೆ ನಡೆಸಿರುವ 
ಚರ್ಚೆಯನ್ನು ಯಥಾವತ್ತಾಗಿ ಮಣ್ಣಿಗೂ ಅನ್ವಯಿಸಬಹುದು. 
ಅಂದರೆ, ನೀರೆನಂತೆಯೇ ಮಣ್ಣು ಕೂಡ ಕ್ರಮೇಣ ಮೃತಾವಸ್ಥೆಗೆ 


ನೆಲದ ಮಾತು 


2 


ಸಲ್ಲುತ್ತಿರುವುದು ಇಪ್ಪತ್ತನೇ ಶತಮಾನದ ಬಹು ದೊಡ್ಡ 
ರಂತಗಳಲ್ಲಿ ಒಂದಾಗಿದೆ. ಜೀವವಿಜ್ಞಾನದಲ್ಲಿ ಮಣ್ಣನ್ನು ""ಸಕಲ 
ವಿ ಸಂಕುಲಗಳ ಮಾಸು'' ಎಂದು ಕರೆಯಲಾಗಿದೆ. ಪ್ರತಿಯೊಂದು 
ೇವಿಯನ್ನು ಒಂದಲ್ಲ ಒಂದು ವಿಧದಿಂದ ಪೋಷಿಸುತ್ತಿರುವ ಮಣ್ಣಿನ 
ವಿಷಯದಲ್ಲಿ ಈ ಮಾತು ಬರಿಯ ಕಾವ್ಯಾತ್ಮಕ ಹೇಳಿಕೆಯಾಗದೆ, ನೈಜ 
ಸಂಗತಿಯಾಗಿದೆ. ಮಣ್ಣು ತನ್ನಷ್ಟಕ್ಕೆ ತಾನು ಜೀವಿಗಳ ಉಗಮಕ್ಕೆ 
ಏಕಮಾತ್ರ ಕಾರಣವೆಂದು ಹೇಳುವಂತಿಲ್ಲ. ಆದರೂ ಅಖಿಲ 
ೇೀವಜಾತವನ್ನು ಸಂರಕ್ಷಿಸಿ ಸಲಹುವ ಮೃತ್ತಿಕೆಯು ಬೆಚ್ಚನೆಯ ತಾಯಿ 
ಮಡಿಲಾಗಿದೆ. ನಲದ ಮೇಲಿರುವ ಶತಪದಿ-ಸಹಸ್ರಪದಿಗಳು ಅಥವಾ 
ನೆಲದಾಳದಲ್ಲಿರುವ ಗೆದ್ದಲುಗಳವರೆಗೆ ಸಕಲಜೀವಿಸಂಕುಲಗಳು 
ಎಲ್ಲೆಲ್ಲಿ ವಾಸವಾಗಿರುವವೋ (ಭೂಗರ್ಭ, ಸಮುದ್ರಗರ್ಭ, ಗಿರಿಗರ್ಭ 
ಇತ್ಯಾದಿ) ಅಲ್ಲೆಲ್ಲ ಅವುಗಳ ಜೀವನಕ್ಕೆಡೆಗೊಟ್ಟಿರುವ ಮಣ್ಣು 
ಭೂಮಿತಾಯಿಯ ಗರ್ಭಕೋಶವೇ ಸರಿ! 

ಒಂದು ಹಿಡಿಮಣ್ಣನ್ನು ಭೂಮಿಯಲ್ಲಿ ಎತ್ತಿಕೊಳ್ಳುವುದಕ್ಕೂ 
ಚಂದ್ರ ಅಥವಾ ಮಂಗಳ ಗ್ರಹದಲ್ಲಿ ಎತ್ತಿಕೊಳ್ಳುವುದಕ್ಕೂ 
ವ್ಯತ್ಯಾಸವಿದೆ. ಭೂಮಿಯ ಮಣ್ಣು "ಜೀವಂತ'ವಾಗಿದ್ದರೆ, ಚಂದ್ರ 
: ಅಥವಾ ಮಂಗಳ ಗ್ರಹದ ಮಣ್ಣು "ಜೀವರಹಿತವಾಗಿದೆ'. ವಿಲಿಯಂ 
ಬೀಬ್‌ ತಾನು ಕಾಡಲ್ಲಿ ಸಂಗ್ರಹಿಸಿದ ಒಂದು ಹಿಡಿ ಮಣ್ಣಿನಲ್ಲಿ 
ಇರುವೆಗಳು-ಗೆದಲುಗಳು- ಓಡುಹುಳುಗಳು - ಚೇಳುಗಳು ಮತ್ತಿತರ 
ಸಾವಿರಾರು ಹುಳುಹುಪ್ಪಟೆಗಳ ಅಸ್ತಿತ್ವವಿರುವುದನ್ನು ಮನಗಂಡು ಆ 
ಸತ್ಯವನ್ನು ಲೋಕಕ್ಕೆ ಬಿತ್ತರಿಸಿದ್ದಾನೆ. ಇಲ್ಲಿ ಗಮನಿಸಬೇಕಾದ 
ಸಂಗತಿಯೆಂದರೆ, ವಿಲಿಯಂ ಬೀಬ್‌ ಕಣ್ಣಿಗೆ ಕಾಣದ ಸೂಕ್ಷ್ಮಾಣು 


| 


ತ 


೩ 


ಜೀವಿಗಳ ಲೆಕ್ಕಾಚಾರಕ್ಕೆ ಕೈಹಾಕಿಲ್ಲ. ಒಂದು ವೇಳೆ ಬೀಬ್‌. 


ಮಣ್ಣಿನಲ್ಲಿರುವ ಸೂಕ್ಷಾಣುಜೀವಿಗಳ ಲೆಕ್ಕವನ್ನಿಟ್ಟಿದ್ದರೆ, ನಾವೆಲ್ಲ 
ಬೆಚ್ಚಿ ಬೀಳುವ ಅಗಣಿತ ಜೀವಕೋಟಿಯ ಲೆಕ್ಕಾಚಾರವನ್ನು 
ನೀಡಿರುತ್ತಿದ್ದ. ಒಂದೇ ಒಂದು ಸೂಕ್ಷ್ಮಾಣು ಜೀವಿಕೋಶವು ಪ್ರತಿ 
ಇಪ್ಪತ್ತು ನಿಮಿಷಗಳಿಗೊಮ್ಮೆ ದ್ವಿಗುಣಗೊಳ್ಳುವುದರಿಂದ, ಹೊಸ 
ಹೊಸ ತಲೆಮಾರುಗಳನ್ನು ಸೃಷ್ಟಿಸುತ್ತಾ ೪೮ ಗಂಟೆಗಳೊಳಗೆ ಅದು 
ಸೈದ್ಧಾಂತಿಕವಾಗಿ ೨೪ ಟ್ರಿಲಿಯನ್‌ ಬ್ಯಾಕ್ಟೀರಿಯಾಗಳನ್ನು 
ಉತ್ಪಾದಿಸಿಬಿಡುತ್ತದೆ. ಘನ-ದ್ರವ ಅನಿಲಗಳೆಂಬ ವಸ್ತುವಿನ 
ತ್ರಮಾವಸ್ಥೆಗಳಲ್ಲಿ ಪ್ರಕಟಗೊಂಡಿರುವ ಸೂಕ್ಷಾಣುಜೀವಿಗಳು ಇಡೀ 
ಭೂಗೋಳವನ್ನೇ ಆವರಿಸಿಕೊಂಡಿವೆ. ಅತ್ಯಧಿಕ ಉಷ್ಣಾಂಶವನ್ನು 
ಹೊಂದಿರುವ ಲಾವಾರಸ ಮತ್ತು ಬೂದಿಯಲ್ಲಿ ಹಾಗೂ ಅತ್ಯಧಿಕ 
ಶೃತ್ಯಾಂಶವನ್ನುಳ್ಳ ಧ್ರುವ ಪ್ರದೇಶದ ಹಿಮ ಮತ್ತು ಮಂಜುಗಡ್ಡೆಯಲ್ಲಿ 
ಕೂಡ ಸೂಕ್ಷಾಣುಜೀವಿಗಳು ಪತ್ತೆಯಾಗಿರುವುದು ಭೂಮಿಯ 
ಜೀವಂತಿಕೆಯ ಪ್ರತ್ಯಕ್ಷ ಪ್ರಮಾಣವಾಗಿದೆ. 

ಆಧುನಿಕವಾದ "ರಸಕೃಷೀಕರಣ'ದ ಅಂಗವಾಗಿರುವ ದೈತ್ಯ 
ಗಾತ್ರದ ಕೃಷಿಯಂತ್ರ ಸಾಧನಗಳು, ರಸಗೊಬ್ಬರಗಳು, ಕ್ರಿಮಿ ಮತ್ತು 
ಕೀಟನಾಶಕಗಳು ತನ್ನ ಒಟ್ಟು ಪರಿಣಾಮದಲ್ಲಿ 
"ಜೀವಮಾರಕ'ವಾಗಿರುವುದರಿಂದ ಇಂಥ ಪ್ರದೇಶದಲ್ಲಿ 


ನೆಲದ ಮಾತು 


ಸಂಗ್ರಹಿಸಿಕೊಳ್ಳುವ "ಹಿಡಿಮಣ್ಣು' ಕಲುಷಿತ ಮತ್ತು 
ವಿಷಯುಕ್ತವಾಗಿರುತ್ತದೆ. ವಿವೇಚನಾರಹಿತವಾಗಿರುವ ರಾಸಾಯನಿಕ 
ಕೃಷಿಯಿಂದಾಗಿ ರೈತ ಮಿತ್ರರೆಂದೇ ಪ್ರಸಿದ್ದಿ ಪಡೆದಿರುವ ಎರೆಹುಳು, 
ಗೊಬ್ಬರದ ಹುಳು, ಓಡು ಹುಳು, ಶತಪದಿ-ಸಹಸ್ರಪದಿಗಳು, 
ಇರುವೆಗಳು, ಗೆದ್ದಲುಗಳು, ಜೇಡರಹುಳು, ಚೇಳುಗಳು, 
ಜೇನುದುಂಬಿಗಳು, ಕಪ್ಪೆಗಳು ಮುಂತಾದ ಅಗಣಿತ ಜೀವಿ ಸಂಕುಲಗಳು 
ತೀವ್ರ ಹಾನಿಗೊಳಗಾಗಿ ಕೃಷಿಭೂಮಿಯಿಂದ ಕಣ್ಮರೆಯಾಗುತ್ತಿವೆ. 
ಆಹಾರದ ಮೂಲಕ ಪಶುಗಳು ಮತ್ತು ಮಾನವರ ಒಡಲನ್ನು 
ಪ್ರವೇಶಿಸಿರುವ ಈ ರಾಸಾಯನಿಕ ವಸ್ತುಗಳು ಗಂಭೀರವಾದ 
ದುಷ್ಪರಿಣಾಮಗಳಿಗೆ ಕಾರಣವಾಗಿದೆ. 


ಅಮೇರಿಕಾ ದೇಶದಲ್ಲಿ ಮೀನು ಮತ್ತು ವನ್ಯಜೀವಿ ಸೇವೆಗಳ 
ವಿಭಾಗದಲ್ಲಿ ಜೀವವಿಜ್ಞಾನಿಯಾಗಿದ್ದ ದಿ।। ರಾಶೆಲ್‌ ಕಾರ್ಸನ್‌ ಎಂಬ 
ಮಹಿಳೆಯನ್ನಿಲ್ಲಿ ಸ್ಮರಿಸಲೇಬೇಕು. ಈಕೆ ರಚಿಸಿದ "ಮೂಕ ವಸಂತ' 
(ಸೈಲೆಂಟ್‌ ಸ್ಟಿಂಗ್‌-೧೯೬೨) ಎಂಬ ಪುಸ್ತಕ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ 


ಹೂಸ ಚಿಂತನೆಯ ಶಕೆಯನ್ನೆ ಆರಂಭಿಸಿತು. ಮಾನವಕೃತ 


ರಾಸಾಯನಿಕ ವಿಸರ್ಜನೆಗಳು ಭೂಮಿಯನ್ನು ವಿಷಯುಕ್ತಗೊಳಿಸುತ್ತಾ 
ಆಹಾರಸರಪಳಿಯ ಮೂಲಕ ಇಡೀ ಜೀವಿಸಂಕುಲಗಳ ಸೋದರ 
ಸ್ನೇಹವನ್ನು ಛಿದ್ರಗೊಳಿಸಿರುವ ಬಹುದೊಡ್ಡ ದುರಂತದ ಬಗ್ಗೆ ಈಕೆ 
ಜಗತ್ತಿನ ಗಮನ ಸೆಳೆದಿದ್ದಾರೆ. 

ಈ ಪುಸ್ತಕದ ಪ್ರಕಟಣೆಯನ್ನು ತಡೆಗಟ್ಟುವುದಕ್ಕಾಗಿ ರಾಸಾಯನಿಕ 
ಉದ್ಯಮಪ್ರಭುಗಳಿಂದ ಲಾಬಿ ನಡೆದರೂ ಅದು ಯಶಸ್ವಿಯಾಗಲಿಲ್ಲ. 
ಇದರಿಂದ ಪ್ರಭಾವಿತಗೊಂಡ ಹಸಿರು ಹೋರಾಟಗಳ 
ಪರಿಣಾಮವಾಗಿ, ಅಮೆರಿಕಾ, ಬ್ರಿಟನ್‌ ಮುಂತಾದ 
ಪಾಶ್ಚಾತ್ಯದೇಶಗಳಲ್ಲಿ ಡಿ.ಡಿ.ಟಿ. ಮತ್ತು ಬಿ.ಎಚ್‌.ಸಿ. ಗುಂಪಿನ 
ಕ್ರಿಮಿ-ಕೀಟನಾಶಕಗಳ ಬಳಕೆಯನ್ನು ನಿಷೇಧಿಸಲಾಯ್ತು. ಇಂಥ 
ವಿಷವಸ್ತುಗಳು ಮೂಲನೆಲೆಯಿಂದ ಗಡೀಪಾರಾಗಿ ಭಾರತ ಮುಂತಾದ 
ತೃತೀಯ ಜಗತ್ತಿನ ದೇಶಗಳಲ್ಲಿ ನೆಲೆನಿಂತು ಇಂದಿಗೂ ಭೂಮಿಯನ್ನು 
ವಿಷಯುಕ್ತಗೊಳಿಸುತ್ತಲೇ ಇದೆ. 

ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಪರಿಸರಮಾಲಿನ್ಯ 
ನಿಯಂತ್ರಣಗಳ ಬಗ್ಗೆ ಸಮರ್ಪಕ ತಿಳುವಳಿಕೆಯಿಲ್ಲದ ಜನ 
ಸಮುದಾಯಗಳು ಹಸಿರುಕ್ರಾಂತಿಯ ಸಂಭ್ರಮದಲ್ಲಿ ಯಾವುದೇ 
ವಿವೇಚನೆಯಿಲ್ಲದೆ, ಈ ವಿಷವಸ್ತುಗಳನ್ನು ಆಹಾರಬೆಳೆಗಳಲ್ಲಿ 
ಯಥೇಚ್ಛವಾಗಿ ಸುರಿಯುತ್ತಲೇಇದ್ದಾರೆ. ಇದನ್ನು ಪ್ರತಿಭಟಿಸುವವರ 
ಬಾಯಿ ಮುಚ್ಚಿಸಲು ಭಾರತ ಸರ್ಕಾರ ಡಿ.ಡಿ.ಟಿ. ಮತ್ತು ಬಿ.ಎಚ್‌.ಸಿ. 
ಗುಂಪಿನ ಕ್ರಿಮಿ-ಕೀಟನಾಶಕಗಳನ್ನು ನಿಷೇಧಿಸಿ ಆಜ್ಜೆಯೊಂದನ್ನು ಬಹು 
ಹಿಂದೆಯೇ ಹೊರಡಿಸಿದೆಯಾದರೂ ನಮ್ಮ ದೇಶದ ಎಲ್ಲೆಡೆಗಳಲ್ಲಿ 
ಮುಕ್ತ ಮಾರುಕಟ್ಟೆಯಲ್ಲಿ ಈ ವಿಷವಸ್ತುಗಳೆಲ್ಲ ಸಮೃದ್ಧವಾಗಿ 
ಲಭಿಸುತ್ತಿವೆ. "ಡೌನ್‌ ಟು ಅರ್ತ್‌' (ಏಪ್ರಿಲ್‌ ೧೫, ೨೦೦೨) 
ಪತ್ರಿಕೆಯಲ್ಲಿರುವ ವಿಶೇಷ ಲೇಖನವೊಂದರಲ್ಲಿ ಭಾರತದ ಟೀ 
ಸೊಪ್ಪಿನಲ್ಲಿ ಉಳಿದುಬಿಟ್ಟಿರುವ ಹದಿಮೂರು ಬಗೆಯ ಕ್ರಿಮಿನಾಶಕಗಳ 


ಖಿ 


15 


ನೆದರ್‌ ಲ್ಯಾಂಡ್‌ (೦೩), ಭಾರತ 
ಶಕಗಳನ್ನು ಟೀ ಸೊಪ್ಪೂಂದರಲ್ಲೆ 
ಹೊಂದಿರುವುದು ನೃಜ ಹ ನೇರ ಅಭಿವ್ಯಕ್ತಿಯಾಗಿದೆ. 
ಟೀಸೊಪ್ಪಿನಲ್ಲೆ ಇಷ್ಟೊಂದು ಸಂಖ್ಯೆಯ ಕ್ರಿಮಿ ನಾಶಕಗಳಿದ್ದರೆ, ಇನ್ನು 
ಹಣ್ಣು-ಹಂಪಲು, ತರಕಾರಿ, ಟ್‌ ಧಾನ್ಯ, ವಾಣಿಜ್ಯ ಬೆಳ 
ಇತ್ಯಾದಿಗಳಲ್ಲಿ ಯಾವ ಯಾವ ಪ್ರಮಾಣದಲ್ಲಿ ಕ ಸ [ಯಲ್ಲಿ 
ಕ್ರಿಮಿನಾಶಕಗಳನ್ನು ಹೊಂದಿವೆಯೆಂಬುದನ್ನು ಆಲೋಚಿಸಿದರೆ 
ದಿಗಿಲಾಗುತ್ತದೆ. 
ಮಣ್ಣಿನ ಸಹಜ ವೈವಿಧ್ಯತೆಯನ್ನು ನಾಶಗೊಳಿಸಿ ಏಕರೂಪಾತ್ಮಕ 
ಕೃಷಿಯ ಮೂಲಕ, ನೆಲವನ್ನು ವಿಷಯುಕ್ತಗೊಳಿಸುತ್ತಿರುವ ಆಧುನಿಕ 
ಬೇಸಾಯ ಪದ್ದತಿಯನ್ನು ಇಡಿಯಾಗಿ ಕಸದ ಬುಟ್ಟಿಗೆಸೆದು 
ಜೀವಪೋಷಕವಾದ ಮಣ್ಣಿನ ಧಾರಣಾಶಕ್ತಿಯನ್ನು ಉಳಿಸಿಕೊಳ್ಳುವತ್ತ 
ಜಗತ್ತಿನ ಗಮನ ಸೆಳೆದಿರುವ ಜಪಾನ್‌ ದೇಶದ ಮಸನೊಬು ಪುಕೋಕಾ 
ಅವರನ್ನು ಇಲ್ಲಿ ಸ್ಮರಿಸಲೇಬೇಕು. ಪುಕೋಕಾ ಅವರು 
ತೋರಿಸಿಕೊಟ್ಟಿರುವ "ಡು ನತಿಂಗ್‌ ಫಾರ್ಮಿಂಗ್‌' (ಶೂನ್ಯಕೃಷಿ) 
ಮತ್ತು ನಮ್ಮ ದೇಶದ ದೇಸಿ ಸಂಸ್ಕೃತಿಯ ಜೈವಿಕ ಕೃಷಿ ವಿಧಾನಗಳು- 
ನ ಸ ಸರಿಪಡಿಸುವ ಏಕೈಕ ಆಶಾಕಿರಣವಾಗಿದೆ. 
»೦ ಬೀಬ್‌ ಅಂದು ಕಾಡಿನಲ್ಲಿ ಸಂಗ್ರಹಿಸಿದ "ಹಿಡಿಮಣ್ಣು' 
ಬ್‌ ಸಾಗತಿಕ ಕೃಷಿಭೂಮಿಯ ಮಟ್ಟಿಗೆ ಆದರ್ಶವಾಗಬೇಕಾಗಿದೆ. 
ಏಕರೂಪಾತ್ಮಕ ಕೃಷಿಗೆ ಒಗ್ಗಿಹೋಗಿರುವ ಮಣ್ಣಿನಲ್ಲಿ ಜೀವಿ ವೈವಿಧ್ಯತೆ 
ಕಂಡು ಬರುವುದಿಲ್ಲ. ಇಂಥ ಕೃಷಿ ಪದ್ಧ ತಿಗೆ ವಿದಾಯ ಹೇಳಿ ಜೆ ವಿಕ 
ಕೃಷಿಯನ್ನು ಅಳವಡಿಸಿಕೊಂಡಿರುವ ಭ ಭೂಮಿಯಲ್ಲಿ ಕ್ರ ಮು 
"ಜೀವಿವೈವಿಧ್ಯತೆ' ಪ್ರಾಪ್ತಿಯಾಗಿರುವ ನಿದರ್ಶನಗಳಿವೆ. ಒಂದು 
ಕಾಲದಲ್ಲಿ ಎರೆಹುಳುಗಳೇ ಇಲ್ಲದಿದ್ದ ತಮ್ಮ ಕೃಷಿ ಭೂಮಿಯಲ್ಲಿ 
ಇದೀಗ ಎರಹುಳುಗಳು ಕೈಯಿಟ್ಟ ಕಡೆಗಳಲ್ಲಿ ಕಂಡು ಬರುತ್ತಿವೆಯೆಂದು 
ಜೈವಿಕ ಕೃಷಿಕರು ವರದಿ ಮಾಡಿರುವುದನ್ನಿಲ್ಲಿ ನೆನಪಿಸಿಕೊಳ್ಳಬಹುದು. 
ಕೃಗಾರಿಕೀಕರಣ ಮತ್ತು ನಗರೀಕರಣದ ಫಲವಾಗಿ ತಲೆಯೆತ್ತಿದ 
ರ್‌ ಉದ್ಯಮಕ್ಕ ಇಂದಿಗೂ ಗ್ರಾಸವನ್ನು ಒದಗಿಸುತ್ತಿರುವ" ಅನ್ಯ' 
ಆಕ್ರಮಣದಿಂದಾಗಿ ಏಕರೂಪಾತ್ಮಕ ತಿಯ 
ವಿಸ್ತರಣಗಳಿಂದು ಜಾಗತಿಕ ವಿದ್ಯಮಾನವಾಗಿದೆ. ಈ "ಅನ್ಯ' 
ಸಸ್ಯಜೀವಿಗಳು ಬಹುಶಃ ಸ್ಪಳೀಯ ನಲದ ಸಹಜ ಜೈವಿಕ ಜಾಲದಿಂದ 
ಹೂರಗುಳಿದ "ಏಕಾಂಗಿ' ಸಸ್ಯವಾಗಿದ್ದಿ phe ಅಥವಾ 
ಅನ್ಯದೇಶಗಳಿಗೆ ಸೇರಿದ ಏಕರೂಪಾತ್ಮಕ 
ಸಸ್ಯತಳಿಗಳಾಗಿದ್ದಿರಬಹುದು. ಆಸ್ಟ್ರೇಲಿಯಾ ಮೂಲದ ಅಕೇಷಿಯಾ 
ಮತ್ತು ಹಾಕಿಯಾ ಗುಂಪಿಗೆ ಸೇರಿದ ಕಳೆಸಸ ಗಳು ತೃತೀಯ ಜಗತ್ತಿನ 
ದೇಶಗಳ ಅರಣ್ಯನಾಶಕ್ಕೆ ಬಹು ದೊಡ್ಡ ಕೊಡುಗೆಯನ್ನೆ ಕೊಟ್ಟಿವೆ. 
ಅನ್ಯ ಸಸ್ಯಜೀವಿಗಳ ಪೈಕಿ ನೀಲಗಿರಿ, ಅಕೇಷಿಯಾ, ಹಾಕಿಯಾ, 
ಪೈನ್‌ ಮುಂತಾದ ಇಪ್ಪತ್ತೆಂಟು ಬಗೆಯ ವಿವಿಧ ಜಾತಿಯ ಕಳೆಸಸ ಸ್ಯಗಳು 


೩ ಲ್ಸ 
ಪರೀಕ್ಷಿತ ಸೂಚ್ಛಾಂಕಗಳ ಸಹಿತ pe PE: ಜಪಾನ್‌ (೦೧), 
( ಸ 


6 


ಒಟ್ಟು ಪರಿಣಾಮದಲ್ಲಿ ಏಕರೂಪಾತ್ಮಕ ನೆಡುತೋಪುಗಳ ಬೃಹತ್‌ 
ಜಾಲಕ್ಕೆ ಕಾರಣವಾಗಿವೆ. ಇದನ್ನು ನೆಲದಲ್ಲಿ ಕಂಡುಬರುವ 
"ಯೂ-ಟ್ರಾಫಿಕೇಷನ್‌' ಎಂದೂ ಕರೆಯಬಹುದು. ಪರ್ವತ 
ಪ್ರದೇಶಗಳು ಮತ್ತು ಬಯಲು ಸೀಮೆಗಳೆರಡರಲ್ಲು ತ್ವರಿತವಾಗಿ 
ವೃದ್ದಿಗೊಳ್ಳುವ ಈ ಏಕರೂಪಾತ್ಮಕ ತಳಿಗಳು ಸ್ಥಳೀಯವಾದ 
ವೈವಿಧ್ಯಮಯ ಸಸ್ಯಗಳನ್ನು ತನ್ನ ನೆರಳು ಮತ್ತು ಉದುರೆಲೆಗಳ ದಟ್ಟ 
ಹೊದಿಕೆಯಿಂದ ಇಲ್ಲವಾಗಿಸಿಬಿಡುತ್ತವೆ. ಆದ್ದರಿಂದಲೇ, ಇವುಗಳನ್ನು 
"ಗ್ರೀನ್‌ ಕ್ಯಾನ್ಸರ್‌' ಎಂಬ ಹೆಸರಿನಿಂದಲೂ ಕರೆಯುವುದುಂಟು. ಹುಲ್ಲು 
ಮುಂತಾದ ಸಣ್ಣ ಪುಟ್ಟ ಸಸ್ಯಗಳು; ಸೊಪ್ಪಸದೆ, ಗಿಡಮೂಲಿಕೆಗಳ 
ಬೀಜಗಳು ಮೊಳಯುವುದಕ್ಕಾಗಲಿ ಅಥವಾ ಬೆಳೆಯುವುದಕ್ಕಾಗಲಿ 
ಅವಕಾಶವೇ ಇಲ್ಲದ ಏಕರೂಪಾತ್ಮಕ ನೆಡುತೋಪುಗಳ ನೆಲ, 
ವಿಷಾವಸ್ಥೆಯಿಂದ ಮೃತಾವಸ್ದೆಗೆ ಸಂದಂತೆಯೇ ಸರಿ! ಏನನ್ನೂ 
ಬೆಳೆಯಲಾಗದಂತೆ ನಿರ್‌ಬೀಜೀಕರಣಗೊಂಡಿರುವ ನಗರಪ್ರದೇಶದ 


"ಸ್ಥಾವರ' ನೆಲಗಳು "ಡಿಸ್‌-ಟ್ರಾಫಿಕೇಷನ್‌'ಗೊಳಗಾದ 
ಭೂಭಾಗಗಳನ್ನಬಹುದು. 

"ಏಕರೂಪಾತ್ಮಕ ಜಲ' ಮತ್ತು "ಏಕರೂಪಾತ್ಮಕ 
ನೇಲ'ಗಳಂತೆಯೇ "ಏಕರೂಪಾತ್ಮಕ ಗಾಳಿ'ಯ 


ಪ್ರದೇಶಗಳಾವುದೆಂಬುದನ್ನು ಪರಿಶೀಲಿಸೋಣ.. ಈ ಲೇಖನದ 
ಮೊದಲ ಭಾಗದಲ್ಲೆ ವಿವರಿಸಿರುವಂತೆ ನಮ್ಮ ದೇಶದ 
ಮಹಾನಗರಗಳು ಹೊಗೆಯ ಕರಗ ಹೊತ್ತು ವಿಜೃಂಭಿಸುತ್ತಿರುವ 
ಉತ್ಸವಮೂರ್ತಿಗಳೆಂದೇ ಹೇಳಬೇಕು.. ಗಾಳಿಯಲ್ಲಿ ಎಷ್ಟು 
ವಿಧಗಳಿವೆ? ಎಂಬುದನ್ನು ಅರಣ್ಯಪ್ರದೇಶಗಳಲ್ಲಿ, ಗುಡ್ಡಗಾಡುಗಳಲ್ಲಿ, 
ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಮಹಾನಗರಗಳಲ್ಲಿ ಸ್ವತಃ ಅಲೆದಾಡಿಯೇ 
ತಿಳಿದುಕೊಳ್ಳಬೇಕು. ನನ್ನ ಸೀಮಿತವಾದ ಸಂಚಾರವನ್ನೆ ಆಧರಿಸಿ 
ಹೇಳುವುದಾದರೆ, ಕುದುರೆಮುಖ ಶಿಖರಕ್ಕೆ ಅಡಿಯಿಟ್ಟೊಡನೆ 
ಕಡವೆಯೊಂದರ ಕೂಗಿನ ಹಿಂದೆಯೇ ಆರ್ಕಿಡ್‌ ಹೂಗಳ ಗಂಧ ಹೊತ್ತ 
ಮಂದಗಾಳಿ ನನ್ನ ಮುಖಕ್ಕೆ ತೀಡಿದಾಗ ಅದುವರೆಗೆ ಬೆಟ್ಟ ಹತ್ತಿ 
ಬಂದಿದ್ದ ಆಯಾಸವೆಲ್ಲ ಪರಿಹಾರವಾದದ್ದು ಹೇಗೆ? ಮುಕ್ಕುರ್ತಿ 
ಶಿಖರದಲ್ಲಿ ಅಡ್ಡಾಡುತ್ತಿದ್ದಾಗ ಕಣಿವೆಯೊಳಗಿಂದ ಉಕ್ಕಿ ಬರುತ್ತಿದ್ದ 
ಮೋಡಗಳು ನಮ್ಮ ಒಡಲನ್ನು ತಾಕಿದೊಡನೆ ಹಾಗೇಸಿಗಿದುಕೊಳ್ಳುತ್ತಾ 
ಬೆಚ್ಚನೆಯ ಕಚಗುಳಿಯಿಟ್ಟದ್ದು ಹೇಗೆ? ಕೋಲಾರದ ಧೂಳುಗಾಳಿಗೆ 
ದಕ್ಕದಂತೆ ತಲೆಯೆತ್ತಿ ನಿಂತಿರುವ ಶತಶೃಂಗ ಪರ್ವತದ 
ಗುಹಾಸರಣಿಯಲ್ಲಿ ಅಲೆಯುವಾಗ ಹೊರಗಡೆಯ ಉರಿಬಿಸಿಲನ್ನು 
ಮರಸುವಂಥ ಶೀತಲಗಾಳಿಯ ಅನುಭವ ಯಾರಿಗುಂಟು, 
ಯಾರಿಗಿಲ್ಲ? ನಮ್ಮ ನಾಡಿನ ಹಳ್ಳಿಗಳಲ್ಲಿ ಹೊಲಗದ್ದೆಗಳಲ್ಲಿ 
ನಡೆಯುತ್ತಿರುವಾಗ ಆಯಾ ಖುತುಮಾನದ ಬೆಳೆಗಳ ಹಿತವಾದ 
ಹಸಿರುವಾಸನೆ, ಸೊಗಡುಗಂಪಿನ ರುಚಿಗಳಲ್ಲಿ ಸಿಗುತ್ತವೆ? ಅಂತೆಯೇ 
ಬೆಂಗಳೂರಿನ ಭವ್ಯ ಬೀದಿಗಳಲ್ಲಿ ಬೀಗುತ್ತಾ ನಡೆಯುವಾಗ ಹೊಗೆಯ 
ಹೊಟ್ಟೆಯೊಳಗೆ ಹೂತು ಹೋಗಿದ್ದಕ್ಕೆ ಸಾಕ್ಷಿಗಳಂಬಂತೆ ತೆಗೆದ ಕಪ್ಪ 
ಬಣ್ಣದ ಕಫ ಮತ್ತು ಸಿಂಬಳದಲ್ಲಿಯೇ "ಹೂಗಾಳಿ' (ಹೊಗೆ + ಗಾಳಿ) 
ತೂರಿಕೊಂಡು ಪುಪ್ಪುಸದೊಳಕ್ಕೆ ನುಗ್ಗಿರಬಹುದಲ್ಲವೆ? ಇವೆಲ್ಲ 

ನೆಲದ ಮಾತು 


ನಿಜವಾಗಿಯೂ "ಗಾಳಿ'ಯ ಬೇರೆ ಬೇರೆ ವಿಧಗಳಲ್ಲದೆ ಮತ್ತೇನು? 
"ನೀರು' ಮತ್ತು "ಮಣ್ಣು'ಗಳಂತೆಯೇ 
ಜೀವಗಾಳಿ-ವಿಷಗಾಳಿ-ಮೃತಗಾಳಿ ಎಂಬ ಕಲ್ಪನೆಗೆ ಪ್ರಬಲ 
ಸಾಕ್ಷ್ಯಗಳಿವೆ.. "ಮೃತಗಾಳಿ'ಯಲ್ಲಿ ಆಮ್ಲಜನಕವೇ ಇರುವುದಿಲ್ಲ. 
ಅತ್ಯಂತ ಆಳವಾದ ಹಗೇವುಗಳು, ಮನೆಯೊಳಗೆ ನಿರ್ಮಿಸಲಾದ ಜಲ 
ಬತ್ತಿದ ಹಳೆಯ ಬಾವಿಗಳಲ್ಲಿ ಇಳಿಯಬೇಕಾದ ಸಂದರ್ಭ ಬಂದರೆ 
ಮೊದಲು ದೀಪ ಉರಿಸಿ ಪರೀಕ್ಷಿಸುತ್ತಿದ್ದರು.. ದೀಪವು ಬೆಳಗದೆ ಆರಿ 
ಹೋದರ ಅದರೊಳಕ್ಕೆ ಯಾರೂ ಇಳಿಯುತ್ತಿರಲಿಲ್ಲ; ಅದು 
ಮೃತಗಾಳಿಯಾಗುರಿತ್ತದೆ. ಪ್ರಸ್ತುತ, ನಮ್ಮ ದೇಶದ ಮಹಾನಗರಗಳೆಲ್ಲ 
ವಿಷಗಾಳಿಯ ಆಗರಗಳಾಗಿವೆ ಎಂಬುದನ್ನು ವಿಷಾದಭಾವದಿಂದಲೇ 
ಒಪ್ಪಿಕೊಳ್ಳಬೇಕಾಗಿದೆ.. 

ಚೀನಾ ಮಹಾಗೋಡೆಯನ್ನು ಬೃಹತ್‌ ಸರೀಸೃಪ ಡ್ರೇಗನ್‌ 
ಕಾಯುತ್ತಿದೆಯಂಬ ಕಲ್ಪನೆಯುಂಟು. ಚೀನಾ ದೇಶವನ್ನು ಕಾವಲು 
ಕಾಯುತ್ತಿರುವ ಇಂಥ ಡ್ರೇಗನ್‌ ಇದೆಯೋ ಇಲ್ಲವೋ? ಆದರೆ, 
ಭೂಗೋಳದ ಮೇಲಿರುವ ಎಲ್ಲ ಮಹಾನಗರಗಳಲ್ಲು ವಿಧ್ವಂಸಕ 
ಡ್ರೇಗನ್ನುಗಳು ಬೀಡುಬಿಟ್ಟಿರುವುದು ಸತ್ಯಸಂಗತಿಯಾಗಿದೆ! ಬೃಹತ್‌ 
ಉದ್ಯಮಗಳು ಮತ್ತು ವಿದ್ಯುತ್‌ ಸ್ಥಾವರಗಳು ಈ ಡ್ರೇಗನ್ನಿನ 
ಕೊಂಬುಗಳಾಗಿದ್ದರೆ, ಇದರ ಮೂಗು ದ್ವಾರಗಳಿಂದ 
ಹೊರಬರುತ್ತಿರುವ ಬೆಂಕಿಯ ಜ್ವಾಲೆಗಳು ಮತ್ತು ಕಪ್ಪಹೊಗೆಯಂತೆ 
ನಿರಂತರ ವಾಹನ ಸಂಚಾರ-ಗಗನಸಂಚಾರದ ವಿಸರ್ಜಿತಗಳನ್ನು 
ಕಲ್ಪಿಸಿಕೊಳ್ಳಬೇಕು. ಇಂಥ ಎಲ್ಲ ವಿಸರ್ಜಿತಗಳಿಂದ ಭೂಮಿಯ 
ವಾತಾವರಣದೊಳಕ್ಕೆ ಬೃಹತ್‌ ಪ್ರಮಾಣದ ಇಂಗಾಲದ 
ಸಂಯುಕ್ತಗಳು ಸೇರಿಕೊಳ್ಳುವುದಲ್ಲದೆ, ಭೂಮಿಯ ನೈಸರ್ಗಿಕ 


"ನೆಲದ ಮಾತು'ಗೆ ಶುಭಾಶಯಗಳು 


ಲಘು ಪಡಾರ್ಹಗಳ ಕೊಠಡಿ 
ಕರ್ನಾಟಕ ರಾಜ್ಯ ಶಸ್ತೆ ಸಾರಿಗೆ ಸಂಸ್ಥೆ 
ಕೇಂದ್ರ ಬಸ್‌ ನಿಲ್ದಾಣ 


ಬೆಂಗಳೂರು - ೫೬೦ ೦೦೯ 


ಸಿದ್ದಪ್ಪ, ಅರಕೆರೆ 


ವಾತಾವರಣದಲ್ಲಿ ಸಹಜವಾಗಿರುವ ಅನಿಲಧಾತುಗಳ ಪ್ರಮಾಣದಲ್ಲಿ 
ಅಲ್ಲೋಲ ಕಲ್ಲೋಲವನ್ನುಂಟುಮಾಡಿ "ಧಾತು ಉಬ್ಬರ'ಕ್ಕೆ (Poly- 
meric Fluxion) ಕಾರಣವಾಗುತ್ತವೆ. ಪ್ರಪಂಚಮಟ್ಟದಲ್ಲಿ ದಿನೇ 
ದಿನೇ ಅರಣ್ಯನಾಶದ ಪ್ರಮಾಣವೂ ಹೆಚ್ಚುತ್ತಿರುವುದರಿಂದ 
ವಾತಾವರಣದ "ಧಾತು ಉಬ್ಬರ'ಕ್ಕೆ ಕಾರಣವಾದ ಇಂಗಾಲದ 
ಸಂಯುಕ್ತಗಳನ್ನು ಹೀರಿಕೊಳ್ಳುವ ಪ್ರಕ್ರಿಯೆಯೂ ಕ್ಷೀಣಗೊಳ್ಳುತ್ತಿದ್ದು 
ಭೂಗೋಳದ ಉಷ್ಣತೆಯು ತಲ್ಲಣಕಾರಿಯಾಗಿ ಹೆಚ್ಚುತ್ತಿದೆ. ಇದನ್ನೆ 
ವಿಜ್ಞಾನಿಗಳು "ಹಸಿರುಮನೆ ಪರಿಣಾಮ' (Green house effect) 
ಎಂದೂ ಕರೆಯುತ್ತಾರೆ. ಭೂಮಿಯು ವಾತಾವರಣದಲ್ಲಿ 
ಉಂಟಾಗುತ್ತಿರುವ ಏರುಪೇರುಗಳಿಂದಾಗಿಯೇ ಓರೆಭೋನ್‌ 
ಪದರದಲ್ಲಿ ರಂಧ್ರಗಳು, ಏಷ್ಯಾ ಖಂಡದ ನೆತ್ತಿಯ ಮೇಲೆ ಕಂದು 
ಮೋಡದ ಹೆಡೆಯೂ ಕಾಣಿಸಿಕೊಂಡಿವೆಯೆಂದರೆ, ತಪ್ಪಾಗಲಾರದು! 
ಇದರ ಪರಿಣಾಮವಾಗಿಯೇ ನಾವಿಂದು ಖತುವಿಲಾಸಕ್ಕೆ ಬದಲು 
ಯತುವಿನಾಶವನ್ನು ಅನುಭವಿಸುತ್ತಿದ್ದೇವೆ.. ಒಟ್ಟಿನಲ್ಲಿ ಪರಿಸರಕ್ಕೆ 
ಮಾರಕವಾದ ಬೃಹತ್‌ ಉದ್ಯಮಗಳ ಅಸಮರ್ಪಕ ಅನುಷ್ಠಾನ ಮತ್ತು 
ಸಂಚಾರಿ ವ್ಯವಸ್ಥೆಗಳ ಅನಿಯಂತ್ರಿತ ಮಹಾಪ್ರವಾಹಕ್ಕೆ ಮೂಗುದಾರ 
ಹಾಕದಿದ್ದರೆ, ಭವಿಷ್ಯದಲ್ಲಿ ಇಡೀ ಮನುಕುಲ ಮೋಹಿನಿ 
ಭಸ್ಮಾಸುರನಂತೆ ತನ್ನ ತಲೆಯ ಮೇಲೆ ತಾನೆ ಕೈಯಿಟ್ಟುಕೊಂಡು 
ಬೂದಿಯಾಗುವುದನ್ನು ತಪ್ಪಿಸಲಿಕ್ಕಾಗದು! ಅಲ್ಲಮನ 
ವಚನವೊಂದರಲ್ಲಿರುವ ಈ ಶ್ಲೋಕಾರ್ಥವು ಸಕಲ ಜೀವಜಾಲವನ್ನು 
ಕಾಪಾಡಲೆಂದು ಹಾರೈಸುತ್ತೇನೆ: 
ಪೃಥ್ವೀ ಬೀಜಂ ತಥಾ ಮಾಂಸಂ ಅಪ್‌ ದ್ರವ್ಯಂ ಸುರಾಮಯಂ। 
ಆತ್ಮಾ ಜೀವ ಸಮಾಯುಕ್ತಂ ಜೀವಂ ಜೀವೇನ ಭಕ್ಷಯೇತ್‌॥ 
ಈ 


ಓದಲು ಪ್ರಯತ್ನಿಸಿ : 


ಎ. ಎನ್‌. ಯಲ್ಲಪ್ಪರೆಡ್ಡಿ ಅಭಿನಂದನಾ ಗ್ರಂಥ 
ಸಂಪಾದಕರು : ಶೂದ್ರ ಶ್ರೀನಿವಾಸ್‌ 
ಸಹಾಯಕ ಸಂಹಾದಕರು : ಸಿ. ಯತಿರಾಜು 
ಮತ್ತು ಹೆಚ್‌. ಎಲ್‌. ಜಯರಾಮರೆಡ್ಡಿ 


ಪುಟಗಳು : 260 ಬೆಲೆ : ರೂ. 150.00 


“ಜಗತ್ತಿನ ಬಡ ಜನತೆ ಸದಾ ಬಡವರಾಗೇ ಇರಲು ಯಾವುದೇ ಕಾರಣವಿಲ್ಲ. ಈ ಶೃಂಗ ಸಮ್ಮೇಳನ ಬಡತನದಲ್ಲಿ ಮುಳುಗಿರುವಂತೆ ಮಾಡಿರುವ ಜಾಗತಿಕ 


ವರ್ಣಭೇದ ನೀತಿಗೆ ಮುಕ್ತಾಯ ಹೇಳಬೇಕಾಗಿದೆ'' 


ನೆಲದ ಮಾತು 


17 


ಅನಿಲ್‌ ಅಗರ್‌ವಾಲ್‌ 


ಪಡ್ರೆಯ "ಎಂಡೊಸಲ್ಫಾನ್‌' ದುರಂತದ 
ಕುರಿತು "ಸ್ಟಾರ್‌ ನ್ಯೂಸ್‌'ನಲ್ಲಿ ಮೊದಲ ಟವಿ 
ವಾರ್ತಾವರದಿ ಪ್ರಸಾರವಾಗುತ್ತಿದ್ದ ಸಂದರ್ಭ. 
ವೀಕ್ಷಕರ ಕರುಳು ಕಿವುಚುವಂಥ ದಾರುಣ ಚಿತ್ರಗಳನ್ನು ತೋರಿಸಿದ ಮೇಲೆ, 
ವರದಿಗಾರ್ತಿ ಕಾಸರಗೋಡಿನ ಜಿಲ್ಲಾಧಿಕಾರಿಯ ಪ್ರತಿಕ್ರಿಯೆಯನ್ನೂ 
ದಾಖಲಿಸಿದ್ದಳು. ಆ ಅಧಿಕಾರಿ ತೀರ ನಿರ್ಬಾವುಕ ಧ್ವನಿಯಲ್ಲಿ "ಈ 
ದುರಂತಕ್ಕೆಲ್ಲ ಎಂಡೊಸಲ್ಫಾನೇ ಕಾರಣ ಅಂತ ಹೇಗೆ ಹೇಳೋದು? ಆ 
ತನಿಖೆ ಆಗೋವರೆಗೂ ನಾವು ಮತ್ತೆ ಔಷಧ ಸಿಂಪರಣೆ ಮಾಡ್ತಾನೇ 
ಕು, ಮಾಡ್ತೀವಿ' ಎಂಬರ್ಥದ ಮಾತು ಹೇಳಿದ. ದಿಲ್ಲಿಯ "ಸ್ಟಾರ್‌ 

ವಾರ್ರಾವಾಹಕರು ಅನಿಲ್‌ ಅಗರ್ವಾಲ್‌ಗೆ "ನೀವೇನಂತೀರಿ?' 

ಪ್ರಶ್ನಿಸಿದರು. 

"ದರ್ಪದ ಆ ಜಿಲ್ಲಾಧಿಕಾರಿಯನ್ನು ಜೈಲಿಗೆ ಹಾಕಬೇಕು 
ಮಾತು ಗುಂಡಿನಂತೆ ಸಿಡಿದು ಬಂತು. 

ಭಾರತದ ಎಲ್ಲ ಪರಿಸರ ಪ್ರೇಮಿಗಳ ಏಕತ್ರ ಧ್ವನಿಯಾಗಿ ಸಿಡಿದ 
ಮಾತು ಅದಾಗಿತ್ತು. ಪರಿಸರ ಪ್ರೇಮಿಗಳದ್ದಷ್ಟೇ ಅಲ್ಲ, ಆ 
ವಾರ್ತಾವರದಿಯನ್ನು ಅಂದು ನೋಡುತ್ತಿದ್ದ ಎಲ್ಲರ ಧ್ವನಿಯೂ 
ಪ್ರಾಯಶಃ ಅದೇ ಆಗಿತ್ತು. ಆದರೆ ನಮ್ಮನ್ನು ಆಳುವ ಅಧಿಕಾರಶಾಹಿಯ 
ವಿರುದ್ದ ಅಷ್ಟು ಖಡಾಖಂಡಿತವಾಗಿ ದೇಶಕ್ಕೆ ಕೇಳುವಂತೆ ಹೇಳುವ ಧ್ವನಿ 
ನಮ್ಮ ದೇಶದ ಸಾಮಾನ್ಯ ಪ್ರಜೆಗೆ ಇರಲಿಲ್ಲ. ಸ್ಟಾರ್‌ ನ್ಯೂಸ್‌ನಂಥ 
ಪ್ರಭಾವಶಾಲಿ ವಾರ್ತಾ ಮಾಧ್ಯಮದ ಸುದ್ದಿ ಕಕ್ಷೆಯನ್ನು 
ಪ್ರವೇಶಿಸಿ ಸಾತ್ವಿಕ ರೋಷವನ್ನು ಪ್ರಕಟಿಸುವುದು 
ಸಾಮಾನ್ಯರಿಗೆ ಸಾಧ್ಯವೆ? ಅಲ್ಲಿ ಪ್ರವೇಶಗಿಟ್ಟಿಸಿ ನಿಮಗೆ 
ನಿಸಿದ್ದನ್ನು ದೇಶಕ್ಕೆ ಕೇಳುವಂತೆ ಹೇಳುವ ಧ್ವನಿ ನಮ್ಮ 
ೇಶದ ಪ್ರಜೆಗೆ ಇರಲಿಲ್ಲ. 
ವಶಾಲಿ ವಾರ್ತಾ 


[a 
ಸಃ 
ರಬೇ 
ನ್ನೂಸ್‌' 
ಬಾರೆ 
ಸಗ 


' ಅನಿಲ್‌ 


UE 


1 2 


rE, 
ಉ ಬ್ರಿ 
ಕಕ್ಚಯ 


ಕ್ಷೆಯನ್ನು 


a [| 
ಲ 
gl af 
el 
ಟಿ 


೧೯೪೩೬ 


ಅನಿಲ್‌ ಅಗರ್‌ವಾಲ್‌ 


-ನಾಗೇಶ್‌ ಹೆಗಡೆ 


ಕೋಟ್ಯಾಧೀಶ ಉದ್ಯಮಿಯಾಗಿರಬೇಕು, ವಾಣಿಜ್ಯ 
ರಂಗದ ವಕ್ತಾರರಾಗಿರಬೇಕು ಇಲ್ಲವೆ ಸಿನಿಮಾ 
ಅಥವಾ ಕ್ರೀಡೆ ಮತ್ತಿತರ ಯಾವುದಾದರೂ 
ಮನೋರಂಜನಾ ತಾರೆಯಾಗಿರಬೇಕು. ಜನರಿಂದ ದೂರವಾದ 

ಜ್ಞಾನಿಯೊ, ಮಿಲಿಟರಿ ಸೇನಾನಿಯೊ ಅಥವಾ ಚತುರ ರಾಜಕಾರಣಿಯೊ 
ಆಗಿರಬೇಕು. 


ಈ ಯಾವುದೂ ಅಲ್ಲದ ವ್ಯಕ್ತಿಯೊಬ್ಬ ಜನಸಾಮಾನ್ಯರ ಅಳಲಿನ 
ಪ್ರತಿನಿಧಿಯಾಗಿ, ಪ್ರತಿಧ್ವನಿಯಾಗಿ ಅಲ್ಲಿ ಪ್ರವೇಶ ಗಿಟ್ಟಿಸಿದ್ದು ಹೇಗೆ? 

ಅದು ಡಾ. ಅನಿಲ್‌ ಅಗರ್ವಾಲ್‌ ವಿಶೇಷ. ಕಳೆದ ಇಪ್ಪತ್ತು 
ವರ್ಷಗಳಿಂದ ಇವರು ಭಾರತದ ಜನಕೋಟಿಯ ವಕ್ತಾರರಾಗಿ ದಿಲ್ಲಿಯ 
ಸರಕಾರಕ್ಕೆ, ದಿಲ್ಲಿಯಾಚಿನ ವಿಶ್ವಕ್ಕೆ ಸಾಮಾನ್ಯ ಭಾರತೀಯನ, 
ತುಳಿತಕ್ಕೊಳಗಾದ ಭೂಪ್ರಜೆಯ ಚಿತ್ರಣವನ್ನು ಕೊಡುತ್ತ ಬಂದವರು. 

ಸಮಾನತೆಗಾಗಿ ಶ್ರಮಿಸುವವರು, ಬಡವರ ಅಳಲಿಗೆ 
ಕರವಸ್ತ್ರವಾದವರು, ಹುಲ್ಲುಬೇರಿನ ಮಟ್ಟದಲ್ಲಿ ಸದಾ 
ಕಾರ್ಯನಿರತವಾಗಿರುವವರು... ಹೀಗೆ ಅನೇಕ ಸಹೃದಯಿಗಳು : 
ನಮ್ಮಲ್ಲಿದ್ದಾರೆ. ಅಣ್ಣಾ ಹಜಾರೆ, ಬಾಬಾ ಅಮ್ಟೆ, ಬಹುಗುಣರಂಥ 
ಹೆಸರುಗಳು ಬೇಕಷ್ಟಿವೆ. ಆದರೆ ಅವರ ಧ್ವನಿಗೆ ಆಳುವ ಪ್ರಭುಗಳನ್ನು 
ತತ್ತರಗೊಳಿಸುವ ಬಲ ಇರಲಿಲ್ಲ. ದೇಶದ ಆಡಳಿತ ಯಂತ್ರವನ್ನು 

ಹೈರಾಣುಗೊಳಿಸುವ ತಾಕತ್ತಿರಲಿಲಲ್ಲ. 

ರಾಷ್ಟಪತಿಗೆ, ಪ್ರಧಾನಿಗೆ 

ಸಮೀಪವರ್ತಿಯಾಗಿರುವವರನ್ನು ಸಂಪರ್ಕಿಸಿ, ದೇಶದ 
ಅಭಿವೃದ್ದಿ ಧೋರಣೆಗಳನ್ನು ಬದಲಾಯಿಸುವಷ್ಟು ಪ್ರಭಾವ 
ಇರಲಿಲ್ಲ. ಅನಿಲ್‌ ಅಗರ್ವಾಲ್‌ ಗೆ ಅವೆಲ್ಲ ಇದ್ದವು. 
ಅವರು ಪ್ರಧಾನಿ ರಾಜೀವ ಗಾಂಧಿಯವರ "ಮೆಚ್ಚಿನ 
ಹುಡುಗ' ಆಗಿದ್ದರು. "ಗಂಗಾ ಶುದ್ದೀಕರಣ ಯೋಜನೆ', 
"ಬಂಜರುಭೂಮಿ ವಿಕಾಸ ಮಂಡಲಿ' ಮುಂತಾದವುಗಳ 
ಆರಂಭಕ್ಕೆ ಮೂಲಪ್ರೇರಣೆಯಾದರು. ಸಂಸತ್‌ ಸದಸ್ಯರಿಗೆ 
ಸಂಸತ್ತಿನಲ್ಲೇ ಪರಿಸರ ಪಾಠ ಹೇಳಿದವರು. ರಾಷ್ಟ್ರಪತಿ 
-೨೦೦೨ 


ಭಾರತದ ಪರಿಸರ ಚಳುವಳಿಯಲ್ಲಿ ಅನಿಲ್‌ ಅಗರ್‌ವಾಲ್‌ರವರ ಹೆಸರು ಸ್ಮರಣೀಯ. ಅವರು ತಮ್ಮ ಹೋರಾಟದ ಜೊತೆಗೆ ಪ್ರಾರಂಭಿಸಿದ "ಡೌನ್‌ ಟು 
ಅರ್ತ್‌' ಪಾಕ್ಷಿಕ ಪತ್ರಿಕೆ ಅತ್ಯಂತ ಮಹತ್ವಪೂರ್ಣವಾದದ್ದು. ಇಂದು ಪರಿಸರದ ಬಗ್ಗೆ ಕಳಕಳಿ ಇರುವಂಥವರು "ಗಮನಿಸಲೇಬೇಕು' ಎಂಬ ಧೋರಣೆಯನ್ನು 
ಸೃಷ್ಟಿ ಮಾಡಿರುವ ಪತ್ರಿಕೆ. ಈ ಪತ್ರಿಕೆಯನ್ನು ಕಳೆದ ಹತ್ತು ವರ್ಷಗಳಿಂದ ಅನನ್ಯತೆಯಿಂದ ತಂದು ಇತ್ತೀಚೆಗೆ ನಿಧನರಾದರು. 

ಅನಿಲ್‌ ಅಗರ್‌ವಾಲ್‌ರವರಿಗ ಕೇವಲ ೫೩ ವರ್ಷ ಮಾತ್ರವಾಗಿತ್ತು. ಗಾಢವಾದ ಹೋರಾಟದ ವ್ಯಕ್ತಿತ್ವವನ್ನು ಹೊಂದಿದ್ದ ಇವರನ್ನು ಕುರಿತು ನಮ್ಮ ಪರಿಸರ 


ಸಂದರ್ಭದ ಹಿರಿಯ ಚಿಂತಕರಾದ ನಾಗೇಶ್‌ ಹೆಗಡೆಯವರು "ಅಡಿಕೆ ಪತ್ರಿಕೆ'ಗೆ ಈ ಲೇಖನವನ್ನು ಬರೆದಿದ್ದರು. ಇದನ್ನು "ನೆಲದ ಮಾತು'ವಿನ ಮೊದಲ 
ಸಂಚಿಕೆಗೆ ಬಳಸಿಕೊಳ್ಳುತ್ತಿರುವುದಕ್ಕೆ ಸಂತೋಷವಾಗುತ್ತದೆ. ಈ ಮೂಲಕ ಅನಿಲ್‌ ಅಗರ್‌ವಾಲ್‌ರವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಿದ್ದೇವೆ. "ಡೌನ್‌ 


ಟು ಅರ್ತ್‌' ಈಗಲೂ ಬರುತ್ತಿದೆ. ದಯವಿಟು, ಗಮನಿಸಿ. 
ಹ್‌ ಆ 
ಸಂ. 


18 ನೆಲದ ಮಾತು 


ೇಪವರ್ತಿಯನಿಸಿಕೊಂಡು, ದಿಲ್ಲಿಯ ರಾಷ್ಟ್ರಪತಿ 
ರಿನ ಸಂಗ್ರಹಣೆ' ಮಾಡುವ ವ್ಯವಸ್ಥೆ ಜಾರಿಗೆ 
| ಸ ಅನಿಲ್‌ ರಾಜಸ್ತಾ ನದ ಪುಟ್ಟ 


ಕಳದ ಆರು ವರ್ಷಗಳಿಂದ ಕ್ಯಾನ್ಸರ್‌ ರೋಗದಿಂದ ಬಳಲುತ್ತಿದ್ದರೂ 
ಅವಿರತವಾಗಿ ದೇಶದ ಪರಸರ ರಕ್ಷಣೆಗಾಗಿ ಶ್ರಮಿಸುತ್ತಿದ್ದ ಅನಿಲ್‌ 
ಅಗರ್ವಾಲ್‌ ಇತ್ತೀಚೆಗೆ, ಜನವರಿ ೩ರಂದು ತಮ್ಮ ೫೨ನೇ ವಯಸ್ಸಿನಲ್ಲಿ 
ತೀರಿಕೊಂಡರು. ಪೃಥ್ವಿಯನ್ನು ಸಮೃದ್ಧಗೊಳಿಸುವ ಉತ್ತಮ ಕೆಲಸದಲ್ಲಿ 
ನಿರತರಾದವರಿಗೆ ANN ಎಲ್ಲ ಅಂತರಾಷ್ಟ್ರೀಯ ಪ್ರಶಸ್ತಿಗಳನ್ನೂ, 


ಪದ್ಮಶ್ರೀ, ಪದ್ಮಭೂಷಣ ಪ್ರಶಸ್ತಿಗಳನ್ನೂ ಪ ಪಡೆದು ಅಕಾಲ ಮೃತ್ಯುವಿಗೆ 
ದರು. ಅವರ ಹಿಂದಿನ ಚರಿತ್ರೆಯನ್ನು ತುಸು ಸಂಕ್ಷಿಪ್ತದಲ್ಲಿ 


ಅನಿಲ್‌ ಜಿಯ ಕಾನಪುರದ ಐಐಟಿಯಲ್ಲಿ ಕೆಮಿಕಲ್‌ 
ಇಂಜಿನಿಯರಿಂಗ್‌. ಅಲ್ಲಿ ಓದಿದ ಶೇಕಡಾ ೯೦ರಷ್ಟು ಪದವೀಧರರು 
ವಿದೇಶಕ್ಕ ತೆರಳಿ ಉನ್ನತ ಹುದ್ದೆಯನ್ನು ಹಿಡಿಯುತ್ತಾರೆ. ಆದರೆ ಹರಿತ 
ಚಿಂತನೆಗೆ, ಚುರುಕು ಬರವಣಿಗೆಗೆ ಹಾಗೂ ಅಸ್ಪಲಿತ ಭಾಷಣಕ್ಕೆ 
ಹೆಸರಾಗಿದ್ದ ಅನಿಲ್‌ ದಿಲ್ಲಿಯಲ್ಲಿ ಇಂಗ್ಲಿಷ್‌ ದೈನಿಕವೊಂದರಲ್ಲಿ 
ಪತ್ರಕರ್ತರಾಗಿ ಕೆಲಸಕ್ಕೆ ಸೇರಿದರು. ನಾವು ಆಯ್ಕೆ ಮಾಡಿಕೊಂಡ 
ಅಭಿವೃದ್ದಿ ಧೋರಣ ಹಾಗೂ ವಿಜ್ಞಾನಪಥ ನಮ್ಮ ದೇಶದ ಅಸಲೀ 
ಅಗತ್ಯ ಗಳಿಗೆ ಅದಷ್ಟು ಅಪ್ರಸ್ತುತ ಎಂಬುದು ಆಗಲೇ ಅವರಿಗೆ 
ಮನದಟ್ಟಾಗಿತ್ತು . ಎಪ್ಪತ್ತರ ದಶಕದಲ್ಲಿ ನಾನು ಜವಾಹರಲಾಲ್‌ ನೆಹರೂ 
ವಿಶ್ವವಿದ್ಯಾಲಯದಲ್ಲಿ ಓದುತ್ತ, ಸಮಾಜದ ಉದ್ದಾರದ ದೊಡ್ಡ 
ಭ್ರಮೆಗಳನ್ನು ಹಚ್ಚಿಕೊಂಡು ವಿದ್ಯಾರ್ಥಿ ಸಂಘಟನೆಯಲ್ಲಿ ) ಸೇರಿಕೊಂಡಿದ್ದೆ 
ವರ್ಧಾದಿಂದ ಪ್ರಕಟವಾಗುವ "ಸೈನ್ಸ್‌ ಫಾರ್‌ ವಿಲೇಜಸ್‌' ಹೆಸರಿನ 
ಮಾಸಪತ್ರಿಕೆಯ ಸಂಪಾದಕನಾಗಿಯೂ ಕಾರ್ಯ ನಿರ್ವಹಿಸುತ್ತಿದ್ದೆ. ಪಕ್ಕದ 
ಐಐಟಿ ಹಾಗೂ ಅಖಿಲ ಭಾರತ ವೈದ್ಯ ಸಂಶೋಧನಾ ಸಂಸ್ಥೆಯ 
ವಿದ್ಯಾರ್ಥಿಗಳು ಕಟ್ಟಿದ್ದ "ಯುವ ವಿಜ್ಞಾನಿಗಳ ಸಂಘ' (ಎಸ್‌ ವೈ ಎಸ್‌) 
ಸೇರಿಕೊಂ ಡುನಾವು ಆಗಾಗನಡೆಸುತ್ತಿದ್ದ ಸಭೆಗಳಿಗೆ ಅನಿಲ್‌ ಅಗರ್ವಾಲ್‌ 


ಹೆಸರಿನ ಈ ಪತ್ರಕರ್ತ ಕೂಡ ಬರುತ್ತಿದ್ದರು. ನಮ್ಮಷ್ಟೇ ವಯಸ್ಸಿನ ಈ - 
ಮಗೆ 


ಕೂಡುತ್ತಿದ್ದ ಸಲಹೆ, ನಮ್ಮ ಪುಟ್ಟ ಕೆಲಸಗಳ ಮಹತ್ವ 
ಎಷ್ಟೆ ಹ ನಮಗೇ ಈತ ತಿಳಿಸಿ ಹೇಳುವ ಶೈಲಿಯನ್ನು ನಾನು 
೦ಡಿದ್ದೆ. ಪತ್ರಕರ್ತರ ಬಗ್ಗೆ ಭಾರೀ ಆದರ ಮತ್ತು ಗೌರವ ನನ್ನಲ್ಲಿ 
ುಟ್ಟಲು ಬ್‌ ನಾನೂ ವಿಜ್ಞಾನಕ್ಕೆ ಶರಣು ಹೂಡೆದು 
ಲು) ಈತನೆ ಕಾರಣ. ನಮ್ಮ ಆಗಿನ ಸಂಘಟನೆಯ 


Hh EL 5% 

(3 

x 

Ua 

4 
8 
4 


ತಿಳಿಯುವಂತೆ ದಿಲ್ಲಿಯ ಅತಿ ದೊಡ್ಡ ಪತ್ರಿಕೆಯಲ್ಲಿ ಅನಿಲ್‌ 
ಬರೆಯುತ್ತಿದ್ದರು. ನಾನು ನೆಹರೂ ವಿವಿಯಲ್ಲಿ ಅದೇ ತಾನೆ ಆರಂಭವಾದ 
ಪರಿಸರ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಯಾಗಿ ಸೇರಿದ ಮೇಲೆ ಅನಿಲ್‌ 
ಪದೇ ಪದೆ «ನಮ ಒಲ್ಲಿಗೆ ಬರುತ್ತಿದ್ದರು. ಪರಿಸರದ ವಿಷಯದಲ್ಲಿ ನಾನು 


ನೆಲದ ಮಾತು 


oi ರೂ ಅದು ತುಂಬಾ ಮಹತ್ವದ್ದೆಂದು ಜನಕ್ಕೆ 


ಅಲ್ಲೇ ಇದ್ದು ಗ್ರಹಿಸಿದ್ದಕ್ಕಿಂತ ಹೆಚ್ಚಿನದನ್ನು ಅನಿಲ್‌ ತಮ್ಮ ಆಗಾಗಿನ 
ಭೇಟಿಯಲ್ಲಿ ಗ ಗ್ರಹಿಸಿದರೆಂದು ಕಾಣುತ್ತದೆ. ವಿಜ್ಞಾನವನ್ನು ಜನಕ್ಕೆ 
ತಲುಪಿಸುವಲ್ಲಿ ಪರಿಣಾಮಕಾರಿ ಕೆಲಸ ಮಾಡುತ್ತಿದ್ದ ಅನಿಲ್‌ ಎರಡು 
ವರ್ಷಗಳ ನಂತರ ಲಂಡನ್ನಿನ ಅರ್ಥ್‌ಸ್ಕ್ಯಾನ್‌ ಪತ್ರಿಕೆಗೆ ವರದಿಗಾರರಾಗಿ 
ನೇಮಕಗೊಂಡರು. ನಾಲ್ಕಾರು ವರ್ಷಗಳ ನಂತರ ನಮಗೆ ಮತ್ತೆ ಅವರ 
ಪರಿಚಯವಾದಾಗ ತುಂಬ ಎತ್ತರಕ್ಕೇರಿದ್ದರು. ತನ್ನ ಮೂವತ್ತನೆಯ 
ವಯಸ್ಸಿನಲ್ಲಿಯೇ ನೈರೋಬಿಯಲ್ಲಿ ವಿಶ್ವಸಂಸ್ಥೆಯ ಹೊಸ ಅಂಗವಾದ 
ಪರಿಸರ ವಿಭಾಗದ (ಯುಎನ್‌ಇಪಿ) ಮುಖ್ಯಸ್ಥರಾಗಿದ್ದರು. 

ಪಾಶ್ಚಾತ್ಯ ದೇಶಗಳಲ್ಲಿನ ಅತೀವ ಔದ್ಯಮೀಕರಣದ 
ಪರಿಣಾಮವಾಗಿಯೇ ಜಾಗತಿಕ ಪರಿಸರ ಸಂಕಟ ಉದ್ಭವಿಸಿದೆ ತಾನೆ? 
ಅದರ ಫಲವಾಗಿಯೇ ರೂಪು ತಳದ ಯುಎನ್‌ಇಪಿ ತನ್ನ ಗಮನವನ್ನೆಲ್ಲ 
ದೊಡ್ಡ ರಾಷ್ಟ್ರಗಳತ್ತಲೇ ಹರಿಸಿತ್ತು. ಬಡ ಹಾಗೂ ವರ್ಧಮಾನ ರಾಷ್ಟ್ರಗಳ 
ಪರಿಸರ ಹರಣದ ಬಗ್ಗೆ ಯಾರೂ ಚಕಾರ ಎತ್ತುತ್ತಿರಲಿಲ್ಲ. ಅಷ್ಟೇಕೆ, 
ಇಂದಿರಾ ಗಾಂಧಿಯವರಂಥ ಮುತ್ತದ್ದಿಗಳು ಪರಿಸರ ಸಮಸ್ಯೆಯನ್ನು ತೀರ 
ಕ್ಷುಲ್ಲಕವಾಗಿ ಪರಿಗಣಿಸಿದ್ದ ಕಾಲ ಅದು. "ದಾರಿದ್ರ್ಯವೇ ಬಹುದೊಡ್ಡ 
ಮಾಲಿನ್ಯ- ಮಾಲಿನ್ಯ ಕೆಟ್ಟದ್ದೊ ಎಂಬ ಆಯ್ಕೆ ನಮಗಿದ್ದರೆ, ಮಾಲಿನ್ಯವೇ 
ನಮಗಿರಲಿ' ಎಂದು ಈ ಮಹಿಳೆ ಸ್ಟಾಕ್‌ಹೋಮ್‌ನಲ್ಲಿ ಗುಡುಗಿದ್ದು ಇಡೀ 
ಪ್ರಪಂಚದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಬರಲ್‌ ದೇಶದ 
ಪ್ರತಿನಿಧಿಯಂತೂ "ಕಾರ್ಪಾನೆಗಳ ಚಿಮಣಿ ಹೊಗೆಯೇ ಪ್ರಗತಿಯ 
ಸಂಕೇತ' ಎಂದು ಹೇಳಿ, ಅಂಥ ಹೊಗೆ ಎಲ್ಲ ದಕ್ಷಿಣದ ದೇಶಗಳಲ್ಲಿ 
ಹೊಮ್ಮಬೇಕೆಂದು ಕರೆಕೊಟ್ಟಿದ್ದ. "ಇಂಗ್ಲೆಂಡಿನಂಥ ಪುಟ್ಟ ದೇಶ ತನ್ನವರ 
ಅಭಿವೃದ್ಧಿಗಾಗಿ ಎಷ್ಟೆಲ್ಲ ದೇಶಗಳ ಸಂಪನ್ಮೂಲಗಳನ್ನೆಲ್ಲ 
ಸೂರೆಗೊಂಡಿರುವಾಗ ಭಾರತದಂಥ ಬಹುಕೋಟಿ ಜನರ ದೇಶವೂ ಅದೇ 
ಮಾರ್ಗದಲ್ಲಿ ಹೂರಟರೆ, ಜಗತ್ತೇ ಬರಿದಾದೀತು' ಎಂಬ 
ಗಾಂಧೀಜಿಯವರ ಮಾತು ಇವರ ಗಮನಕ್ಕೆ ಬರಲೇ ಇಲ್ಲ. 


ಎಲ್ಲ ವರ್ಧಮಾನ ದೇಶಗಳ ಧುರೀಣರೂ ಇನ್ನಷ್ಟು 
ಕಾರ್ಲಾನೆಗಳಿಗಾಗಿ, ಇನ್ನಷ್ಟು ದೊಡ್ಡ ಉದ್ಯಮಗಳಿಗಾಗಿ ಒಕ್ಕೊರಲಿನ 
ಒತ್ತಾಯ ಮಾಡುತ್ತಿದ್ದ ಸಂದರ್ಭದಲ್ಲಿ ನಮ್ಮ ದೇಶದ ಬಡಪ್ರಜೆಗಳ 
ಪರವಾಗಿ ಅಷ್ಟೇ ಎತ್ತರದಲ್ಲಿ ನಿಂತು ಗುಡುಗುವವರೊಬ್ಬರು ಬೇಕಿದ್ದರು. 

ಅನಿಲ್‌ ಆ ಪಾತ್ರಕ್ಕೆ ಅಣಿಯಾದರು. ದಿಲ್ಲಿಯಲ್ಲಿ "ವಿಜ್ಞಾನ ಮತ್ತು 
ಪರಿಸರ ಸಂಘ' (ಸೆಂಟರ್‌ ಫಾರ್‌ ಸೈನ್ಸ್‌ ಅಂಡ್‌ ಎನ್ವಿರಾನ್ಮೆಂಟ್‌ - 
ಸಿಎಸ್‌ಇ) ಹೆಸರಿನ ಸ್ವಾಯತ್ತ ಸಂಘಟನೆಯೊಂದನ್ನು ಆರಂಭಿಸಿದರು. 
ನೆಹರೂ ವಿಧಾನದ ಪ್ರಗತಿಯ ದುರ್ದೆಸೆ ಆಗಲೇ ಕಣ್ಣಿಗೆ ರಾಚುವಂತೆ 
ಕಾಣತೊಡಗಿತ್ತು. ದೊಡ್ಡ ದೊಡ್ಡ ಅಣೆಕಟ್ಟುಗಳು, ಭಾರೀ ಗಾತ್ರದ 
ಕಾರ್ಲಾನೆಗಳು, ಹೆಬ್ಬಾಯಿಯ ಗಣಿಗಳು ಎಲ್ಲವೂ ದೇಶವನ್ನು ಅಸಲೀ 
ಪ್ರಗತಿಯತ್ತ ಕೊಂಡೊಯ್ಯಲುವಿಫಲವಾಗಿದ್ದವು. "ಇವೇ ನಮ್ಮ ಆಧುನಿಕ 
ದೇವಾಲಯಗಳು' ಎಂಬ ನೆಹರೂ ವಾಣಿಯನ್ನು ಸುಳ್ಳಾಗಿಸಿ ಅವೆಲ್ಲವೂ 
ಗತಕಾಲದ ಪಳೆಯುಳಿಕೆಗಳಂತೆ ಕಾಣತೊಡಗಿದ್ದವು. ಹಸಿರು ಕ್ರಾಂತಿಯ 
ವಿಕಾರ ಮುಖಗಳು ಎದ್ದು ಕಾಣತೊಡಗಿದ್ದವು. ಈ ಮಾದರಿಯ 
"ಅಭಿವೃದ್ಧಿ'ಯಿಂದಾಗಿ ದೇಶದಲ್ಲಿ ಉಂಟಾದ ಅಧ್ವಾನಗಳ ಬಗ್ಗೆ ಟೀಕೆ 


19 


ಮಾಡುತ್ತಿದ್ದ ಎಲ್ಲ ಚಿಂತಕರನ್ನೂ ಅನಿಲ್‌ ಕಲೆಹಾಕಿದರು. ಭಾರತದ 
ಪರಿಸರ ಸಿತಿಗತಿಯ ಬಗ್ಗೆ ಒಂದು "ನಾಗರಿಕ ವರದಿ'ಯನ್ನು 
ಸಿದಪಡಿಸಿದರು. ನಮ್ಮ ಭಣಗುಡುವ ಒಣಭೂಮಿಗಳು, ನೀರಿನ ಅಭಾವ, 
ಕಾರಾನಗಳು ಹೊರಚೆಲ್ಲಿ ಗುಡ್ಡೆ ಹಾಕಿದ ಕೊಳೆಕಸಗಳ ರಾಶಿ, ಅರಣ್ಯಗಳ 
ದುರ್ದೆಸೆ, ದೊಡ್ಡ ಅಣೆಕಟ್ಟೆಗಳಿಂದಾದ ಅಧ್ವಾನಗಳು, ವಾಯುಮಾಲಿನ್ಯ, 
ಶಕ್ತಿಮೂಲಗಳ ಹರಣ, ಕೊಳಗೇರಿವಾಸಿಗಳ ಹಾಗೂ ಗ್ರಾಮೀಣ 
ನಾಗರಿಕರ ಆರೋಗ್ಯ ಹರಣ, ವನ್ಯಜೀವಿಗಳ ದುಸ್ಲಿ ತಿ, ಸರಕಾರಿ ಆಡಳಿತ 
ಯಂತ್ರದ ಜಡ್ಡು... ಹೀಗೆ ಎಲ್ಲವನ್ನೂ ಕಣ್ಣಿಗೆ ರಾಚುವ ಚಿತ್ರಗಳೊಂದಿಗೆ, 
೧೮೫ ಪುಟಗಳ ನಿರ್ದಾಕ್ಷಿಣ್ಯ ವಿವರಣೆಗಳೊಂದಿಗೆ ಜನತೆಯ 
ಂದಿಟ್ಟರು. ದೇಶದ ನಾನಾ ಭಾಗಗಳಲ್ಲಿ ಅದು ಏಕಕಾಲಕ್ಕೆ 
ಬಿಡುಗಡೆಯಾಗುವಂತೆ ಮಾಡಿದರು. 
ನಮ್ಮಲ್ಲಿ "ವರದಿ' ಎಂದರೆ ಏನಿದ್ದರೂ ಸರಕಾರಿ ಸಮಿತಿಗಳ, 
ಎಂದೂ ಬೆಳಕಿಗೆ ಬಾರದ ವರದಿಗಳದ್ದೇ ಹಾವಳಿಯಿದ್ದ ಕಾಲ ಅದಾಗಿತ್ತು. 
ಪ್ರಜೆಗಳೇ ಸೂಕ್ತ ಸಾಕ್ಸ್ಯಾಧಾರಗಳೂಂದಿಗೆ ಅಚ್ಚುಕಟ್ಟಾಗಿ 
ವರದಿಯೊಂದನ್ನು ಮಂಡಿಸುವ ಕಲ್ಪನೆಯೇ ಯಾರಿಗೂ ಇರಲಿಲ್ಲ. 
ಸರಕಾರದ ತಪ್ಪ ಒಪ್ಪಗಳನ್ನು "ನಾಗರಿಕ'ರ ಜ್ಞ | 
ದೃಷ್ಟಿಕೋನದಲ್ಲಿ ತೂಗಿ ನೋಡುವ 
ದಾಖಲೆಯೊಂದು ಹೀಗೆ ಪ್ರಕಟವಾದದ್ದು 
ಇದೇ ಮೊದಲು. 


ಆ ಗ್ರಂಥದ ಅಂತಸ್ಸತ್ವ ಹಾಗೂ 
ಅನಿಲ್‌ ತಂಡದ ಶ್ರಮದ ಹಿಂದಿನ 
ಪ್ರಾಮಾಣಿಕತೆ ಎಷ್ಟಿತ್ತೆಂದರೆ, ಬುದ್ದಿಜೀವಿ 
ಎನ್ನಿಸಿಕೊಂಡ ಯಾರೂ ಅದನ್ನು 
ಕಡೆಗಣಿಸುವಂತಿರಲಿಲ್ಲ. ದೇಶದ ನಿಜವಾದ 
ಸ್ಲಿತಿಗತಿ ಏನೆಂಬುದನ್ನು ಇಷ್ಟು 
ಕರಾರುವಾಕ್‌ ಅಂಕಿಸಂಖ್ಯೆಗಳೂಂದಿಗೆ 
ಇಂಥ ಹರಿತ ಭಾಷೆಯಲ್ಲಿ, ಇಂಥ ಸ್ಪಷ್ಟ 
ಚಿತ್ರ ಹಾಗೂ ರೇಖಾಚಿತ್ರಗಳೊಂದಿಗೆ 
ನಗ್ನಗೊಳಿಸಿದ್ದನ್ನು ಮಾಧ್ಯಮಗಳು 
ಬದಿಗಿಡುವಂತೆಯೇ ಇರಲಿಲ್ಲ. "ಇದು 
ಆಘಾತಕಾರಕ ವರದಿ', "ನಾವು 
ನುಂಗಲೇಬೇಕಾದ ಕಹಿಗುಳಿಗೆ' ಎಂದೆಲ್ಲ 
ಭಾರತೀಯ ಪತ್ರಿಕೆಗಳು ಬರೆದವು. ಡಾ. ಶಿವರಾಮ ಕಾರಂತರು ಖುದ್ದಾಗಿ 
ಅದರ ಕನ್ನಡ ಭಾಷಾಂತರಕ್ಕೆ ಕೂತರು. ಇತರೆಲ್ಲ ಭಾಷೆಗಳಿಗಿಂತ 
ಮೊದಲೇ ಕೆ.ವಿ. ಸುಬ್ಬಣ್ಣ ಅದನ್ನು "ಅಕ್ಷರ ಪ್ರಕಾಶನ'ದ ಮೂಲಕ 


ಬ 


ಪ್ರಕಟಿಸಿದರು. 
ಂತನೆಗೆ ಹಚ್ಚಿದ್ದಕ್ಕಿಂತ ಮುಖ್ಯವಾಗಿ, ಅದೇ 


ಸ 
ಜೀವಿಗಳನು 
ಟ್ಟ ಬಂ 


ಮೊಳೆಯುತ್ತಿದ್ದ ಪರಿಸರ ಚಳುವಳಿಗೆ ಅದು 


ತ್‌ 


ಎರಡು ವರ್ಷಗಳ ನಂತರ "ಎರಡನೆಯ ನಾಗರಿಕ ವರದಿ' 


ಪ್ರಕಟರಾಯಿತು. ಈಗಿನದು ಇನ್ನೂ ಖಾರವಾಗಿತ್ತು. ಅದರಲ್ಲಿ ನಮ್ಮ 
ದೇಶದಲ್ಲಿ ನಾಶವಾಗುತ್ತಿರುವ ತಳಿ ಸಂಪತ್ತು (ಸಸ್ಯಧನ, ಪಶುಧನ)ಗಳ 
ವರ್ಣನೆಯಿತ್ತು. ಅದೇತಾನೆ ಸಂಭವಿಸಿದ ಭೂಪಾಲ್‌ ದುರಂತದ ವಿವಿಧ 
ಕರಾಳ ಮುಖಗಳ ವರ್ಣನೆಯಿತ್ತು. ಪರಮಾಣು ಶಕ್ತಿಯ ಕ್ರೂರ 
ಮುಖಗಳ ಪರಿಚಯವಿತ್ತು. ಪರಿಸರ ನಿರ್ಗಣನೆ ಎಂಬುದು ಹೇಗೆ 
ಸಾಮಾಜಿಕ ಕಾಯಿಲೆಯಾಗಿ ಪಸರಿಸುತ್ತಿದೆ ಎಂಬುದರ ವಿವರಣೆಯಿತ್ತು. 
ದೇಶದ ಬಹುಮುಖ್ಯ ಬುದ್ಧಿಜೀವಿಗಳು ಸೇರಿ ಬರೆದ ಈ ವರದಿ ಕೇಂದ್ರ 
ಸರಕಾರಕ್ಕೆ ನುಂಗಲಾರದ ಕಹಿಗುಳಿಗೆಯಾಗಿ ಪರಿಣಮಿಸಿತ್ತು. 


ಆ ವೇಳೆಗೆ ದೇಶದ ನಾನಾ ಕಡೆಗಳಲ್ಲಿ ಪರಿಸರ ಚಳವಳಿಗಳು 
ಉಲ್ಬಣಿಸಿದ್ದವು. ಅನಿಲ್‌ ಉತ್ಸಾಹ ಇಮ್ಮಡಿಯಾಗಿತ್ತು. ಘಟನೆಗಳು 
ಅಷ್ಟೆಲ್ಲ ಚುರುಕಾಗಿ ನಡೆಯುತ್ತಿರುವಾಗ ಒಂದೊಂದು "ನಾಗರಿಕ 
ವರದಿ'ಗಾಗಿ ಎರಡು ಮೂರು ವರ್ಷಗಳ ಕಾಲ ವ್ಯಯಿಸುವುದು ಅವರಿಗೆ 
ಇಷ್ಟವಿರಲಿಲ್ಲ. ಒಂದು ಮಾಸಪತ್ರಿಕೆಯನ್ನು ಪ್ರಾರಂಭಿಸಲು 
ಯೋಚಿಸಿದ್ದವರು ಆಗಿನ ಬದಲಾಗುತ್ತಿರುವ ವಿದ್ಯಮಾನಗಳನ್ನು 
ಪರಿಗಣಿಸಿ ಪಾಕ್ಷಿಕ ಪತ್ರಿಕೆಯನ್ನಾಗಿ ಹೊರಡಿಸಲು ನಿರ್ಧರಿಸಿದರು. "ಡೌನ್‌ 

NN ಟು ಅರ್ಥ್‌' ಪತ್ರಿಕೆ ೧೯೯೨ರಲ್ಲಿ ಜನ್ಮ 
ತಾಳಿತು. 

"ಯಾವುದೇ ಪತ್ರಿಕಾ 
ಮಾರುಕಟ್ಟೆಯನ್ನು ಆಕ್ರಮಿಸಲೇಂದು 
ನಾವು ಈ ಪತ್ರಿಕೆಯನ್ನು ಆರಂಭಿಸುತ್ತಿಲ್ಲ; 
ವಿಜ್ಞಾನ ತಂತ್ರಜ್ಞಾನದ ದಾಪುಗಾಲು 
ನಮ್ಮಲ್ಲರ ಜೀವನವನ್ನೂ 
ಆಕ್ರಮಿಸುತ್ತಿದೆ. ಪರಿಸರ ಧ್ವಂಸದ 
ಕಾರ್ಯವೂಎಗಿಲ್ಲದೆ ನಡೆಯುತ್ತಿದೆ. ಈ 
ಎರಡರ ಬಗ್ಗೆ ಜಾಗೃತಿ ಮೂಡಿಸುವ 
ಕಲಸವನ್ನು ಮಾಡಬಲ್ಲ ಒಂದು 
ಪತ್ರಿಕೆಯೂ ಇಲ್ಲವಾದ್ದರಿಂದ ಆ 
ಶೂನ್ಯವನ್ನು ತುಂಬಲು ನಾವು 
ಬರುತ್ತಿದ್ದೇವೆ' ಎಂದು ಅನಿಲ್‌ ತಮ್ಮ 

ಧೋರಣೆಯನ್ನು ರೂಪಿಸಿಕೊಂಡರು. 
ಒಂದರ್ಥದಲ್ಲಿ ಅದು ಈ ದೇಶದ 
ಎಂಬತ್ತು ಕೋಟಿ ಜನರ 
ಮುಖವಾಣಿಯಾಗಿ ರೂಪುಗೊಂಡಿತು. ಏಕೆಂದರೆ, ಪ್ರೊ. ಮಾಧವ 
ಗಾಡ್ಜೀಳರ ಪ್ರಕಾರ, ಇಲ್ಲಿನ ಶೇಕಡಾ ೬೦ ಜನರು, ತಮ್ಮ ನಶಿಸುತ್ತಿರುವ 
ಭೂಸಂಪತ್ತನ್ನು ಆಧರಿಸಿ ಹೇಗೊ ಬದುಕುಳಿಯಲು ಹೆಣಗುತ್ತಿದ್ದಾರೆ. 
ಇನ್ನು ಶೇಕಡಾ ೨೫ರಷ್ಟು ಜನರು "ಪರಿಸರ ನಿರಾಶ್ರಿತ'ರಾಗಿ ನಗರದ 
ಕೊಳೆಗೇರಿ ಸೇರಿ, ಇತ್ತ ನಿಸರ್ಗ ಸಂಪತ್ತನ್ನೂ ಆಧರಿಸಲಾಗದೆ, ಅತ್ತ 
ವೈಭೋಗದ ಜೀವನವನ್ನೂ ಅನುಭವಿಸಲಾರದೆ, ಕೆಳದರ್ಜೆಯ 
ಕೂಲಿಗಳಾಗಿ, ಇಲ್ಲವೆ ತಳ್ಳುಬಂಡಿ ಅಂಗಡಿಗಳ ಮಾಲೀಕರಾಗಿ ಹೇಗೊ 
ಜೀವನ ನಡೆಸುತ್ತಿದ್ದಾರೆ. ಇನ್ನುಳಿದ ಕೇವಲ ಶೇಕಡಾ ೧೫ರಷ್ಟು ಜನ 


ನೆಲದ ಮಾತು 


ನಾ 


೬ 


ಡಿ ಡಿ ದರದಲ್ಲಿ ಅನುಭವಿಸುತ್ತ, ತಮಗೇ ಎಲ್ಲ ಸವಲತ್ತೂ ಸಿಗುವಂತೆ 
ರಾಷ್ಟ್ರದ ಧೋರಣೆಗಳನ್ನು ನಿರೂಪಿಸುತ್ತ" ಸರ್ವಭಕ್ಷಕ'ರಾಗಿ ಐಷಾರಾಮು 
ಜೀವನ ನಡಸುತ್ತಿದ್ದಾರೆ. ಇವರ ಭೋಗಲಾಲಸೆಗಳ ಸಂತೃಪ್ತಿಗಾಗಿ 
ರಾಷ್ಟ್ರದ ಆಡಳಿತ ತನ್ನೆಲ್ಲ ಶ್ರಮವನ್ನೂ ವಿನಿಯೋಗಿಸುತ್ತಿದ್ದು, 
ಇದಕ್ಕಾಗಿಯೇ ಗ್ರಾಮೀಣ ಜನರ, ಬುಡಕಟ್ಟುಗಳ, ಜನಾಂಗದ ಸುಸ್ನಿರ 
ಜೀವನ ವಿಧಾನಗಳಲ್ಲ ಮೂಲೆಗುಂಪಾಗಿ, ರಾಷ್ಟ್ರ ದಿನದಿನಕ್ಕೆ 
ಬಡವಾಗುತ್ತಿದೆ. ಈ ಎಂಬತ್ತು ಕೋಟಿ ಜನ ಮೌನಿಗಳ 
ಮುಖವಾಣಿಯಾಗಲು ಒಂದು ಪತ್ರಿಕೆ ಬೇಕಿತ್ತು. ಅದು ಆದಷ್ಟೂ ನಿಖರ 
ಅಂಕಿ ಸಂಖ್ಯೆಗಳೊಂದಿಗೆ, ವೈಜ್ಞಾನಿಕ ಚಿಂತನೆಯ ಮೂಸೆಯಲ್ಲಿ 
ರೂಪುಗೊಳ್ಳಬೇಕಿತ್ತು. ಬಲ್ಲವರು, ಆಡಳಿತ ತಜ್ಞರು ಹಾಗೂ 
ಅಧಿಕಾರಶಾಹಿಯವರೂ ತಳ್ಳಿ ಹಾಕಲಾರದಷ್ಟು ಪ್ರೌಢಿಮೆ 
ಅದರದ್ದಾಗಬೇಕಿತ್ತು. 
ಅನಿಲರ ಪ್ರಯೋಗ ಭಾರತೀಯ ಪತ್ರಿಕೋದ್ಯಮದಲ್ಲಿ ಈಗಲೂ 


ನಮ್ಮ ನಿಮ್ಮಂಥವರು) ಪ್ರಕೃತಿಯ ಎಲ್ಲ ಕೊಡುಗೆಗಳನ್ನೂ ಬೇಕಾಬಿಟ್ಟಿ 
ಸಬ್ಸಿಡಿ 


ಮೈಲುಗಲ್ಲಾಗಿ ಮಾದರಿಯಾಗಿ ನಡೆಯುತ್ತಿದೆ. ಅವರ ಸಂಪಾದಕತ್ವದಲ್ಲಿ 


"ಡೌನ್‌ ಟು ಅರ್ಥ್‌' ಪತ್ರಿಕೆ ಕೈಗೆತ್ತಿಕೊಂಡ ಅನೇಕ ವಿಷಯಗಳು, ರಾಷ್ಟ್ರದ 
ಅಭಿವೃದ್ದಿ ಧೋರಣೆಯನ್ನೇ ಬದಲಿಸಿವೆ. ಉದಾಹರಣೆಗೆ ಗಂಗಾ ನದಿಯ 
ಎರಡೂಬದಿಗೆ ಪ್ರ ಪ್ರವಾಹನಿರೋಧಕ ತಡೆಗೋಡೆ ಕಟ್ಟಲೆಂದು ಪ್ರತಿವರ್ಷ 
೧೫ ಸಹಸ್ರ ಕೋಟಿ ರೂಪಾಯಿಗಳನ್ನು ವ್ಯಯಿಸಲಾಗುತ್ತಿತ್ತು. ಈ 
ತಡೆಗೋಡೆಗಳಿಂದಾಗಿಯೇ ಪ್ರವಾಹದ ಹಾವಳಿ ಹೆಚ್ಚುತ್ತಿದೆ ಎಂದು 
(ಏಕೆಂದರೆ, ಮಹಾಪೂರ ಬಂದಾಗ ಅಷ್ಟಿಷ್ಟು ನೀರು ನದಿಯ ಎರಡೂ 
ದಂಡೆಗಳಿಂದ ಉಕ್ಕಿ ಹರಿದರೆ ಮಾತ್ರ ಮುಂದಿನ ಹಳ್ಳಿಗಳಿಗೆ ಪ್ರವಾಹದ 
ಒತ್ತಡ ಕಮ್ಮಿ ಆಗುತ್ತಿತ್ತು. ಈ ತಡೆಗೋಡೆಗಳಿಂದಾಗಿ ಎಲ್ಲ ನೀರೂ 
ಒಟ್ಟಾಗಿ ಅತಿ ಒತ್ತಡದಲ್ಲಿ ನುಗ್ಗಿ ಬಂದು ಗೋಡೆಗಳನ್ನು ಒಡೆದು ಭಾರೀ 
ಹಾನಿ ಉಂಟುಮಾಡುತ್ತಿತ್ತು) ಸುಸ್ಪಷ್ಟ ಅಂಕಿ ಅಂಶಗಳೊಂದಿಗೆ ಇವರು 

ವರಿಸಿದಾಗ ಗುತ್ತಿಗೆದಾರರ ಲಾಬಿ ಹೈರಾಣಾಗಿ, ಏನೆಲ್ಲ ವಿರೋಧ 
ಪ್ರಕಟಿಸಿ ಕೊನೆಗೂ ಮಣಿಯಿತು. 

ದೇಶದ ಬಂಜರು ಭೂಮಿಗಳನ್ನೆಲ್ಲ ದೊಡ್ಡ ಉದ್ಯಮಪತಿಗಳಿಗೆ 
ಹಸರಿನಲ್ಲಿ ದಾನ ಕೊಡುವುದಾಗಿ ಸರಕಾರ 


(₹ 


0 ಇ್ರಾಸ್ಮ ತ್‌ 
ಭವೃದ್ಧಿಯ 
ಲು 


ಣಿ 


EL EL, 
et 


0 


ಭೂಮಿ ಅಲ್ಲ: ಬಡವರು ಬೇರ ಗತಿ ಕಾಣದೆ ಅದನ್ನೇ ಬಳಸಿ ಬಳಸಿ 
ಬಸವಳಿದ ಭೂಮಿ ಅದು' ಎಂದು "ಡೌನ್‌ ಟು ಅರ್ಥ್‌' ಪತ್ರಿಕೆ 


ಆ ಭೂಮಿಯನ್ನು ಸಮೃದ್ಧಗೊಳಿಸುವ ಕೆಲಸವನ್ನು 

ಬಡವರಿಗೇ ೬... ಅದಕ್ಕೆ ಬೇಕಿದ್ದ ಅನುಕೂಲತೆಗಳನ್ನು 

ದಗಿಸಿಕೊಡಿ; ಅದನ್ನು ಶ್ರೀಮಂತರಿಗೆ ಸಬ್ಸಿಡಿಯಾಗಿ ದಾನ ಮಾಡಬೇಡಿ' 

, ಲಕ್ಷಾಂತರ ಎಕರೆ ಭೂಮಿಯನ್ನು ಉಚಿತವಾಗಿ 

ಬೇಕೆಂದು ಹೊಂಚು ಹಾಕಿದ್ದ ಕಾಗದ ಕಾರ್ಬಾನೆಗಳ ಮಾಲೀಕರು 
ೂ ಇತರ ಉದ್ಯಮಪತಿಗಳು ಏನೆಲ್ಲ ಹೋರಾಡಿ ಕೊನೆಗ 

ಮ ಚೇತನ ಕಾಯಿತು. ಉತ್ತರ ಪ್ರದೇಶದ ಗುಡ್ಡಗಾಡಿನಲ್ಲಿ ರಾಜಾಜಿ 


₹) ತ 


ಷಿಸಿದಾಗ ಈ ಪತ್ರಿಕೆ ಮತ್ತೊಮ್ಮೆ ಕಟುಸತ್ಯದ ವರದಿಯನ್ನು 
ಸಿತು. ಬಂಜರು ಭೂಮಿಯೆಂದರೆ"ಯಾರೂ ಬಳಸದೆ ಬೀಳು ಬಿದ್ದ 


ವನ್ಯಧಾಮದ ಸೃಷ್ಟಿಗೆಂದು "ಗುಜ್ಜರ್‌' ಬುಡಕಟ್ಟಿನ (ಶಾಖಾಹಾರಿ, 
ಅಹಿಂಸಾವಾದಿ ಮುಸ್ಲಿಮ್‌) ಜನರನ್ನು ಎತ್ತಂಗಡಿ ಮಾಡುವುದನ್ನು ಪತ್ರಿಕೆ 
ಕಟುವಾಗಿ ವಿರೋಧಿಸಿತು. ಧನಿಕರ ಮನೋರಂಜನೆಗಾಗಿ ದಲಿತರನ್ನು 
ನಿರ್ವಸಿತರನ್ನಾಗಿ ಮಾಡುವ ಹುನ್ನಾರ ಇದೆಂದು ಬಣ್ಣಿಸಿತು. 


ಹಾಲಂಡ್‌ ದೇಶದಿಂದ ಉಚಿತವಾಗಿ ಬರಲಿದ್ದ ಹಡಗುಭರ್ತಿ ಸೆಗಣಿಗೆ 
ಭಾರೀ ತಡೆಯೊಡ್ಡಿ ಯಶಸ್ವಿಯಾದ ಕೀರ್ತಿ ಅನಿಲ್‌ಗೇ ಸಲ್ಲಬೇಕು. ನಮ್ಮ 
ದೇಶದ ಅತಿ ದೊಡ್ಡ ಶಕ್ತಿಮೂಲ, ಪೋಷಕಾಂಶಮೂಲವೆನಿಸಿದ್ದ 
ಸೆಗಣಿಯನ್ನು ಇಷ್ಟು ವರ್ಷವೂ ಕಡೆಗಣಿಸಿ, ಅದರ ಮಹತ್ವವನ್ನು ನಮ್ಮ 
ರೈತರೇ ಮರೆಯುವಷ್ಟರ ಮಟ್ಟಿಗೆ ರಸಗೊಬ್ಬರಗಳನ್ನೂ 
ಖನಿಜಮೂಲಗಳನ್ನೂ ಹಳ್ಳಿಗಳಿಗೆ ಪರಿಚಯಿಸಿದ ನಮ್ಮ ಸರಕಾರ ಈಗ 
ಉಚಿತ ಸೆಗಣಿಗೆ ಕೈಯೊಡ್ಡಲು ಹೊರಟಿದ್ದಕ್ಕೆ ಛೀಮಾರಿ ಹಾಕಿದ ಪತ್ರಿಕೆ 
ನನ್ನ ನೆನಪಿನಲ್ಲಂತೂ ಇದೊಂದೇ ಸರಿ. ಆದರೆ ಅನಿಲ್‌ ಅಷ್ಟಕ್ಕೇ 
ನಿಲ್ಲಲಿಲ್ಲ. ಸೆಗಣಿ ಎಂದರೆ ಇಸ್ಸೀ ಎಂಬ ನಮ್ಮ ಮನೋಭಾವವನ್ನು 
ತೊಡೆದು ಹಾಕಲೆಂದೇ ಎಳೆ ಮಕ್ಕಳಿಗಾಗಿ "ಗೋಬರ್‌ ಟೈಮ್ಸ್‌' ಹೆಸರಿನ 
ಉಚಿತ ದ್ವೆಮಾಸಿಕ ಪತ್ರಿಕೆಯನ್ನೂ ಪ್ರಾರಂಭಿಸಿದರು. ಅದರಲ್ಲಿ 
ಪ್ರಕಟವಾಗುವ ತಮಾಷೆಯ ಮಾಹಿತಿಗಳು ದೊಡ್ಡವರಿಗೂ 
ಬೋಧಪ್ರದವಾಗಿವೆ. ದೇಶದ ಉದ್ಯಮಪತಿಗಳ ಮನವೊಲಿಸಿ ಒಂದು 
ವಿಲಕ್ಷಣ ಸಮೀಕ್ಷೆಯನ್ನು ಈ ಪತ್ರಿಕೆಯ ವರದಿಗಾರರು ಕೈಗೊಂಡರು. 
ಮಾಲಿನ್ಯ ನಿಯಂತ್ರಣ ಮಾಡಿದರೇ ನಮ್ಮ ಕಾರ್ಪಾನೆಗಳು ಹೆಚ್ಚಿನ ಲಾಭ 
ಗಳಿಸುತ್ತವೆ ಎಂಬುದನ್ನು ಕೈಗಾರಿಕೆಗಳ ಅಂಗಳದಲ್ಲೇ ಸಾಕ್ಷ್ಯಾಧಾರ 
ಪ್ರತಿಪಾದಿಸಿ ತಮ್ಮ ಪಾಕ್ಷಿಕದಲ್ಲಿ ಪ್ರಕಟಿಸಿದರು. 

ದೇಶದ ಪ್ರತಿ ಹಳ್ಳಿಮೂಲೆಯಲ್ಲಿರುವ ಪುರಾತನ ಗ್ರಾಮೀಣ ಪರಿಸರ 
ಸಂಪ್ರದಾಯಗಳನ್ನು ಅರ್ಥಮಾಡಿಕೊಂಡು, ಉತ್ತ ಮವಾದುದನ್ನು ರಕ್ಷಿಸಿ 
ಗೌರವಿಸಿದರೆ ಮಾತ್ರ ವಿದೇಶೀ ತಂತ್ರಜ್ಞಾನದ ದಾಳಿಯನ್ನು ಕಡೆಗಟ್ಟಲು 
ಸಾಧ್ಯ ಎಂಬುದು ಅನಿಲರ ತುಡಿತವಾಗಿತ್ತು. "ನಮ್ಮ ಒಂದು ಹೆಜ್ಜೆ 
ಗಟ್ಟಿಯಾಗಿ ನಿಂತಿದ್ದರೆ ಮಾತ್ರ ಇನ್ನೊಂದು ಹೆಜ್ಜೆಯನ್ನು ನಾವು 
ಮುಂದಿಡಲು ಸಾಧ್ಯ' ಎಂಬ ಹಿಂದೀ ಕವಿ ಮಹಾದೇವಿ ವರ್ಮಾರ 
ಮಾತನ್ನು ಅವರು ಹಿಂದೊಮ್ಮೆ ಹೇಳಿದ್ದುಂಟು. ನಮ್ಮ ಹಿಂದಿನವರ ಆ 
ಗಟ್ಟಿ ಹೆಜ್ಜೆಗಳನ್ನು ಶೋಧಿಸಲು ಅವರು ತಮ್ಮ ವರದಿಗಾರರನ್ನು ದೇಶದ 
ಉದ್ದಗಲಕ್ಕೂ ಅಟ್ಟುತ್ತಿದ್ದರು. ("ನಮ್ಮ ಪತ್ರಿಕೆಯ ಕರ್ನಾಟಕದ 
ಪೂರ್ಣಾವಧಿ ವರದಿಗಾರರಾಗುತ್ತೀರಾ?' ಎಂದು ಆರಂಭದಲ್ಲೇ ಕೇಳಿದ 
ಅನಿಲ್‌ಗೆ ನಾನು ನಕಾರಾತ್ಮಕ ಉತ್ತರ ಯಾಕೆ ಕೊಟ್ಟೆನೆಂದು ಈಗಲೂ 
ಪರಿತಪಿಸುವಂತೆ ಮಾಡಿದ ಖ್ಯಾತಿ ಈ "ಡೌನ್‌ ಟು ಅರ್ಥ್‌' 
ಪತ್ರಿಕೆಯದ್ದಾಗಿದೆ!). ಒರಿಸ್ಸಾದ ನೀರು ಬಳಕೆಯ ತಂತ್ರ, ರಾಜಸ್ತಾನದ 


"ಜೋಹಾಡ್‌'ಗಳು, ತುಳುನಾಡಿನ "ಪವಿತ್ರ ವನ' ಗಳು, ಗುಜರಾತಿನ 


ಒಳಮನೆ ಬಾವಿಗಳು, ಒಂದೆ, ಎರಡೆ? ಜನಪದ ಜ್ಞಾನವನ್ನೂ 
ತಂತ್ರಜ್ಞಾನಗಳನ್ನೂ ಬೌದ್ದಿಕ ಆಸ್ತಿಯನ್ನಾಗಿ ಮಾಡಹೊರಟವರ ಮೇಲೆ 
ಹರಿಹಾಯ್ದ ಅವರು, ಭಾರತ ಸರಕಾರದ ತಟಸ್ಥ ಧೋರಣೆಯನ್ನು 
ತರಾಟೆಗೆ ತೆಗೆದುಕೊಂಡಿದ್ದೂ ಅಲ್ಲದೆ, ಕೇರಳದ ಕಾಣಿಜನರ" ಆರೋಗ್ಯ 
ಪಾಚಾ' ದ ಪೇಟೆಂಟ್‌ ರಾಯಧನವೆಲ್ಲ ಅದೇ ಸಮುದಾಯಕ್ಕೆ ಸಲ್ಲುವಂತೆ 


21 


ಮಾಡಿದರು. ಅಂಡಮಾನ್‌ ನ ಒಂಗೆ ಜನರ ಬಳಿ ಮಲೇರಿಯಾ ರೋಗಕ್ಕೆ 
ಔಷಧವಿದೆಯೆಂದು ಗೊತ್ತಾದಾಗ ಅದರ ತನಿಖೆಗೆ ವರದಿಗಾರರನ್ನು 
ಆ ಮಾಹಿತಿ ರಕ್ಷಣೆಗೆ ಕ್ರಮ ಕೈಗೊಳ್ಳುವಂತೆ ಕೇಂದ್ರಕ್ಕೆ ಪ್ರೇರಣೆ 
ನೀಡಿದ ಶ್ರೇಯವೂ ಅನಿಲರ ತಂಡಕ್ಕೇ ಸಲ್ಲುತ್ತದೆ. ಒಂದೆಡೆ 
ಹುಲ್ಲುಬೇರಿನ ಮಟ್ಟದಲ್ಲಿ ಜನಸಮುದಾಯದ ಬದುಕುಳಿಯುವ 
ಹೋರಾಟಗಳಿಗೆ ಬೆಂಬಲ ನೀಡುತ್ತ ಇನ್ನೊಂದೆಡೆ ಶಕ್ತರಾಷ್ಟ್ರಗಳು ದಕ್ಷಿಣದ 
ಬಡದೇಶಗಳ ಮೇಲೆ ಹೇರುತ್ತಿರುವ ಪರಿಸರ ಒತ್ತಡಗಳನ್ನೂ 
ನಿಸ್ಸಂಕೋಚವಾಗಿ ಖಂಡಿಸುತ್ತಿದ್ದರು. 
ವಿಪರ್ಯಾಸ ನೋಡಿ: ಪ್ರಕೃತಿಯ ಮೇಲೆ ಮಾನವ ನಡೆಸುತ್ತಿರುವ 
ಅತ್ಯಾಚಾರಗಳನ್ನಲ್ಲ ಖಂಡಿಸುತ್ತ ಸಾಗುತ್ತಿ ದ್ದಾಗಲೇ ಅನಿಲ್‌ ಗೆ ಕ್ಯಾನ್ಸರ್‌ 
ರೋಗ ತಗುಲಿತು. ದೇಶವಿದೇಶಗಳ ತಜ್ಞರು ಅವರಿಗೆ ಚಿಕಿತ್ಸೆ ನೀಡಲು 
ನೆರವಿಗೆ ಬಂದರು. ದೇಹ ಬಸವಳಿದು ಕುಸಿಯುವ ಹಂತಕ್ಕೆ ಬಂದಾಗಲೂ 
ಆಂತರ್ಯದ ಅದಮ್ಯ ಚೇತನ ಅವರನ್ನು ಚಿಮ್ಮಿ ಎತ್ತುತ್ತಿತ್ತು. ಎಂದೂ 
ತನ್ನ ಬಗ್ಗೆ ಬರೆದುಕೊಂಡಿಲ್ಲದ ಅವರು ತಮ್ಮ ಪತ್ರಿಕೆಯಲ್ಲಿ ಮುಖಪುಟ 
ಲೇಖನ ಬರೆದರು: "ಇಂದು ನನ್ನ ಪಾಳಿ, ನಾಳೆ ನಿಮ್ಮದು' ಎಂಬ 
ಶೀರೋನಾಮೆಯ ಆ ಲೇಖನದಲ್ಲಿ ಅವರು ಇಂದಿನ ಬಗೆಬಗೆಯ 
ಮಾಲಿನ್ಯಗಳ ಹಾವಳಿಯನ್ನು ಅಂಕಿಸಂಖ್ಯೆಗಳೂಂದಿಗೆ ನಿರೂಪಿಸಿದರು. 
ಮಾಲಿನ್ಯದ ಪ್ರಮಾಣವನ್ನು ಅಳಯಬಲ್ಲ ಸರಕಾರಿ ಪ್ರಯೋಗಾಲಯಗಳ 
ದುಸ್ಥಿತಿಯನ್ನು ನೋಡಿದ್ದ ಅವರು ಶ್ರೀಸಾಮಾನ್ಯನ ಬಳಕೆಗಾಗಿಯೇ ತಮ್ಮ 
ದು ಅಂತರಾಷ್ಟ್ರೀಯ ಗುಣಮಟ್ಟದ 


2 

3 
೪) 
ol 
cH, 
cS 
CL 
QL 

© ¢ 

ಘಂ 
6) 


ಹೋರಾಟಗಳ ಛಲ ತೀವ್ರವಾಗುತ್ತಿ ತ್ತು. ತಮ್ಮ ಜೀವಿತದ ಕೊನೆಯ 
ಮೂರು ವರ್ಷಗಳಲ್ಲಿ ಅವರು ದೀಕ್ಷಾಬದ್ದರಾದಂತೆ ದಿಲ್ಲಿಯ 
ವಾಯುಮಾಲಿನ್ಯವನ್ನು ಕಮ್ಮಿ ಮಾಡಲು ದೇಶದ ಅತಿ ಬಲಾಢ್ಯ 
ಮೋಟಾರು ಕಂಪನಿಗಳ ವಿರುದ್ದ ಅಹರ್ನಿಶಿ ಹೋರಾಟ ನಡೆಸಿದರು. 
ದಿಲ್ಲಿಯಲ್ಲಿ ಮಾಲಿನ್ಯರಹಿತ ಅನಿಲ ಚಾಲಿತ ವಾಹನಗಳು ಓಡಾಡುವಂತೆ 
ಮಾಡುವಲ್ಲಿ ಹಾಗೂ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುವ ಹೊಸ 
ವಾಹನಗಳು ಐರೋಪ್ಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳುವಂತೆ 
ಮಾಡುವಲ್ಲಿ ಯಶಸ್ವಿಯಾದರು. 

ಈಚಿನ ಐದು ವರ್ಷಗಳಲ್ಲಿ ಅವರು ಮಳೆನೀರಿನ ಸಂಗ್ರಹಣೆಯ 
ಬಗ್ಗೆ ಇನ್ನಿಲ್ಲದ ಆಸಕ್ತಿ ತೋರಿದ್ದರು. ವಿಶೇಷವಾಗಿ ರಾಜಸ್ತಾನ ಹಾಗೂ 
ಗುಜರಾತ್‌ ಗಳ ಗ್ರಾಮೀಣ ಜಲರಕ್ಷಣಾ ಪರಂಪರಯ ಖ್ಯಾತಿ 
ದಿಲ್ಲಿಯವರೆಗೂ ಅಷ್ಟೇಕೆ, ಅಂತರಾಷ್ಟ್ರೀಯ ಮಟ್ಟಕ್ಕೂ ಏರುವಂತೆ 
ಮಾಡುವಲ್ಲಿ ಅನಿಲ್‌ ಪಾತ್ರ ಅಷ್ಟಿಷ್ಟಲ್ಲ. ಅವರ ನೇತೃತ್ವದ ಸಿಇಎಸ್‌ 
ಕೇಂದ್ರದಲ್ಲಿ ಹಾಗೂ "ಡೌನ್‌ ಟು ಅರ್ಥ್‌' ಪತ್ರಿಕಾ ತಂಡದಲ್ಲಿ ಕೆಲಸ 
ಮಾಡುವ ಪತ್ರಕರ್ತರ ಶ್ರಮ ಅಷ್ಟಿಷ್ಟಲ್ಲ. ಈಚಿನ ದಿನಗಳಲ್ಲಿ ಪರಿಸರ 
ಹೋರಾಟ ದನಿಯನ್ನೇ ಕಳೆದುಕೊಂಡಿದ್ದರೂ ಅದು ಈಗಲೂ ಜೀವಂತ 
ಇದೆಯೆಂಬ ನೆಮ್ಮದಿಯನ್ನು ಮಾಜಿ ಹೋರಾಟಗಾರರಿಗೆ ತಿಂಗಳಿಗೆರಡು 


ಧೋರಣೆಯಿಂದಾಗಿಯೇ ಎತ್ತರದಲ್ಲಿದ್ದವರೂ ಅನಿಲರಿಗೆ 
ಹತ್ತಿರದಲ್ಲಿದ್ದರು. ಆ ಪತ್ರಿಕೆಯ ಗಾಂಭೀರ್ಯ ಹೇಗಿದೆಯೆಂದರೆ, 
ಜನ್ಮದಾತನೇ ಗತಿಸಿದ ನಂತರ ಆತನಿಗೆ ವಿದಾಯ ಹೇಳುವ ಒಂದು 
ಮಾರ್ದವ ಸಂಪಾದಕೀಯ ಬಿಟ್ಟರೆ, ಅನಿಲನ ಸಾಹಸದ ಅಖಂಡ 
ಗುಣಗಾನವಿಲ್ಲ. ಆತನ ಹಳೇ ಬರೆಹಗಳ ಒಂದು ಪುನರಾವರ್ತನೆ ಇಲ್ಲ. 


ಮತ್ತೆ ಪಡ್ರೆಗೆ ಬರೋಣ. ಅಲ್ಲಿ ಗೋಡಂಬಿ ತೋಟಗಳ ಮೇಲೆ 
ಎಂಡೊಸಲ್ಫಾನ್‌ ಸಿಂಪರಣೆ ಮಾಡಿದ್ದೇ ಆ ನತದೃಷ್ಟ ಜನರ 
ಕಷ್ಟಕೋಟಲೆಗಳಿಗೆ ಮೂಲ ಕಾರಣವೆಂದು "ಡೌನ್‌ ಟು ಅರ್ಥ್‌' ಪತ್ರಿಕೆ 
ಇತರೆಲ್ಲ "ಕಂಪನಿ ಪತ್ರಿಕೆ'ಗಳಿಗಿಂತ ವಿವರವಾಗಿ ದಾಖಲಿಸಿತು. ತನ್ನ 
ಮೌಲ್ಯಮಾಪನ ಅತ್ಯಂತ ನಿಖರವಾಗಿರಬೇಕೆಂದು ಅನಿಲ್‌ ಬಯಸಿದ್ದರು. 
ಅದಕ್ಕೆಂದೇ ಪಡ್ರೆ ಊರಿಗೆ ತಜ್ಞರನ್ನು ಕಳುಹಿಸಿ ವಿಷದ ಮಾದರಿಗಳನ್ನು 
ಸಿಎಸ್‌ಇಯ (ಸ್ವಾಯತ್ತ) ಪ್ರಯೋಗಾಲಯದಲ್ಲಿ, ತಜ್ಞರಿಂದ ವಿಶ್ಲೇಷಣೆ 
ಮಾಡಿಸಿದರು. ಪಡ್ರೆಯ ಜನರ ರಕ್ತದಲ್ಲಿ, ಹಸುಗಳ ಹಾಲಿನಲ್ಲಿ, 
ಗಿಡಮರಗಳ ಎಲೆಗಳಲ್ಲಿ, ಮಣ್ಣಿನಲ್ಲಿ, ನೀರಿನಲ್ಲಿ ಮಿತಿಮೀರಿದ ವಿಷ 
ರಾಸಾಯನ ಸಂಚಯ ಆಗಿದೆಯೆಂದು ಕಂಡುಬಂದ ನಂತರವೇ ಎಲ್ಲ 
ಅಂಕಿಸಂಖ್ಯೆಯೊಂದಿಗೆ ವರದಿ ಪ್ರಕಟವಾಯಿತು. ಈ ಊರಿನ 
ದುರಂತಗಳಿಗೆ "ಎಂಡೊಸಲ್ಪಾನ್‌' ಕಾರಣ ಅಲ್ಲವೇ ಅಲ್ಲ ಎಂದು 
ಪ್ರತಿಪಾದಿಸಲು ರಸಾಯನ ಉತ್ಪಾದಕರು ಹಾಗೂ ವಿತರಕರು (ಅವರಿಗೆ 
ಸರಕಾರಿ ಪಟ್ಟಭದ್ರರ ಕುಮ್ಮಕ್ಕು ಇತ್ತೆಂದು ಬೇರೆ ಹೇಳಬೇಕಿಲ್ಲ ತಾನೆ?) 
"ಡೌನ್‌ ಟು ಅರ್ಥ್‌'ನ ಮಾನಹಾನಿಗೆ ಏನೆಲ್ಲ ಯತ್ನಿಸಿದರು. ಇವರೆಲ್ಲರ 
ಮುಖವಾಡಗಳನ್ನು ಕಳಚಿ ಹಾಕುವಲ್ಲಿ ಈ ಪತ್ರಿಕ ಅನುಸರಿಸಿದ 
ನ್ಯಾಯನಿಷ್ಠುರ ಹಾಗೂ ನಿರ್ಭಿಡೆಯ (ಹಾಗಿದ್ದರೂ ಮರ್ಯಾದೆಯ ಎಲ್ಲೆ 
ಮೀರದ) ಕ್ರಮ ಇಡೀ ಪತ್ರಿಕಾ ಪ್ರಪಂಚದ ಘನತೆಯನ್ನು ಎತ್ತಿ 
ಹಿಡಿಯುವಂಥದ್ದಾಗಿದೆ. 

ಎಂಡೊಸಲ್ಪಾನ್‌ ದುರಂತದ ವರದಿಯ ಪ್ರಕಟನಪೂರ್ವದ ಆ 
ತರಾತುರಿ, ಆ ತಲ್ಲಣ, ಆ ಗೊಂದಲ, ಆ ದಣಿವರಿಯದ ಚಟುವಟಿಕೆ 
ಹೇಗಿತ್ತೆಂದರೆ, 


"ಅದೊಂದು ಮದುವೆ ಮನೆಯ ಮುಹೂರ್ತದ ಮುಂಚಿನ 
ಸಿದ್ದತೆಯಂತಿತ್ತು' ಎಂದು ನೆನಪಿಸಿಕೊಳ್ಳುತ್ತಾರೆ. ಆ ದಿನಗಳಲ್ಲಿ ದಿಲ್ಲಿಯ 
"ಡೌನ್‌ಟು ಅರ್ಥ್‌' ಕಚೇರಿಯಲ್ಲೇ ಇದ್ದ "ಶ್ರೀ' ಪಡ್ರೆ. 

ಅನಿಲ್‌ ಕೆಲಸ ಮಾಡುತ್ತಿದ್ದುದೇ ಹಾಗೆ. ತುಳಿತಕ್ಕೆ ಸಿಕ್ಕವರಿಗೆ ನ್ಯಾಯ 
ಸಿಗುವವರೆಗೂ ದಣಿವಿಲ್ಲದೆ ದುಡಿಯುವ ಛಲವಿದ್ದ ಆ ವ್ಯಕ್ತಿಗೆ ಈಗ 
ಪೂರ್ಣ ವಿಶ್ರಾಂತಿ, ಅವರೊಂದು ವ್ಯಕ್ತಿಯಾಗಿರಲಿಲ್ಲ. ಜೀವಂತ 
ಚಳುವಳಿಯೇ ಆಗಿದ್ದರು. 

ಆ ಚಳುವಳಿ ನಿಂತು ಹೋಗಿದ್ದಕ್ಕೆ ನಾಲ್ಕು ಹನಿ ಅಶ್ರುವನ್ನು 
ಚೆಲ್ಲಬೇಕಾದ ಎಂಬತ್ತು ಕೋಟಿ ಜನ ನಮ್ಮ ದೇಶದಲ್ಲಿದ್ದಾರೆ. ಅಸಲೀ 
ದುರಂತವೆಂದರೆ ಅವರಲ್ಲಿ ಬಹುಪಾಲು ಜನರಿಗೆ ತಮ್ಮ 
ಮಾತೃಭಾಷೆಯಲ್ಲೂ ಓದಲು ಬರುವುದಿಲ್ಲ. ಅವರಿಗೆ ಅನಿಲ್‌ ಎಂಬ ಶಕ್ತಿ 
ಇದ್ದಿತ್ತೆಂಬುದೇ ಗೊತ್ತಿಲ್ಲ. 

ಈ 
ನೆಲದ ಮಾತು 


ನಮ್ಮ ಹಿತ್ತಲು 
ಬರಗಾಲ - ಬರಿಗಾಲು 


ಬರಿಗಾಲ ರೈತನ ಪಾದಗಳು ಒಣಗಿ ಶೆಟಗೊಂಡುಬಿಟ್ಟಿವೆ. 
ಬರಗಾಲದ ನೆಲದ ಕಾವು ಅಂಗಾಲು ಬೇಯಿಸುತ್ತಿದೆ. ಹೆಜ್ಜೆಗಳ 
ತಾಳ ತಪ್ಪಿದೆ. ನಡಿಗೆ ಲಯಗಟ್ಟಿಗೆ. ಬಿಸಿ ಬಿಸಿ ನಿಟ್ಟುಸಿರು 


ಬಿಡುತ್ತಿರುವ ನೆಲದ ನೋವಿನ ಉಗಿ ಅವನ ಕಣ್ಣಿಗೆ ನುಗ್ಗುತ್ತಿದೆ. 8, 


ಒಳಗೆಲ್ಲ ಬೆಂಕಿರಸ 
ಕುಸಿಯುತ್ತಿದೆ. 

ಮಾಡಿದ ಸಾಲ ಅವನ ರಕ್ತದ ಒತ್ತಡವನ್ನು ಏರುಪೇರಾಗಿಸಿದೆ. 
, ಮೂವತ್ತು ಸಾವಿರ ಸಾಲ ಕೊಟ್ಟವರು ಬಂದು ಬಂದು ಮುನ್ನೂರು ಸಲ 
ಶೂಲಹಾಕುತ್ತಾರೆ. ರೈತನಿಗೆ ನೇಣುಗಟ್ಟಿಸುತ್ತಿದ್ದಾರೆ. ಇಲ್ಲವೆ ಕ್ರಿಮಿನಾಶಕ 
ಕುಡಿಸುತ್ತಿದ್ದಾರೆ. ಮೂವತ್ತು ಕೋಟಿ ನುಂಗಿದವರಿಗೆ ಮತ್ತೆ ಮೂವತ್ತು 
ಕೋಟಿ ಕೊಟ್ಟು ಬೇಕಾದರೆ ಕೈಮುಗಿಯುತ್ತಾರೆ. 


ಪ್ರಾಣಕ್ಕಿಂತ ಮಾನಕ್ಕೆ ಹೆದರುವರೈತ ಇದ್ದೂ ಸತ್ತಂತೆ, ನಡೆದಾಡುವ 
ಹಣದಂತೆ ಬರಿಗಾಲಲ್ಲಿ, ಬರಗಾಲದ ಎರಡನೆ ವರ್ಷ ಕಾಲಿಟ್ಟಿರುವ 


ಹರಿದು ಬೆನ್ನೆಲುಬಿನ ಅಸ್ತಿತ್ವವೆ 


ಹೂಲದಲ್ಲಿ ನಾರಸಿದ್ನಾನ ದೇವರಷ್ಟ ದೊಡ್ಡವನಾದ ಅವನ ಆತ್ಮ 
ಮೌನವಾಗಿ ಊಳಿಡುತ್ತಿದೆ. ಅದನ್ನು ಕೇಳಿಸಿಕೊಂಡ ಗಾಳಿ ಥರಥರ 
ತ್ತ ದ 


ಮೆ 
ಸಯ ದೆ. bs ಗೆ ಕಾದ ಕೆಂಗಲ ನೆಲ ರೈತನ ರಕ್ತ ಕುಡಿದು ಒಣಗಿ ತನ್ನ 
ಟ್ಟುಕೊಳ್ಳುತ್ತದೆ. ಹುಲ್ಲು ಕೂಡಾ ಹುಟ್ಟದೆ ಹಸಿರೆಂಬುದು 


ಚಿತ್ರಶಾಸ್ತ್ರದ ಪ್ರಕಾರ ಹಸಿರು ಒಂದು ಮೂಲ ಬಣ್ಣವೇ ಅಲ್ಲವಂತೆ. 
ಕೆಂಪು, ನೀಲಿ, ಹಳದಿ ಮಾತ್ರ ಮೂಲ ಬಣ್ಣಗಳಂತೆ. ಉಳಿದೆಲ್ಲವೂ 


ಇವುಗಳಿ ದ ಸಂಯುಕ್ತಗಳಂತೆ. ನೀಲಿ, ಹಳದಿ ಬೆರೆತಾಗ 
ಹಸಿರು ಹುಟ್ಟುತ್ತದಂತೆ. 


ಠೇಸಿಗೆಯ ನೀಲಾಕಾಶ ಚೆಲುವಿನ ಸಂಕೇತವಿರಬಹುದು. ಆದರೆ 
ಲ್ಲಿ ಧಗ ಸುರಿಸುವ ನೀಲಾಕಾಶ ಮಾತ್ರ ನಿಷ್ಕರುಣವಾದದ್ದೇ 
ದ ಎ ಮತ್ತು ನಮ್ಮೊಳಗಿನ ಬಗೆ ಬಗೆಯ ದಾಹದ 
ತಾಗ, ಅಂದರೆ ಒಂದರೊಳಗೊಂದು ಕರಗಿದಾಗ 
ಮತ್ತ ಹಸಿರು ಸ ಬಹುದೇನೊ. ಆ ಹುಟ್ಟಿಗೆ ಬೇಕಾದ ಕರುಣೆಯ ಮಳೆ 
ಮತ್ತೆ ಸುರಿಯಬಹುದೇನೂ. ಬಿರಿಬಿಟ್ಟು ಕಟಕಲ ರೊಟ್ಟಿಯಂತಾಗಿರುವ 


ಎದಿ 


ನಲ ಮತ್ತೆ ನನೆದು ಮೃದುವಾಗಿ ಹೊಸ ಸೃಷ್ಟಿಗೆ ಅಣಿಯಾದೀತೇನೊ. 


ನಮ್ಮ ದೇಹ ದಾಹ, ಹೂನ್ನದಾಹ, ಭೋಗಭಾಗ್ಯಗಳ ದಾಹ 
ಎಲದರ ಬಣ್ಣ ಹಳದಿಯ ಇದ್ದಿ ರಬೇಕು. ಅದರ ಸಿ ಜ್ಞಾ ಲೆ 


೧ 


ಲೆ ಮೋಡಗಳಿಲ್ಲದ ನೀಲಾಕಾಶ ನಿಷ್ಕರುಣವಾಗಿ ಧಗೆ 


- ಬಿದರಹಳ್ಳಿ ನರಸಿಂಹಮೂರ್ತಿ 


ನಮ್ಮಲ್ಲರನ್ನೂ ಒಟ್ಟೊಟ್ಟಿಗೆ 
ಉರಿಸುತ್ತಿದೆ. ಹೀಗಾಗಿ ನಮಗೆ.ಹಳದಿಯನ್ನು ಹೇಗೆ 
ಹಾಳತವಾಗಿಸಿಕೊಳ್ಳಬೇಕು ಗೊತ್ತಿಲ್ಲ. ಹೇಗೆ ನಿಷ್ಕರುಣ 
ಇ... ಆಕಾಶದ ನೀಲಿಯನ್ನು ಕರುಣಾದ್ರವ ನೀಲಿಯನ್ನಾಗಿಸಿಕೊಳ್ಳಬೇಕು 
ಗೊತ್ತಿಲ್ಲ. ಇವೆರಡನ್ನೂ ಒಂದು ಹದಕ್ಕೆ ಒಗ್ಗಿಸಿಕೊಳ್ಳುವ ಧ್ಯಾನ, 
ಯೋಗ, ತಂತ್ರಗಳಲ್ಲಿ ನಂಬಿಕೆ ಇಲ್ಲ. ಹೀಗಾಗಿ ಪಶ್ಚಿಮಮುಖಿಗಳಾಗಿ 
ಅಂಡಲೆಯುತ್ತಲೆ ಇದ್ದೇವೆ. ಆದ್ದರಿಂದ ಇಲ್ಲಿ ಹಸಿರು ಹುಟ್ಟುತ್ತಿಲ್ಲ. 
ಕಾಡುಗಳನ್ನೆಲ್ಲ ಕಡಿದು ಮುಗಿಸಿದ್ದೇವೆ. ನದಿಗಳನೆಲ್ಲ 
ಮೂಲಪಾತ್ರದಿಂದ ದಿಕ್ಕುಗೆಡಿಸಿ ಬೇಕುಬೇಕಾದಲ್ಲಿಗೆ ಕರೆದೊಯ್ದು 
ಬರಿದಾದ ಜಲಾಶಯಗಳ ಕಡಾಯಿಗಳು ತುಂಬಲಿ ಎಂದು ಬರಿದೆ 
ಕಾಯುತ್ತಿದ್ದೇವೆ. ಹೆಣವಾಗುವ ನಾವು ಹಣದ ಕಿಲುಬನ್ನೂ ನಮ್ಮೊಡನೆ 
ಒಯ್ಯಲಾರವು ಎಂಬುದನ್ನು ಪೂರ್ತಿ ಮರೆತು ಕಳ್ಳಹಣ ಬೇಕಾಬಿಟ್ಟಿ 
ಆಸ್ತಿಪಾಸ್ತಿ ಮಾಡುವಲ್ಲಿ ಮೈಮರೆತಿದ್ದೇವೆ. ಸಿಕ್ಕ ಸಿಕ್ಕ ಪ್ರಾಣಿ ಪಕ್ಷಿಗಳನ್ನೆಲ್ಲ 
ಬಾಯಿರುಚಿಗಾಗಿ ಕೊಂದು ತಿನ್ನುತ್ತಿದ್ದೇವೆ. ಇನ್ನು ಉಳಿದಿರುವುದು 
ಮನುಷ್ಯ ಮನುಷ್ಯನನ್ನೆ ತಿನ್ನುವುದು ಮಾತ್ರ. ಇದೇ ರಕ್ತ ಒಣಗಿಸುವ, ಎಲ್ಲ 
ಮಣ್ಣಾಗಿಸುವ ಬರಗಾಲ. ಇದು ಹೀಗೆಯೆ ಮುಂದುವರಿಯಬಾರದು 
ಎಂದರೆ ನಮ್ಮ ನಮ್ಮ ಎದೆಗಳೊಳಗಿನ ಅರಿವಿನ ಒರತೆ ಮತ್ತೆ 
ಜಿನುಗತೊಡಗಬೇಕು. 


ಬರಿಗಾಲ ದೈವ ರೈತನ ನಿಡಿದಾದ ನಿಟ್ಟುಸಿರು ಭೀಕರ ಶಾಪವಾಗಿ 
ಪರಿಣಮಿಸುವ ಮುನ್ನವೆ ನಾವೆಲ್ಲ ಎಚ್ಚೆತ್ತುಕೊಳ್ಳುವುದು ಒಳ್ಳೆಯದು. 
ಮೂಗಿಗೆ ತುಪ್ಪ ಹಚ್ಚಿದ ಮುಂಗಾರ ಮಳೆ ನಂಬಿ ಬಿತ್ತನೆ ಮಾಡಿದ ರೈತ, 
ಮುಂದೆ ಮಳೆ ಪೂರ್ತಿ ಕೈಕೊಟ್ಟು ಮಂಗಮಾಯಾಗಿ, ಎಳೆ ಸಸಿಗಳ 
ರೂಪದ ಕೋಟ್ಯಾಂತರ ಜೀವಗಳು ಜೀವರಸವಿಲ್ಲದೆ ಕೊರಗಿ ಸೊರಗಿ 
ಒಣಗಿ ಸುಟ್ಟುಕರಕಲಾಗಿ ಹೋದದ್ದನ್ನ ಕಣ್ಣೆದುರೇ ಕಂಡು ಒಳಗೇ 
ಕಂಡವಾಗಿದ್ದಾನೆ ರೈತ. ಶಿವ ಕೆಂಡಗಣ್ಣು ಬಿಟ್ಟನೆಂದರೆ ನಮ್ಮ ವೈಭವದ 
ನಾಗರಿಕತೆಯೆಲ್ಲ ಉರಿದು ಬೂದಿಯಾಗಿಹೋದೀತು, ಎಚ್ಚರಿಕೆ. 

ರೈತ ಮನುಷ್ಯ ಸಂಸ್ಕೃತಿಯನ್ನು ಸಲಹುತ್ತ ಬಂದಿರುವ ತಾಯಿಜೀವ. 
ಹಡೆದ ಜೀವವನ್ನೆ ಹೆಡಮುರಿಗೆ ಕಟ್ಟುವುದು ವಿನಾಶಕಾಲದ ವಿಪರೀತ 
ಬುದ್ಧಿ ಅಷ್ಟ. ಹಡೆದವಳನ್ನ - ಅಂದರೆ ರೈತ ಸಂಸ್ಕೃತಿಯನ್ನು, 
ಕಟ್ಟಿಕೊಂಡವಳಿಗೋಸ್ಕರ - ಅಂದರೆ ಒನಪು ವಯ್ಯಾರದ ಸುಖಸ್ಪಲನದ 
ನಾಗರಿಕತೆಗೋಸ್ಕರ ಬಲಿಕೊಡುವುದಾಗಲಿ, ಹೊಡೆದಟ್ಟುವುದಾಗಲಿ 
ನಮ್ಮ ಸಮಾಧಿಯನ್ನು ನಾವೆ ಕಟ್ಟಿಕೊಳ್ಳುವ ಸಲುವಾಗಿ ನಮ್ಮ ಹಣಕ್ಕೆ 
ನಾವೆ ಗುಂಡಿತೋಡಿಕೊಂಡಂತೆ ಅಲ್ಲವೆ? 


-ಸಂ. 


ಈ ಭೂಮಿ ಯಾರಿಗೂ ಸೇರಿದ್ದ 


“ಓಂದು ಮರವನ್ನು ನೀನು ಪ್ರೀತಿಸಬಲ್ಲೆಯಾದರೆ 
ಸವ ಮಸ್ತ ಮಾನವ ಜನಾಂಗವನ್ನೇ ನೀನು ಪ್ರೀತಿಸುತ್ತೀಯಾ. 
ಒಂದು ಮರದ ಜತೆಗೆ ನಿನಗೆ ಸಂಬಂಧ ಸಾಧ್ಯವಿಲ್ಲದಿದ್ದರೆ, ಈ 
ಯಾವ ಸಂಗತಿಯ ಜತೆಯೂ ಸಹಜ ತ ಸಾಧ್ಯವಿಲ್ಲ'' ಎಂದು 
ತಿ [ಮೂರ್ತಿ ಹೇಳುತ್ತಾರೆ. ಇದೊಂದು ಆಧ್ಯಾತ್ಮ ದರ್ಶನ! 


pp ೦ದು ಅಖಂಡವಾದ ಜೀವಂತ ಪ್ರಕ್ರಿಯೆ. ಅದು ಉಕ್ಕುತ್ತಾ, 
ಹೊಳೆಯುತ್ತಾ, ಕ್ಷಣಕ್ಷಣಕ್ಕೂ ಬದಲಾಗುತ್ತಾ ತನ್ನ ಬಸಿರಿನ ಅನಂತ 
ಸೃಷ್ಟಿಸಾಧ್ಯತೆಗಳನ್ನು ಸತತವಾಗಿ ಹೊರಚೆಲ್ಲುತ್ತಾ ಮುನ್ನಡೆಯುತ್ತಿದೆ. ಈ 
ಜೀವಂತ ಪ್ರಕ್ರಿಯೆಯ ಬಸಿರಿನ ಒಳಗೆಯೇ ನಾನು, ನೀವು, ಪಶು, ಪಕ್ಷಿ, 
ಸಸ್ಯರಾಶಿ, ಸಮಸ್ತ ಜೀವಸಂಕುಲ; ಈ ನೆಲ, ಜಲ, ವಾಯು, ಆಕಾಶ- 
ಹೀಗೆ ಕಾಣುವ, ಕಾಣದ ಪ್ರಪಂಚದ ಎಲ್ಲ ಸಂಗತಿಗಳೂ ಇವೆ. ಹಾಗಾಗಿ 
ನಾವು, ನೀವು, ಎಲ್ಲವೂ ಪ್ರಕೃತಿಯ ಜೀವಂತ ಇರುವಿಕೆಗೆ ಸಾಕ್ಷಿ ಮಾತ್ರ. 

ತೋರಿಕೆಗೆ ಬೇರೆಬೇರೆಯಾಗಿ ಕಾಣುವ ಈ ಪ್ರಪಂಚದ ಎಲ್ಲ 
ಸಂಗತಿಗಳೂ ಒಂದಕ್ಕೊಂದು ಪರಸ್ಪರ ಹೆಣೆದುಕೊಂಡಿವೆ, ಒಂದಕ್ಕೊಂದು 
ಅಂತರ್‌ ಪ್ರಭಾವ ಬೀರುತ್ತಿರುತ್ತವೆ, ಒಂದನ್ನೊಂದು 
ಬೇರ್ಪಡಿಸಲಾರದಂತೆ ಆಧರಿಸಿಕೊಂಡಿರುವ ಅಖಂಡ ಜಾಲವಾಗಿದೆ. ಈ 
ಅಖಂಡ ಸೃಷ್ಟಿಜಾಲದಲ್ಲಿ, ಮನುಷ್ಯ ಒಂದು ಯಃಶ್ಚಿತ್‌ ಎಳ ಮಾತ್ರ. 


ಸಂಬಂಧಗಳ ಸರಮಾಲೆ : 

ಮನುಷ್ಯನ ಇರುವಿಕೆಯೆಂಬುದು ಸಂಬಂಧಗಳ ಸರಮಾಲೆ. ""ನಾನು 
ಇದ್ದೇನೆ'' ಎಂದರೆ, ಬೇರ್ಪಡಿಸಲಾರದಂತ ಹೆಣೆದುಕೊಂಡಿರುವ 
ಗೊಣಸು, ಓಳಗೊಣಸುಗಳಿರುವ ಈ ಸಂಬಂಧಗಳ ಸರಮಾಲೆಯಲ್ಲಿ 
ಒಂದು ಗೊಣಸಾಗಿ ಇದ್ದೇನೆಯೇ ಹೊರತು ಪ್ರತ್ಯೇಕವಾಗಿ, ಸ್ವತಂತ್ರವಾಗಿ, 
ಇಲ್ಲ, ಇಡಿಯ ವಿಶ್ವವ್ಯವಸ್ಥಯ ಒಂದು ಅಂಶವಾಗಿ ಇದ್ದೇನೆ. ಹಾಗಾಗಿ 
ನಾನು ಈ ವಿಶ್ವವ್ಯವಸ್ಥೆಗ ಪೂರಕವಾಗಿ ಬದುಕುವುದು ಅನಿವಾರ್ಯ. 

ದೃಷ್ಟಾಂತದೊಂದಿಗೆ ಈ ಮಾತನ್ನು ಗಮನಿಸುವ. ""ನಾನು 
ಸ್ವತಂತ್ರವಾಗಿ ಇದ್ದೇನೆ.” ಹೌದೇ? ಒಂದೈದು ನಿಮಿಷ ಉಸಿರಾಡಲು ಗಾಳಿ 
ಸಿಗದಿದ್ದರೆ ನಾನು ಇರುವುದಿಲ್ಲ. ಹಾಗಾಗಿ ನನಗೆ ಗಾಳಿಯ ಜೊತೆ 
ಸಂಬಂಧವಿದೆ. ಪ್ರತೀಕ್ಷಣದಲ್ಲೂ ಉಸಿರಾಡುವ ಗಾಳಿಯೇ ನಾನಾಗಿ 
ಮಾರ್ಪಾಡಾಗುತ್ತಿದ್ದೇನೆ. ಸೂರ್ಯನ ಶಕ್ತಿಯಿಲ್ಲದೆ ನನ್ನ ಒಂದು ಬೆರಳು 
ಕೂಡಾ ಅಲುಗಾಡಲಾರದು. ನನ್ನಿಂದ ಸ್ವಲ್ಪ ದೂರವಿರುವ ಸಸ್ಯಗಳು, 
ಮಣ್ಣು, ನೀರು, ಗಾಳಿ, ಸೂರ್ಯನ ಶಕ್ತಿಯನ್ನು ವಿಶಿಷ್ಟವಾಗಿ ಸಂಯೋಜಿಸಿ 


1. 


ಆಹಾರವನ್ನು ತಯಾರಿಸಿ ನನಗೊದಗಿಸುತ್ತವೆ. ಹಾಗಾಗಿ ಇವುಗಳ 
ಜೊತೆ ನನಗೆ ಬಿಡಿಸಲಾಗದ ಸಂಬಂಧವಿದೆ; ಮಾತ್ರವಲ್ಲ, 
ಇವೆಲ್ಲವೂ ನನ್ನ ದೇಹದಲ್ಲಿ ಸೂಕ್ಷ್ಮವಾಗಿ ಸೇರಿಕೊಂಡಿವೆ. ನಾನು ನೀರು, 
ಗಾಳಿ, ಮಣ್ಣು, ಮರ-ಗಿಡ, ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶ - ಹೀಗೆ 
ಪ್ರಪಂಚದ ಪ್ರತಿಯೊಂದು ಸಂಗತಿಯು ಆಗಿದ್ದೇನೆ. ನನ್ನ ದೇಹದ 
ಕಣಕಣವೂ ಈ ಪ್ರಪಂಚದಿಂದ ಬಂದಿದೆಯೇ ಹೊರತು ಪ್ರಕೃತಿಯಿಂದ 
ಹೊರಗೆ ಬೇರೆಯಾಗಿ ಅದು ನಿಂತಿಲ್ಲ. ನನ್ನೀ ದೇಹದ ಆಕೃತಿ, ಹೊರಗೆ 
ಕಾಣುವ ಪ್ರಕೃತಿಯ ಒಂದು ಪ್ರಕಟರೂಪವಷ್ಟೇ. ಈ ಬೃಹತ್‌ ಅಸ್ತಿತ್ವ 
ಸಾಗರದ ಒಂದು ಚಿಕ್ಕ ತೆರೆ ನಾನು. ಇದು ತತ್ವಜ್ಞಾನ ಅಲ್ಲ, ವಾಸ್ತವತೆ. 
ಎರಡು ವರ್ಷಗಳ ಹಿಂದೆ ಗುಜರಾತಿನಲ್ಲಿ ಬರಗಾಲ ಬಂದಾಗ, 
ಬದುಕಿಗಾಗಿ ಜನರು ಚರಂಡಿಯ ನೀರು ಕುಡಿಯುವ ಪರಿಸ್ಥಿತಿ ಬಂದಿತ್ತು. 
ಒಂದು ಲೋಟ ನೀರಿಗಾಗಿ ಜನರು, ಒಬ್ಬರನ್ನೊಬ್ಬರ ಕತ್ತು ಹಿಸುಕಲು 
ಆರಂಭಿಸಿದ್ದರು. ಯಾಕೆ? ನಮ್ಮ ಭ್ರಮೆಯ ಬದುಕಿನ ಇಷ್ಟಗಳಾದ ಫ್ರಿಜ್‌, 
ಟಿ.ವಿ., ಕಾರು, ಬಂಗಲೆ ಇಲ್ಲದೆಯೂ ಮನುಷ್ಯ ಬಾಳಿಯಾನು. ಈ ಭೋಗ 
ವಸ್ತುಗಳನ್ನು ಪಡೆಯಲಿಕ್ಕಾಗಿ ಮನುಷ್ಯ ರಾಕ್ಷಸನಾಗದೆ ಇದ್ದಾನು. ಆದರೆ 
ತನ್ನ ಬದುಕನ್ನು ಪೊರೆಯುವ ಮೂಲ ಅವಶ್ಯಕತೆಗಳಾದ ನೀರು, ಗಾಳಿ, 
ಆಹಾರ ಮುಂತಾದವುಗಳು ದೊರಕದಿದ್ದಾಗ ಮನುಷ್ಯರಾಕ್ಷಸನಾಗುತ್ತಾನೆ. 
ಒಬ್ಬನನ್ನೊಬ್ಬ ಹಿಡಿದು ತಿನ್ನುತ್ತಾನೆ. ಆದರೆ ಇವುಗಳ ಬಗ್ಗೆಯೇ ನಮಗೆ 
ತೀರ ಅಸಡ್ಡೆಯೇಕೆ? 


- ಡಾ.ನಿ. ಮುರಾರಿ ಬಲ್ಲಾಳ 


ಅಖಂಡ ಜೀವನ ದರ್ಶನ: 


ಇನ್ನೊಂದು ದೃಷ್ಟಾಂತದಿಂದ ಈ ಸತ್ಯವನ್ನು ಇನ್ನೂ ಮನದಟ್ಟು 
ಮಾಡಿಕೊಳ್ಳುವ. ನನ್ನ ಮುಂದ ನಾನು ಬರೆಯುವ ಕಾಗದವಿದೆ. ಈ 
ಕಾಗದದಲ್ಲಿ ಮರವೂ, ಮೋಡಗಳೂ, ಸೂರ್ಯಪ್ರಕಾಶವೂ ಇವೆ; 
ಮಾತ್ರವಲ್ಲ, ನಾನೂ, ನೀವೂ ಇದ್ದೆ ವೆ. ಅದು ಹೇಗೆ ಸಾಧ್ಯ. 

ನೀನು ಕವಿಯಾದರೆ ಆಗಲೇ ಕಾಗದದಲ್ಲಿ ಮೋಡವನ್ನು 
ಕಾಣುತ್ತೀಯ. ಮೋಡವಿಲ್ಲದೆ ಮಳೆಯಿಲ್ಲ. ಮಳೆಯಿಲ್ಲದೆ ಮರಗಳಿಲ್ಲ. 
ಮರವಿಲ್ಲದೆ ಈ ಕಾಗದವಿಲ್ಲ. ಅಲ್ಲಿ ಕಾಣುವ ಮೋಡಗಳು ಹಾಗಾಗಿ ಈ 
ಕಾಗದದಲ್ಲಿ ಸೇರಿಕೊಂಡಿವೆ. 

ಮರ ಬೆಳೆಯಲು ಸೂರ್ಯ ಪ್ರಕಾಶವೂ ಬೇಕು. ಮರ ಕಡಿದು 
ಕಾಗದ ತಯಾರಿಸುವವನು ಸೂರ್ಯ ಪ್ರಕಾಶವಿಲ್ಲದೆ ಬದುಕಲಾರ. 
ಸೂರ್ಯಪ್ರಕಾಶ ಈ ಕಾಗದದೊಳಕ್ಕೆ ಹೊಕ್ಕಿದೆ. ಹಾಗೆಯೇ ಮಣ್ಣು, 


ಸಿಂಡಿಕೇಟ್‌ ಬ್ಯಾಂಕ್‌ ನ ಆರ್ಧಿಕ ಸಲಹೆಗಾರರಾಗಿದ್ದವರು. ಓಶೋ ಮತ್ತು ಜೆ.ಕೃಷ್ಣಮೂರ್ತಿಯಂಥ ತತ್ವಜ್ಞಾನಿಗಳನ್ನು 
ಹಿತ್ಕ, ಪರಿಸರ ಮತ್ತು ೨ ನಮ್ಮ ಸಂಸ್ಕೃತಿಯ ಅನನ್ಯ ಸಂಬಂಧಗಳ ಬಗ್ಗೆ ಕಳಕಳಿ ಇರುವಂಥವರು. ಉಡುಪಿಯಲ್ಲಿ ನೆಲೆಸಿದ್ದಾರೆ. 


ಭ್ರ? 


24 


ಸಂ. 


ನೆಲದ ಮಾತು 


ನೀರು, ಗಾಳಿ ಕೂಡ. ಹೀಗೆ ಬೋಧಿಸತ್ವನ ಕಣ್ಣುಗಳಿಂದ ಸೂಕ್ಷ್ಮವಾಗಿ 
ತ್ರಾ ೋಕಿಸುತ್ತ ಇವೆಲ್ಲವನ್ನೂ ಸಮನ್ವಯ ಮಾಡಿಕೊಂಡು 
ಹೋದಂತೆ, ಈ ಕಾಗದದಲ್ಲಿ ) ಮರ ಕಡಿಯುವವನೂ, ಅತ ತಿನ ವ 
ಅನ್ನವೂ, ಆತನ ಅಪ್ಪನೂ, ನಾವು, ನೀವೂ, ವಿಶ್ವದ ಎಲ್ಲ ಸಂಗತಿಗಳೂ 
ಸೂಕ್ಷ್ಮವಾಗಿ ಅಡಕವಾಗಿರುವುದು ನಮಗೆ ಗೋಚರವಾಗುತ್ತದೆ. ಈ 
ಕಾಗದದಂತ, ವಿಶ್ವದ ಪ್ರತಿಯೊಂದು ಸಂಗತಿಯಲ್ಲೂ ಇತರ ಎಲ್ಲ 
ಸಂಗತಿಗಳೂ ಹಾಸುಹೊಕ್ಕಾಗಿರುವುದು ತಿಳಿಯುತ್ತದೆ-ಬಟ್ಟೆಯಲ್ಲಿ ಹತ್ತಿ, 
ನೂಲು, ನೇಕಾರ, ಗಿರಣಿ ಎಲ್ಲವೂ ಹೆಣೆದುಕೊಂಡಿದ್ದಂತೆ. ಇದು 
ಭ್ರಮೆಯಲ್ಲ. ನೈಜ ಸ್ಥಿತಿ. ಇದೇ ಅರಿವಿನ ಸಾಕ್ಷಾತ್ಕಾರ. ಈ 
ತಿಳುವಳಿಕೆಯಿಂದ ಮಾತ್ರ ಪ್ರಕೃತಿಯ- ಅಂದರೆ ನಮ್ಮ, ನಿಮ್ಮ, ಜೊತೆಗೆ 
ಎಲ್ಲವುಗಳ ಪಾಲನೆ ಸಾಧ್ಯ. ನಿಜಕ್ಕೂ ಇಂಥ ಎಚ್ಚರದ ಬದುಕಲ್ಲಿ 
ಪ್ರಕೃತಿಯ ಅಂದರ ನಮ್ಮ ೫ ಜೊತೆಗೆ ಎಲ್ಲವುಗಳ ಪಾಲನೆ ಸಾಧ್ಯ. 
ನಿಜಕ್ಕೂ ಇಂಥ ಎಚ್ಚರದ ಬದುಕಲ್ಲಿ ಪ್ರಕೃತಿಯ ರಕ್ಷಣ ತಂತಾನೇ 
ಜರುಗುತ್ತದೆ. 12! ಪ್ರಯತ್ನಪೂರ್ವಕವಾಗಿ ಮಾಡಬೇಕಾದ್ದೇನೂ 


ಆದರೆ ದಿಗಿಲಿನ ಸಂಗತಿಯೆಂದರೆ, ನಮ್ಮನ್ನು ಪೊರೆಯುವ ನಮ್ಮ 
ಆಪ್ತ ಬಂಧುಗಳನ್ನೇ ನಾವು ಅಜ್ಞಾನದಿಂದ ಸಂಪೂರ್ಣ 
ಜ್‌ ಕಲುಷಿತಗೊಳಿಸುತ್ತಿದ್ದೇವೆ, 
ಅಪವಿತ್ರಗೂಳಿಸುತ್ತಿದ್ದೇವೆ. ಇವನ್ನೆಲ್ಲ ಕಲುಷಿತಗೊಳಿಸುವು- 
ದೆಂದರೆ ನಮ್ಮನ್ನೇ ನಾವು ಕಲುಷಿತಗೊಳಿಸಿಕೊಂಡಂತೆ. ಇವನ್ನು 
ಛಿದ್ರಗೊಳಿಸುವುದಂದರೆ ; ನಮ್ಮನ್ನೇ ನಾವು ಛಿದ್ರಗೊಳಿಸಿಕೊಂಡಂತೆ, 
ಇವನ್ನು ನಾಶ ಮಾಡುವುದೆಂದರೆ ನಮ್ಮನ್ನೇ ನಾವು ನಾಶ 
ಮಾಡಿಕೊಂಡಂತೆ. ಇದು ಕೇವಲ ಕಲ್ಪನೆಯಲ್ಲ. "ಫಿಲಾಸಫಿ' ಅಲ್ಲ. 
ಬದುಕಿನ ವಾಸ್ತವ. ಹಾಗಾಗಿ ಸಂಬಂಧಗಳು ಪವಿತ್ರ. ಸಂಬಂಧಗಳನ್ನು 
ಅಪವಿತ್ರಗೊಳಿಸದೇ ಲಾಲನೆ-ಪಾಲನೆ ಮಾಡಿ ಪೋಷಿಸಿದರೆ, ಅವು 
ನಮ್ಮನ್ನು ಪೋಷಿಸುತ್ತವೆ. ಇದೇ ಪರಮ ಜೀವನ ಧರ್ಮ. 

ಈ ಸಂಬಂಧಗಳಲ್ಲಿ ಅಂತರ್ಗತವಾಗಿರುವ ಅಖಂಡತ್ವದಲ್ಲಿ 
ಸ್ಥಾನವೇನು ಎಂಬುದನ್ನು ಮನುಷ್ಯ ತನ್ನ ಒಳಬಗೆಯ 
ಸಾಕ್ಷಾತ ರಿಸಿಕೊಂಡು, ತನ್ನ ಇರವಿಗೆ ಕಾರಣವಾದ ಈ ಸೃಷ್ಟಿಜಾಲವನ್ನು 
ಛಿದ್ರಗೂಳಿಸದೆ ಪರಸ್ಪರ ಪ್ರೀತಿ, ಸಹಕಾರ ಭಾವಗಳಿಂದ ಪ್ರಕೃತಿಯ 
೨೦ತರ್ಲಯಕ್ಕೆ ತನ್ನ ಬದುಕಿನ ಗತಿಯನ್ನು ಮೇಳೈಸಿಕೊಂಡು ಬಾಳುವುದೇ 
€ವನ ದರ್ಶನ. ಗ್‌ ದರ್ಶನ ಕೂಡ. ಧಾರ್ಮಿಕ ಬದುಕಿಗೆ 
ಕ್ಕಿಂತ ಹೆಚ್ಚಿನ ಸಹಸ್ರ ಸಹಸ್ರ ವ್ಯಾಖ್ಯಗಳಿಲ್ಲ, ಅಥವಾ ಸಹಸ್ರ ಸಹಸ್ರ 
ವನ ವಿವೇಕದಲ್ಲಿ ಅಡಕವಾಗಿದೆ. 


ಸ 


ಇ ಓಂ 


rE 


ಪರಂಪರಾಗತ ಸಮಾಜಗಳ ನೆಲದ ವಿವೇಕ : 

ಹೊರತು ಪ್ರಕೃತಿಯಲ್ಲಿ ಎಲ್ಲೂ ಅವಸರ 

ತಿಯ ವಿಕಾಸದ ಹಾದಿ, ಸಾವಧಾನದಿಂದ 

ಲಯಜಬದ ವಾಗಿ ಮುಂದು ವೆ ತ್ತದೆ ; ಪ್ರಕೃತಿಯಿಂದಲೇ ಮೂಡಿ 
ನಿ ಲಯಬ ದ್ದ ಶೃತಿಗೆ ಸರಿಯಾಗಿ ನಮ್ಮ 


ಗತಿಯನ್ನು "ಟ್ಯೂನಿಂಗ್‌' ಮಾಡಿಕೊಂಡಾಗ ಮಾತ್ರ ಪರಿಪೂರ್ಣ 
ಪಕ್ವತೆಯಿಂದ ಸಹಜವಾಗಿ ಅರಳಲು ಸಾಧ್ಯ. ಪ್ರಕೃತಿಯ ತಾಳಕ್ಕೆ 
ಸರಿಯಾಗಿ ನಮ್ಮ ಬದುಕನ್ನು ಮೇಳೈಸಿಕೊಂಡಾಗ ಬದುಕು 
ಸುಂದರವಾಗುತ್ತದೆ. ಪ್ರಕೃತಿಯ ಆಶಯಕ್ಕೆ ವಿರುದ್ದ ಗತಿಯಲ್ಲಿ 
ಸೆಟೆದುಕೊಂಡು ಹೋದಷ್ಟು ಬದುಕು ಹೋರಾಟವಾಗುತ್ತದೆ. ಸುಖ 
ಕೇವಲ ಮರೀಚಿಕೆಯಾಗುತ್ತದೆ. ನಾವು ಇಲ್ಲಿ ಈಗ "ಇರುವುದು' (06- 
ಗ್ರ) ಮುಖ್ಯವೇ ವಿನಃ ನಾಳೆ ಏನೋ "ಆಗುವುದು' (06007100) ಅಲ್ಲ. 
"ಆಗುವುದರಲ್ಲಿ' ಆತುರವಿದೆ, ಆತಂಕವಿದೆ, ಆವೇಶವಿದೆ, ವಿನಾಶಕಾರಿ 
ಅಂಶಗಳಿವೆ. ನಾಳೆಯ ಬಗ್ಗ ಇರುವ ಈ ದುಗುಡಗಳಲ್ಲವೂ ನಮ್ಮ 
ಸುಂದರ ವರ್ತಮಾನವನ್ನು ಕೊಲ್ಲುವಂಥವುಗಳು. 


ಜಗತ್ತಿನಾದ್ಯಂತ ಪರಂಪರಾಗತ ಸಮಾಜಗಳು, ಸಮುದಾಯಗಳು, 
ಜನಾಂಗಗಳು ಈ ನೆಲದ ವಿವೇಕವನ್ನು ಅರಿತು ವರ್ತಮಾನಕ್ಕಷ್ಟೇ ತಮ್ಮ 
ಬದುಕನ್ನು ಬಹುಮಟ್ಟಿಗೆ ಸೀಮಿತಗೊಳಿಸಿಕೊಂಡು, ಅದಕ್ಕೇ ಪೂರಕವಾದ 
ಸರಳ ಜೀವನ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು, ಭವಿಷ್ಯದ 
ಅಭದ್ರತೆಯ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದೇ ತ್ಯಾಗದಿಂದ ಬದುಕಿ 
ಸಂತೋಷದ ಜೀವನ ನಡೆಸಿಕೊಂಡು ಬಂದವು. ಅಲ್ಲೊಬ್ಬ, ಇಲ್ಲೊಬ್ಬ 
ಭಸ್ಮಾಸುರನಂತೆ ದುರಾಸೆಯನ್ನು ತೋರಿಸುತ್ತ ನಾಶವಾದರೂ ಕೂಡ, 
ಸಮುದಾಯಕ್ಕೆ ಸಮುದಾಯವೇ ದುರಾಸೆಯಲ್ಲಿ ಬದುಕಲಿಲ್ಲ. 

೧೪೦ ವರ್ಷಗಳ ಹಿಂದೆ ಅಮೇರಿಕಾದ ರೆಡ್‌ ಇಂಡಿಯನ್‌ 
ಬುಡಕಟ್ಟುಗಳ ನಾಯಕ ನಿಯೊಟಲ್‌ ಮಾತುಗಳು ಪರಂಪರಾಕತ 
ಸಮುದಾಯಗಳ ಈ ನೆಲದ ವಿವೇಕವನ್ನು ಅರ್ಥಪೂರ್ಣವಾಗಿ 
ಸ್ಪಷ್ಟಪಡಿಸುತ್ತದೆ: ""ಈ ಭೂಮಿ, ಶುದ್ಧ ಗಾಳಿ, ಕಲಕಲರವದೊಂದಿದೆ 
ಹರಿಯುವ ನೀರು ಇವು ನಮ್ಮ ಸ್ವಂತದ್ದು ಹೇಗಾದೀತು? ಭೂಮಿಯ 
ಪ್ರತಿಯೊಂದು ಚದರವೂ ನಮಗೆ ಪವಿತ್ರವಾದ್ದು; ಈ ಬೆಟ್ಟಗಳು, 
ಮರಗಳು, ಪೈನ್‌ ಮರದ ಪ್ರತಿ ಎಲೆ, ಹಸಿರು ರಾಶಿ, ತಂಪು ನೀಡುವ 
ಪ್ರತಿ ಕೊಳದ ತೀರ, ಸಮತಟ್ಟಾದ ಹುಲ್ಲುಗಾವಲು, ಪಕ್ಷಿಗಳು, 
ಪ್ರಾಣಿಗಳು, ಗುಂಯ್‌ಗುಡುವ ಪ್ರತಿ ಕೀಟದ ನಾದ.... ಇವೆಲ್ಲಾ ನಮ್ಮ 
ನೆನಪು ಮತ್ತು ಅನುಭವದಲ್ಲಿ ಅತ್ಯಂತ ಪವಿತ್ರವಾದವುಗಳು. ಈ ನದಿಗಳು 
ನಮ್ಮ ಪೊರೆಯುವ ಬಂಧುಗಳು; ಇವು ನಮ್ಮ ಬಾಯಾರಿಕೆಯನ್ನು 
ತಣಿಸಿವೆ; ನಮ್ಮ ಗಿಡಮರಗಳಿಗೆ ನೀರುಣಿಸಿವೆ; ನಮ್ಮ ದೋಣಿಗಳನ್ನು 
ಸಾಗಿಸಿವೆ; ನಮ್ಮ ಮಕ್ಕಳನ್ನು ಪೋಷಿಸಿವೆ. ನಾವು ಕೇಳುತ್ತೇವೆ. ಪಕ್ಷಿಗಳ 
ಕಲರವ, ರಾತ್ರಿಯ ಹೊತ್ತು ಕೊಳದಲ್ಲಿ ಕಪ್ಪೆಗಳು ನಡೆಸುವ ಸಂವಾದ, 
ಕೀಟಗಳ ನಿನಾದ, ನದಿಯ ಕಲಕಲ ಶಬ್ದ, ಮಧ್ಯರಾತ್ರಿ ಪೈನ್‌ ಮರಗಳ 
ಮೇಲಿಂದ ಗಾಳಿ ಹೋದಾಗ ಬರುವ ಸದ್ದು .... ಇತ್ಯಾದಿ ಎಲ್ಲ ನಮ್ಮ 
ಅನುಭೂತಿಗೆ ದಕ್ಕದೆ ಹೋದರೆ, ನಮ್ಮ ಬದುಕಿಗೆ ಏನು ಅರ್ಥವಿದೆ? 
ಮನುಷ್ಯ ಒಂಟಿತನದಿಂದ ಜೀವವಿದ್ದಾಗ್ಯೂ ಶವವಾಗಿ ಹೋಗಲಾರನೆ?'' 


ತ್ಯಾಗದಿಂದ ನೆಮ್ಮದಿಯ ಬದುಕು : 


ಈಶಾವಾಸ್ಯ ಉಪನಿಷತ್ತಿನ ಮೊದಲ ಯಕ್‌ ಹೇಳುವುದೂ ಈ 
ಜೀವನ ದರ್ಶನವನ್ನೇ "ದ್ರು ವಿಶ್ವ ಎಲ್ಲರಿಗೂ ಸೇರಿದ್ದು. ನಿನಗೆ 


25 


ಮಾತ್ರವಲ್ಲ. ಈ ನೈಸರ್ಗಿಕ ಸಂಪತ್ತನ್ನು ಸಿಕ್ಕ ಹಾಗೆ ಭೋಗಿಸುವುದು 
ಬೇರೆಯವರ ಪಾಲನ್ನು ಕದ್ದಂತೆ. ಇದು ಅನೈತಿಕ, ಅಧರ್ಮ. ನಿನ್ನ ಅಗತ್ಯಕ್ಕೆ 
ತಕ್ಕಷ್ಟೇ ಪ್ರಕೃತಿಸಂಪತ್ತನ್ನು ಅನುಭವಿಸುತ್ತಾ ತ್ಯಾಗದಿಂದ ನೆಮ್ಮದಿಯ 
ಬದುಕನ್ನು ಬದುಕು (""ತೇನ ತ್ಯಕ್ಷೇನ ಭುಂಜೀಥಾಃ)''. ಈ ಉಪನಿಷತ್‌ 
ವಾಕ್ಯದಿಂದ ಪ್ರಭಾವಿತರಾಗಿಯೇ ಗಾಂಧೀಜಿ" ಈ ಭೂಮಿ ಪ್ರತಿಯೊಬ್ಬರ 
ಅವಶ್ಯಕತೆಗಳನ್ನು ಪೂರೈಸಬಲ್ಲುದು, ಆದರೆ ದುರಾಸೆಯನ್ನಲ್ಲ. ನಮ್ಮ 
ದುರಾಸೆಯನ್ನು ಪೂರೈಸಲು ಈ ಭೂಮಿ ಎಂದೂ ಬತ್ತದ 
ಅಕ್ಷಯಪಾತ್ರವೇನೂ ಅಲ್ಲ'” ಎಂದು ಎಚ್ಚರಿಸಿದ್ದರು. ಪ್ರಾಯಃ ಇದಕ್ಕಿಂತ 
ಆದರ್ಶವಾದ ಪರಿಸರವಿಜ್ಞಾನೀಯ ದೃಷ್ಟಿಕೋನ ಇನ್ನೊಂದಿಲ್ಲ ಎಂದು 


ಲಕ್ಷಾಂತರ ಜಾತಿಯ ಜೀವಜಾತಿಗಳು ಈ ಭೂಮಿಯಲ್ಲಿ 
ಮಿಲಿಯಾಂತರ ವರ್ಷಗಳಿಂದ ಬಾಳಿಬದುಕುತ್ತಿದ್ದರೂ ಈ ಭೂಮಿಗೆ ಅವು 


ಹೊರೆಯಾಗಲಿಲ್ಲ. ಗಾಂಧೀಜಿ ಕಂಡುಕೊಂಡ ಜೀವನತತ್ವ ಈ 
ಜೀವಜಾತಿಗಳಲ್ಲಿ ಹಾಸುಹೊಕ್ಕಾಗಿದೆ. ಪ್ರಾಯಃ ಈ ಜೀವಿಗಳ 
ಜೀವನಕ್ರಮವೇ ಈಶಾವಾಸ್ಯದ ಖಷಿ ಯಾಜ್ಞವಲ್ವ್ಯರ ಸ್ಪೂರ್ತಿಯ 
ನೆಲೆಯಾಗಿರಬೇಕು. ಅಸಂಖ್ಯ ಜೀವಿಜಾತಿಗಳಲ್ಲಿ ಕೇವಲ ಒಂದಾದ 
ಮನುಷ್ಯನೂ ಇತ್ತೀಚಿನವರೆಗೆ ನೆಲಕ್ಕೆ ಹತ್ತಿರವಾಗಿ ಭೂಮಿಗೆ 
ಹೊರೆಯಾಗದೇ ಬದುಕುತ್ತ ಬಂದ. 


ಮಲಿನ ಕಣ್ಣು, ಕಲುಷಿತ ಮನಸ್ಸು : 


ಆದರೆ, ನಾಗರಿಕನಾಗುತ್ತ, ಆಧುನಿಕನಾಗುತ್ತ ಬಂದಂತೆ, 
ಮನುಷ್ಯನಿಗೆ ಪ್ರಕೃತಿಯ ಸೂಕ್ಷ್ಮ ತತ್ವಗಳ ಮರೆವು ಆವರಿಸಿ ಆತ ಭೂಮಿಗೆ 


ಭಾರವಾಗಿ, ಸಮಸ್ತ ಜೀವಸಂಕುಲಕ್ಕೆ ಕುತ್ತಾಗಿ ಪರಿಣಮಿಸಲು: 


ಆರಂಭಿಸಿದ -ಯಾಕೆ? 


ಸಮಸ್ಯ ಆರಂಭವಾದದ್ದು ವಿಜ್ಞಾನಯುಗ-ಆರಂಭವಾದ ನಂತರ. 


ಆದರೆ, ಇದು ವಿಜ್ಞಾನದ ತಪ್ಪಲ್ಲ. ವಿಜ್ಞಾನವನ್ನು ಮನುಷ್ಯ ತನ್ನ 
ಬಿಡುಗಡೆಗೊಳಿಸಬಲ್ಲ ದೃಷ್ಟಿಕೋನ ಅಥವಾ ತತ್ವಜ್ಞಾನವೆಂದು ಗ್ರಹಿಸದೇ 
ಕೇವಲ ತನ್ನ ಸುಖಭೋಗಗಳ ಬಯಕೆಗಳನ್ನು ತಣಿಸಲು ಇರುವ 


ಕ 


ಎಂಬಂತೆ ತನ್ನ ಮಲಿನ ಕಣ್ಣು, ಕಲುಷಿತ ಮನಸ್ಸಿನಿಂದ 


೧ 


"ವಿಶ್ವದ ವಿಭಿನ್ನ ಸಂಗತಿಗಳನ್ನು ಒಂದೊಂದನ್ನೇ ಬೇರ್ಪಡಿಸಿ 


ಮನುಷ್ಯನಿಗೆ ಸುಲಭ ಮಾಡಿಕೊಟ್ಟಿತು. ಇದರಿಂದಾಗಿ 


ಪ್ರತಿಯೂಂದನ್ನೂ ನೆಲೆಗೊಳಿಸಿ ನೋಡುವ, ವಿಶ್ಲೇಷಿಸುವ; ತನ್ನ 


ಕ 
ಣೆ 
ಡೋ 
ಎ 
(1 
[OU 
3] 
3 
© 
| 
Gl 
6) 
ಟ್ರಾ |! 
[ಈ 
₹1 
2: 
OO 
1! 
(0 
2 
GL 
(EL 
et 
KC 
1 
6 
ಗೈ ಕ್ಲ 
ಓಟ 


ey 1 
ಬಳಸಿಕೊಂಡ. ಜಗತ್ತಿನ ಎಲ್ಲ ಸಂಗತಿಗಳೂ ಬಲೆಯಂತೆ ಒಂದಕ್ಕೊಂದು 
ರ ಹೊರಗಿಟ್ಟು ನೋಡುವ 
ನುಷ್ಯನನ್ನು ಆವರಿಸಿತು. ನಿಸರ್ಗದ ಒಳಗೆಯೇ 


[4) 


ಹ 
ಒಂದನ್ನೊಂದ 


NE ನೀ) ) 
೦ದ ನಿಸರ್ಗ "ಬೀರ' ಎಂದು ಕಾಣಲು ಆರಂಬಿಸಿ, 
ಕ 


Ne 
ನಿಸರ್ಗದ ಮಡಿಲಿನಿಂದ ದೂರ ಸರಿದ. ಆ ದಾರಿಯಲೇ ಮುನಡೆಯುತಾ 
೨ ಟ್ಟು ಅಭಿ 


ಈ ನೆಲದ ಮಾಯೆ: 


ತನ್ನನ್ನು ಪ್ರಕೃತಿಯಿಂದ ಬೇರ್ಪಡಿಸಿಕೊಂಡನಷ್ಟೇ. ಅಂದಿನಿಂದ ಈ 
ಭೂಮಿಯ ಸಂಪತ್ತು ತನ್ನ ಭೋಗಕ್ಕಾಗಿ ಇರುವಂಥದು ಎಂಬ 
ಮಾಯೆಯಲ್ಲಿ ಮುಳುಗಿ ಮನುಷ್ಯ ತನ್ನನ್ನು ತಾನು ಸಂಪೂರ್ಣ 
ಕಳೆದುಕೊಂಡ. ತನ್ನ ದೈಹಿಕ ಸುಖ ಹೆಚ್ಚಿಸುವ ಆರ್ಥಿಕ ಪ್ರಗತಿ ಮನುಷ್ಯನಿಗೆ 
ಕಲ್ಯಾಣ ತರಬಲ್ಲುದು, ಮತ್ತು ಈ ಪ್ರಗತಿಗೆ ಅಂತ್ಯವಿಲ್ಲ ಎಂಬ 
ಅವೈಜ್ಞಾನಿಕ ದೃಷ್ಟಿಯಿಂದ ನಿಸರ್ಗದ ಸಮಸ್ತ ಸಂಪತ್ತು ತನ್ನದೇ ಎಂಬಂತೆ 
ಅಹಂಕಾರದಿಂದ ಬಳಸಿಕೊಳ್ಳಲು ಆರಂಭಿಸಿದ. ಸರಳ ಜೀವನ, ಪರಸ್ಪರ 
ಸಹಕಾರ, ನೆಮ್ಮದಿ, ತೃಪ್ತಿಯೇ ಮೊದಲಾದ ಜೀವಪೋಷಕ ಮೌಲ್ಯಗಳು 
ಮೂಲೆಗುಂಪಾಗಿ ಬದಲಿಗೆ ಅಸಂಖ್ಯ ಭೋಗ ವಸ್ತುಗಳ ಉತ್ಪಾದನೆ ಮತ್ತು 
ಅವನ್ನು ತನ್ನ ಸುತ್ತ ಕೂಡಿ ಹಾಕುವುದರಲ್ಲಿ ಮಗ್ನನಾದ. ಪ್ರಾಣಿ- ಪರಿಸರ 
- ಮನುಷ್ಯನ ಸಹಬಾಳ್ವೆಯ ಮೌಲ್ಯಗಳು ಹಿಂದೆ ಸರಿದವು. ದುರಾಸೆ - 
ಸುಖಲೋಲುಪತೆಗಳು ಮುನ್ನಡೆ ಪಡೆದವು. ಪೈಪೋಟಿ ಸಂಸ್ಕೃತಿ ಮತ್ತು 
ಅದರ ಜೊತೆ ಅನಿವಾರ್ಯವಾದ ಹಿಂಸೆ - ಕ್ರೌರ್ಯಗಳು ಬದುಕಿನ 
ಪ್ರಮುಖ ಅಜೆಂಡವಾಯಿತು. ಇದರ ಫಲವಾಗಿ, ಸ್ವಾರ್ಥಿ ಜನಾಂಗದ 
ಬಲಿಷ್ಠ ಶಕ್ತಿಗಳು ಈ ಭೂಮಿಯಲ್ಲಿ ಬಾಳಿ ಬದುಕುತ್ತಿದ್ದ ಸಸ್ಯ- ಪ್ರಾಣಿ - 
ಪಕ್ಷಿಗಳನ್ನು ನಿರ್ನಾಮ ಮಾಡಲು ಆರಂಭಿಸಿದವು. ನೀರಸವಾದ ಏಕರೂಪಿ 
ಯಂತ್ರಸಂಸ್ಕೃತಿಯು ಜಗತ್ತನ್ನೆಲ್ಲಾ ವ್ಯಾಪಿಸಿತು. ಒಂದೆಡೆ 
ಅನಂತಸಾಧ್ಯತೆಯಿರುವ ಪ್ರಾಕೃತಿಕ ಜೀವ ವೈವಿಧ್ಯತೆಯನ್ನು, ಇನ್ನೊಂದೆಡೆ 
ಮನುಷ್ಯನಿರ್ಮಿತ ಬಹುಮುಖೀ ಸಾಂಸ್ಕೃತಿಕ ವೈವಿಧ್ಯತೆಯನ್ನು - 
ಏರಡನ್ನೂ ಏಕಕಾಲದಲ್ಲಿ ಹೊಡೆದುರುಳಿಸಲು ಆರಂಭಿಸಿತು. ಬದುಕನ್ನು 
ಗುಣಾತ್ಮಕವಾಗಿ ಗ್ರಹಿಸದೆ, ಕೇವಲ ಪ್ರಪಂಚದ 
ಸುಖಭೋಗಗಳಿಗಷ್ಟೇ ಸೀಮಿತಗೊಳಿಸಿದ್ದರಿಂದ ಮನುಷ್ಯನ 
ಅಂತಃಪ್ರಪಂಚವು, ಸಂಪೂರ್ಣ ಕಡೆಗಣಿಸಲ್ಪಟ್ಟಿತು. ಆತ ಒಳಗಿನಿಂದಲೇ 
ಕೊಳೆಯಲು ಆರಂಭಿಸಿದ. 

"ಪ್ರಕೃತಿಯನ್ನು ತನ್ನ ಸಾಹಸದಿಂದ ರೂಪಿಸಲು ಹೂರಟ 
ಮನುಷ್ಯನನ್ನು ಪ್ರಕೃತಿಯೇ ಅದೃಷ್ಠವಾಗಿ ರೂಪಿಸುತ್ತಾ ಈ ಭೂಮಿಯ 
ಮೇಲೆ ಆತ ಇರಬೇಕೋ ಬೇಡವೋ ಎಂಬುದನ್ನು ತೀರ್ಮಾನಿಸುತ್ತದೆ' 
ಎಂಬ ಪ್ರಖರ ಸತ್ಯವನ್ನೂ ಕಾಣದಷ್ಟು ಮಬ್ಬು ಕವಿಸಿಕೊಂಡ ಮನುಷ್ಯ 
ಇಂದು ಪ್ರಕೃತಿಯನ್ನು ತನ್ನ ಸೊಕ್ಕಿನಿಂದ ಗೆಲ್ಲುವ ಹುಚ್ಚು ಸಾಹಸ 
ಮಾಡುತ್ತಿದ್ದಾನೆ. ಈ ವಿಶ್ವಸಾಮರಸ್ಯದ ಸೂತ್ರಗಳೆಲ್ಲವನ್ನೂ ತುಂಡರಿಸಿ 
ಅಲ್ಲೋಲಕಲ್ಲೋಲ ಮಾಡಿ ಈ ಭೂಮಿಯನ್ನು ಬದುಕಲಸಾಧ್ಯವಾದ 
ತಿಪ್ಪೇಗುಂಡಿಯನ್ನಾಗಿ ಪರಿವರ್ತಿಸುತ್ತಿದ್ದಾನೆ. ತಾನು ಆಯ್ಕ ಮಾಡಿದ 
ತಂತ್ರಜ್ಞಾನ ಪ್ರೇರಿತ ವಿಜ್ಞಾನದ ಅನೇಕ ರಾಕ್ಷಸಮುಖಗಳು ಇಂದು 
ಪರಿಸರದ ಮೇಲೆ, ಮಾತ್ರವಲ್ಲ ಮನುಷ್ಯನ ಮೇಲೂ ತನ್ನ 
ಸರ್ವಾಧಿಕಾರವನ್ನು (600-1851917) ಸ್ಥಾಪಿಸುತ್ತಾ, ನಿಸರ್ಗ - 
ವಿರೋಧಿಯಾಗಿ, ಜೀವವಿರೋಧಿಯಾಗಿ ಬೆಳೆಯುವುದರ ಬಗ್ಗೆ ದಿವ್ಯ 
ನಿರ್ಲಕ್ಷ್ಯದಿಂದಿದ್ದಾನೆ. ತಾನು ನಡೆಯುವ ದಾರಿ ತನ್ನನ್ನು, ಮತ್ತು ತನ್ನ 
ಜೊತೆ ಇಡೀ ಭೂಮಿಯನ್ನೇ ಆತ್ಮಹತ್ಯೆಯತ್ತ ಒಯ್ಯುತ್ತದೆ ಎಂಬ ಅರಿವೂ 
ಆತನಿಗೆ ಇದ್ದಂತಿಲ್ಲ. ಈ ಕುರುಡು ಪ್ರವೃತ್ತಿಯನ್ನು ನೋಡುವಾಗ ೨೦೦ 


ಶಿ — 
ಬಾಹ್ಯ 


ನೆಲದ ಮಾತು 


ಕೋಟಿ ವರ್ಷಗಳ ಹಿಂದೆ ತಾನು ಸೃಷ್ಟಿಸಿದ ಅಗಾಧ ಕಶ್ಮಲದಲ್ಲಿ ತಾನೇ 
ಹೂತುಹೋಗಿ ನಾಶವಾದ ಏಕಾಣುಜೀವಿಗಳಿಗೂ, ಮನುಷ್ಯನಿಗೂ ಏನು 
ವ್ಯತ್ಯಾಸ ಎಂದು ಪ್ರಶ್ನಿಸಬೇಕಾಗುತ್ತದೆ. ಪ್ರಾಯಃ ವ್ಯ ವ್ಯತ್ಯಾಸವಿಷ್ಟೆ. ತನ್ನನ್ನೇ 
ತಾನು ನಾಶ ಮಾಡಿಕೊಳ್ಳುತ್ತಿರುವ ತನ್ನ ದಡ್ಡ ನಂ ಮಧ್ಯದಲ್ಲೂ, 
ಮನುಷ್ಯ ತಾನು ಮಹಾ ಬುದ್ದಿವಂತ ಎಂದು ಭ್ರ ಭ್ರಮಿಸಿಕೊಂಡಿದ್ದಾನೆ. 
ಭೂಮಿಯ ಪ್ರತಿಯೊಂದು ಸಂಗತಿಯನ್ನು "ತನಗೇನು ಲಾಭ'' ಎಂದು 

ಉಪಯುಕ್ತತಯ ಮಾನದಂಡದಲ್ಲೇ ಅಳೆಯುವ ಆಧುನಿಕ ಮನುಷ್ಯ, 
ಏನನ್ನು ತಾನೆ ಉಳಿಸಿಯಾನು? ಈ ಸೃಷ್ಟಿಯ ಮಹಾಯಜ್ಞದಲ್ಲಿ 
ಯಜ್ಞಪಶುವಾಗಿ ಉರಿದು ಹೋದಾನು. 


ಗಾಂಧೀಜಿಯ ನೋವು: 

ರ ದಶಕದಲ್ಲೇ ಮನುಷ್ಯನ ಈ 
ಮತ್ತು ಆತನ ಮನೋಭಾವದಲ್ಲೇ ಬಲವಾಗಿ 
ಗ ರಂಭಿಸಿದ್ದ ಕೊಳ್ಳುಬಾಕ ಸಂಸ್ಕೃತಿಯ (coಗnsumer- 
sm) ವಿನಾಶಕಾರಿ ಬೀಜಗಳನ್ನು ಗಮನಿಸಿದ ಗಾಂಧೀಜಿ, "“ಬಯಕೆಗಳನ್ನು 
ಅವಶ್ಯಕತೆಗಳಿಗೆ ತಕ್ಕಂತೆ ಮಿತಿಗೊಳಿಸುವುದು, ಕೈಗಾರಿಕಾಪೂರ್ವ 
ಸಮಾಜದ ಮೌಲ್ಯವಾಗಿತ್ತು. ಆದರೆ ಇದಕ್ಕೆ ವಿರುದ್ಧವಾಗಿ ಬಯಕೆಗಳನ್ನು 
ಒಟ್ಟಾರೆಯಾಗಿ ಪ್ರಚೋದಿಸಿ ಬೆ ಬೆಳೆಸುವುದೇ ಆಧುನಿಕ ನಾಗರಿಕತೆಯ 
ಪ್ರಮುಖ ಲಕ್ಷಣವಾಗಿದೆ.... ಇದರ ಫಲವಾಗಿ ಮನುಷ್ಯ ತನ್ನ 
ಆಕ್ರಮಣಕಾರಿ ದುರಾಸೆಗಳನ್ನು ಸಿದ್ದಿಸಿಕೊಳ್ಳಲು, ತನ್ನ ಪಾಶವೀ ಹಸಿವನ್ನು 
ತಣಿಸಿಕೊಳ್ಳಲು, ಕಾಲ ದೇಶಗಳನ್ನೇ ನಾಶಗೊಳಿಸಿ ಅಪಾಯಕಾರಿಯಾಗಿ 
ಮುನ್ನುಗ್ನುತ್ತಿರುವುದನ್ನು ನಾವಿಂದು ಕಾಣುತ್ತಿದ್ದೇವೆ. ನಾನು 
ಅರ್ಥೈಸಿಕೊಂಡಂತೆ ಇದೇ ಇಂದಿನ ನಾಗರಿಕತೆಯ ಉದ್ದೇಶವಾಗಿದ್ದರೆ, 
ನಾನು ಈ ನಾಗರಿಕತೆಯನ್ನು ಪೈಶಾಚಿಕ ನಾಗರಿಕತೆಯೆಂದು 
ಕರೆಯುತ್ತೇನೆ” ಎಂದು ಹತಾಶೆಯಿಂದ ನುಡಿದಿದ್ದರು. 


ರೆಡ್‌ ಇಂಡಿಯನ್ನಿನ ವೈಜ್ಞಾನಿಕ ವಿವೇಕ : 
ತಂತ್ರಜ್ಞಾನದ ಬಿಂಕದಿಂದ ರಡ್‌ ಇಂಡಿಯನ್‌ ಬುಡಕಟ್ಟು 
ಜನಾಂಗವನ್ನು ನಿರ್ನಾಮ ಮಾಡಲು ಹೊರಟ ಬಿಳಿಯರಿಗೆ ನಾಯಕ 
ಅಂದು ಎಸೆದ ಸವಾಲು ನೋಡಿ : 


ನಿಯೋಟಲ್‌ 


ಯರುನಮ್ಮೊಳಗೆ ಸ .. ಗಾಳಿ ಹ ಅಮೂಲ್ಯ. ಸ 
ಕೀಟ, ಮರ, ಮನುಷ್ಯ ಎಲ್ಲರಿಗೂಗಾಳಿ ಬೇಕು. ಆದರೆ ಬಿಳಿಯರಿಗೆ 


| ಆಕ್ರಮಣಕಾರಿ ಅಭಿವೃದ್ಧಿ 


ನಮ್ಮಿಂದಾಗದು. ಪ್ರಾಣಿಗಳ ಮೇಲೆ ಪೌರುಷ ತೋರಿಸುವ ಹಕ್ಕು 
ನಮಗಿಲ್ಲ.... ಈ ಭೂಮಿ ಅನ್ನದಾತೆ ಎಂದು ಮನದಟ್ಟು ಮಾಡಿಕೊಳ್ಳಿ. 
ಈ ಭೂತಾಯಿಗೆ ಏನು ಸಂಭವಿಸಲಿದೆಯೋ ಅದು ನಮಗೆಲ್ಲ 
ಸಂಭವಿಸಲಿದೆ. ಹೇಗೆ ರಕ್ತವು ಒಂದು ಕುಟುಂಬವನ್ನು 
ಒಂದುಗೂಡಿಸುವುದೋ ಹಾಗೆ ಭೂಮಿಯು ವಿಶ್ವದ ಸಕಲ 
ಜೀವರಾಶಿಯನ್ನು ಒಂದುಗೂಡಿಸುತ್ತದೆ. ಜೈವಿಕ ಸಮತೋಲನವನ್ನು 
ಹದಗೆಡಿಸುವುದೆಂದರೆ ಸಕಲ ಜೀವರಾಶಿಗೆ ಬಗೆಯುವ 
ದ್ರೋಹವಾಗುತ್ತದೆ... ಬಿಳಿಯರೇ, ನೀವು ನೆಲೆಸಿರುವ ಈ ನೆಲವನ್ನು 
ಮಲಿನಗೊಳಿಸುತ್ತ ಹೋದರೆ ಒಂದು ದಿನ ನೀವು ಕೂಡ ಹೊಲಸಿನ 
ಬಿದ್ದು ಉಸಿರುಗಟ್ಟಿ ಸತ್ತು ಹೋಗಬಹುದು.... ನೀವು ಅಧಿಕಾರದ 
ಮದದಿಂದ ಈ ಕ್ಷಣದಲ್ಲಿ ಪ್ರಜ್ವಲಿಸಿ ಹೊಳೆಯುತ್ತಿದ್ದೀರಿ. ಇದು 
ಆರಲಿರುವ ದೀಪದ ಹೊಳಪಾಗಿರಬಹುದು....'' - ಹೀಗೆ ಸಾಗುತ್ತದೆ 
೧೪೦ ವರ್ಷಗಳ ಹಿಂದೆ ಆತ ಉದ್ಧರಿಸಿದ ವಂಗೃಪೂರಿತ ವೈಜ್ಞಾನಿಕ ಸತ್ಯ ದ 
ಮಾತುಗಳು! 


ಆಧುನಿಕ ಅವೈಜ್ಞಾನಿಕ ದುರ್ಬುದ್ಧಿ : 


ಎಲ್ಲಿ ಬತ್ತಿತು ವೈಜ್ಞಾನಿಕ ಯುಗದಲ್ಲಿರುವರೆಂದು ಬೀಗುವ ನಮ್ಮ 

ವೈಜ್ಞಾನಿಕ ವಿವೇಕ? ಭೂತಾಯಿಯ ಜೊತೆ ಸ ಸಾಮಾನ್ಯ ವ ನನುಷ್ಯನ 
ಸಂಬಂಧ, ತಾಯಿ-ಮುಗುವಿನ ಸಂಬಂಧದಂತೆ. ತಾಯಿಯ 
ಮೊಲೆಹಾಲನ್ನು ಕುಡಿಯುವಷ್ಟರ ಮಟ್ಟಿಗೆ ಮಗು ತಾಯಿಯನ್ನು ಶೋಷಣೆ 
ಮಾಡುತ್ತದೆ ಎಂದುಕೊಳ್ಳಿ. (ಹಾಗೆ ನೋಡಿದರೆ ಶೋಷಣೆ ಇಲ್ಲದೆ 
ಬದುಕೇ ಇಲ್ಲ) ಇಂಥ ಪ್ರಿಯ ಶೋಷಣೆಯನ್ನು ತಾಯಿ ಬಯಸುತ್ತಾಳೆ. 
ಮಗುವಿಗೆ ತನ್ನನ್ನೇ ತಾನು ಕೊಟ್ಟುಕೊಳ್ಳುತ್ತಾಳೆ. ತಾನು ಬೆಳಗುತ್ತಾಳೆ. 
ಆದರೆ ಮೊಲೆಹಾಲು ಕುಡಿಯುವ ಅದೇ ಮಗು ತಾಯಿಯ ರಕ್ತ ಹೀರಲು 
ಆರಂಭಿಸಿದಾಗ ಮಾತ್ರ ಸಮಸ್ಯೆ ಉದ್ಭವಿಸುತ್ತದೆ. ತಾಯಿ-ಮಗು ಇಬ್ಬರೂ 
ಸಾಯುತ್ತಾರೆ. ನಾಳಗಾಗಿ ಕೂಡಿಡುವ ಆರ್ಥಿಕ ಮನುಷ್ಯನಿಗೆ ತಾಯಿಯ 
ಸತ್ವವನ್ನೇ ಹೀರಿ ಅವಸರವಸರದಲ್ಲಿ ರಾಕ್ಷಸನಂತೆ ಬೆಳೆಯುವ ಆಸೆ, 
ಭೂಮಿಯ ಮೇಲೆ ತನ್ನ ಅಗತ್ಯಕ್ಕಾಗಿ ಉತ್ತುಗೀರು ಮಾಡಿ ಬೆಳೆ ತೆಗೆದು 
ರೈತ ಭೂಮಿಗೆ ಕೃತಜ್ಞತೆ ಸಲ್ಲಿಸಿದರೆ, ಇಂದಿನ ಆಧುನಿಕ ಮನುಷ್ಯ 
ಭೂಮಿಯನ್ನು ದುರಾಸೆಯಿಂದ ಅಗೆಯಲು, ಬಗೆಯಲು, ಸೀಳಲು 
ಆರಂಭಿಸಿದ್ದಾನೆ. ಆತನಿಗೆ ಜೀವಪಾವಿತ್ರ್ಯತೆಯ ಕಲ್ಪನೆಯೇ ಇಲ್ಲ. 
ಪಾವಿತ್ರ್ಯತೆಯ ಕಲ್ಪನೆಯೇ ಇಲ್ಲದೆಯೇ, ಕಲ್ಲು, ಮಣ್ಣು, ಮರಮಟ್ಟು 
ಎಲ್ಲವೂ ತನ್ನ ಭೋಗಕ್ಕಾಗಿ. ಎಲ್ಲವೂ ಹಣದ ಲೆಕ್ಕಾಚಾರ. ಒಂದು ಮರ 
ಕಂಡಾಗ ಅದರ ವಿಶಾಲ ಹರವು, ಅದು ನೀಡುವ ಪರಿಶುದ್ಧ ತಂಪುಗಾಳಿ, 
ಅದರ ಅನನ್ಯ ಸೌಂದರ್ಯ - ಯಾವುದೂ ಕಾಣುವುದಿಲ್ಲ. "ಈ ಮರ 
ಕಡಿದು ಘೋಷ ವು ನಾಡಿ ಮಾರಿದರೆ ಎಷ್ಟು ಹಣ ಗಿಟ್ಟೀತು?'' ಎಂದು 
ಮಾತ್ರ ಲೆಕ್ಕ ಹಾಕುತ್ತಿರುತ್ತಾನೆ. ಈ ಮನೋಭಾವವೇ ಅವೈಜ್ಞಾನಿಕ. 


ಇಂದಿನ ನಮ್ಮ ಆಧುನಿಕರ ಅವೈಜ್ಞಾನಿಕ ಮನೋಭಾವಕ್ಕೆ ಎಷ್ಟು 
ನಿದರ್ಶನಗಳನ್ನೂ ಕೊಡಬಹುದು. ಇಂದಿನ ಮಾರುಕಟ್ಟೆ ಅರ್ಥನೀತಿಯೇ 
ಅತ್ಯಂತ ಅವೈಜ್ಞಾನಿಕವಾದುದು. ಇರುವ ಒಂದೇ ಭೂಮಿಯ ಸಂಪತ್ತನ್ನು 
ಬೇಕಾಬಿಟ್ಟಿ ಬಳಸುವುದೇ ಅವೈಜ್ಞಾನಿಕ. ಉದಾಹರಣೆಗೆ, ಸುಮಾರು 
27 


೨೦೩೧ನೆಯ ಇಸವಿಗೆ ಈ ಭೂಮಿಯಲ್ಲಿ ಪೆಟ್ರೋಲ್‌ ದಾಸ್ತಾನು 
ುಬಹುದಂತೆ. ಕಡಿಮೆ ಲಭ್ಯ ವಿರುವ ಸಂಪತ್ತನ್ನು ಮಿತವಾಗಿ 
ವಿವೇಕ. ಚಾಪೆಯಿದ್ದಷ್ಟಕಾಲು ಚಾಚಬೆ ೇಕನ್ನುವ 
ನಿಕ ವಿವೇಕದಿಂದ ಹೊರಹೊಮ್ಮಿದಂಥದು. 
ಟ್ಟಿರುವಾಗ ಒಬ್ಬೊಬ್ಬ , ಒಂದೊಂದು 
ಸಂಚರಿಸುವುದು. ತ ಇಂಥ 
ುಕ ಸಂಚಾರೀ ವ್ಯವಸ್ಥ ನಿಜಕ್ಕೂ ಗ . ಆದರೆ 


ಬಳಸುವುದು ವೈಜ್ಞಾನಿಕ 
ಅನುಭವದ ಮಾತು ವೈಜ್ಞಾ 
ಇಂಧನದ ಕೂ ಬಿಕ್ಕ 
೦೨ 

ಸಮಯದಲ್ಲಿ ಸಾಮುದಾಯಿ 
ವಿಪರ್ಯಾಸವೆಂದರೆ, 
ಅರ್ಥವ್ಯವಸ್ಥೆ ನೂರಾರು ಮಾಡೆಲ್ಲಿನ ಕಾರುಗಳನ್ನು ಹೊರತರುತ್ತಿವೆ. ಇದು 
ಅತ್ಯಂತ ಅವೈಜ್ಞಾನಿಕ ಪ್ರಗತಿಯ ಮಾದರಿ. 


3) 


ಇಂದು ಭಾರತ ಮತ್ತುಚೀನಾ ಅಮೇರಿಕಾದ ರೀತಿಯ 
ಭೋಗಜೀವನಕ್ಕೆ ಹಪಹಪಿಸುತ್ತಿದೆ. ಆದರೆ ಅಮೇರಿಕಾದ 
ನುಭೋಗಮಟ್ಟ ನಮ್ಮದಕ್ಕಿಂತ ೮೦ ಪಟ್ಟು ಹೆಚ್ಚಿದೆ. ನಮ್ಮರಡು 
ಶಗಳಲ್ಲಿ ಜಗತ್ತಿನ ೩೯ ಶೇಕಡಾ ಜನರು ವಾಸಿಸುತ್ತಿದ್ದಾರೆ. 
ಷ್ಲೊಂದುಮಂದಿಯ ಜೀವನಶೈಲಿಯನ್ನು ಅಮೇರಿಕಾದಜೊತೆ 
ರಿದೂಗಿಸಲು, ನಮ್ಮ ಭೂಮಿಯಗಾತ್ರದ ಸುಮಾರು ೧೨ ಭೂಮಿಗಳ 
ಲಗಳು ಬೇಕಾದೀತಂತೆ. ಅಂದರೆ ಜಗತ್ತು ಅಮೇರಿಕಾದ 
ಟ್ಟೆ ರಲು ಹವಣಿಸುವುದೆಂದರೆ ಮಾನವ ಜನಾಂಗ ಆತ್ಮಹತ್ಯೆ 
ಹ; ಇಂಥ ಪ್ರಗತಿ ಮಾದರಿಯೇ ಅವೈಜ್ಞಾನಿಕ ; 
), ಜಗತ್ತಿನ ಕೇವಲ ೫ ಶೇಕಡಾ ಜನರಿರುವ ಅಮೇರಿಕನ್ನರು 

ಈ ಜಗತ್ತಿನ ಸುಮಾರು ೨೫ ಶೇಕಡಾ ಸಂಪತ್ತನ್ನು ಕಬಳಿಸುವುದಂತೂ 
ಅಷ್ಟೇ ಅವೈಜ್ಞಾನಿಕ ಮಾತ್ರವಲ್ಲ ಅನೈತಿಕ ಕೂಡ. ಬಡರಾಷ್ಟ್ರಗಳ 


ಡಲ 


2೬ 4 


2೬ 
೩ 
et 


£6 
sl 
* 


ಜ್ಞ 


ಸಬ್ಸಿಡಿಯ ಮೇಲೆ ಅಮೇರಿಕಾ ತನ್ನ ಭೋಗಜೀವನ ನಡೆಸುತ್ತಿದೆ. 
ಗತ್ತಿನಲ್ಲಿ ಅಮೇರಿಕಾ ಜೀವನಕ್ರಮ ಒಂದು ಕ್ಯಾನ್ಸರ್‌ ರೀತಿಯ 


€ 


ಬೆಳವಣಿಗೆ ' ಮತ್ತು ಇದು ಇಡಿಯ ಜಗತ್ತಿನ ಉಳಿವಿಗೇ 
ಮಾರಕವಾದಂಥದು. ನಮ್ಮ ಅವೈಜ್ಞಾನಿಕ ನಡವಳಿಕೆಗೆ, ನಮ್ಮ ಅಜ್ಞಾನಕ್ಕೆ 


ಇಂಥ ನೂರೊಂದು ಉದಾಹರಣೆಗಳನ್ನು ಕೊಡಬಹುದು. 


ಅವಸರದ ಅಪಾಯ: 


ಬಿಲಿಯಾಂತರ ವರ್ಷಗಳ ಹಿಂದೆ ಸೂರ್ಯನಿಂದ ಸಿಡಿದು ಬಂದ 
ಉರಿಗೋಲವಾದ ಈ ಭೂಮಿ ಕಾಲಕ್ರಮದಲ್ಲಿ ತಣ್ಣಗಾಗುತ್ತಾ ಬಂದು 
ಜೀವಿಗಳು ಉದಯವಾದುವೆಂದು ವಿಜ್ಞಾನಿಗಳು ಹೇಳುತ್ತಾರೆ. 

ಉರಿಗೋಲವಾಗಿದ್ದ ಆರಂಭದ ಹಂತದಲ್ಲಿ ಭೂಮಿಯ 
ವಾತಾವರಣದಲ್ಲಿ ಕಾರ್ಬನ್‌ ಡೈ ಆಕ್ಸೈಡ್‌ ಅನಿಲವೇ ತುಂಬಿದ್ದು ಜೀವಿಗಳ 
ಬದುಕಿಗೆ ಬೇಕಾದಷ್ಟು ಪ್ರಮಾಣದಲ್ಲಿ ಆಮ್ಲಜನಕವಿರಲಿಲ್ಲ. ಹಾಗಾಗಿ 

ದು ನಾವು ಕರೆಯುತ್ತಿರುವ," ಗ್ರೀನ್‌ ಹೌಸ್‌''ಸ್ನಿ 

ಇತ್ತು. ಇಂತಹ pe ಸಂಕೀರ್ಣವಾದ ಶ್ರೇಷ್ಠ ಜಾತಿಯ ಜೀವಿಗಳ 
(higher form of life) ಗಳ ವಿಕಾಸ ಸಾಧ್ಯವಿರಲಿಲ್ಲ. 
ವಿ ುವರೆದಂತೆ ತನ್ನ ಸೃಷ್ಟಿಯಾಟದಲ್ಲಿ 
ಭೂತಾಯಿ ಶ್ರೇಷ್ಠ ಜೀವಿಗಳನ್ನು ಹೆರಲು ಬಯಸಿದಳೋ ಏನೋ. ತನ್ನ 


ಇಗ ಇಳ ಟ್ಟ 
ಕಾಸಿ ಮಂದ 


ಇಂದಿನ er ಪ್ರೇರಿತ ಪೈಪೋಟಿ 


ಸೃಷ್ಟಿಯ ಅನಂತ ಸಾಧ್ಯತೆಗಳನ್ನು ತಾನೇ ನೋಡಿಕೊಂಡು 
ರಮಿಸಬಯಸಿದ ಆಕೆ, ಅದಕಿನಿಂದು ಉಪಾಯ ಕಂಡುಕೊಂಡಳು. 
ವಾತಾವರಣದಲ್ಲಿ ಹೆಚ್ಚಿರುವ ಕಾರ್ಬನ್ನಿನ ಅಂಶವನ್ನು ತನ್ನ ಗರ್ಭದೊಳಗೆ 
ಸೇರಿಸಿಕೊಂಡು ವಾತಾವರಣವನ್ನು ಪರಿಶುದ್ಧಗೊಳಿಸುತ್ತ ಶ್ರೇಷ್ಠ 
ಜೀವಜಾಲದ ಆಗಮನಕ್ಕೆ ಭೂಮಿಕೆ ಅಣಿಗೊಳಿಸುವ ಕಾಯಕಕ್ಕೆ 
ಆರಂಭಿಸಿದಳು. ಆ ಹಂತದಲ್ಲಿ ಮೊದಲಿಗೆ ಕಡಿಮೆ ಬೆಳಕು, ಕಡಿಮೆ 
ಅಮ್ಲಜನಕವಿರುವ ಪರಿಸರದಲ್ಲೂ ಬೆಳೆಯುವ "ಫರ್ನ್‌'ನಂತಹ 
ಸಸ್ಯಗಳು ಹುಟ್ಟಿ ಭೂಮಿಯಿಡೀ ಹಬ್ಬಿಕೊಂಡವು. ಅವು ಕಾರ್ಬನ್‌ ಡೈ 
ಆಕೈಡನ್ನು ತಮ್ಮೊಳಗೆ ಹೀರಿ, ಆಮ್ಲಜನಕವನ್ನು ಹೊರಬಿಡುತ್ತ, ಹುಟ್ಟಿದ 
ಕೆಲವೇ ದಿನಗಳಲ್ಲಿ ದೈತ್ಯಾಕಾರವಾಗಿ ಬೆಳೆಯುತ್ತ, ಕಾಲವಶವಾಗುತ್ತ 
ಭೂಗರ್ಭ ಸೇರಲು ಆರಂಭಿಸಿದವು. ಭೂತಾಯಿ, ವಾತಾವರಣದಲ್ಲಿರುವ 
ಹೆಚ್ಚಿನ ಕಾರ್ಬನ್‌ ಡೈ ಆಕೈಡ್‌ ಅಂಶವನ್ನು ತನ್ನ ಗರ್ಭದಲ್ಲಿ ಧರಿಸಲು 
ಆರಂಭಿಸಿದಳು - ಸೃಷ್ಟಿಯಲ್ಲಿ ಮೂಡಿಬಂದ ಮಲಿನತೆಯ 
ಹಾಲಾಹಲವನ್ನು ಕುಡಿದು ಮುಕ್ಕಣ್ಣ ಈ ಭೂಮಿಯನ್ನು ಪೊರೆದಂತೆ. 
ಇದರ ಜೊತೆ, ಭೂಮಿ ಕ್ರಮೇಣ ತಣ್ಣಗಾಗುತ್ತಾ ಬಂತು. ಒಂದು 
ಅನುಕೂಲ ಕಾಲಘಟ್ಟದಲ್ಲಿ ಮಳೆ ಬರಲು ಆರಂಭವಾಯಿತು. ಸಾವಿರಾರು 
ವರ್ಷ ಒಂದೇಸಮನೆ ಸುರಿಯುತ್ತಿದ್ದ ಜಡಿ ಮಳೆಯಿಂದ ಮತ್ತು ಭೂಕಂಪ 
ಮೊದಲಾದ ನೈಸರ್ಗಿಕ ವಿಪ್ಲವಗಳಿಂದ, ಈ ಅಖಂಡ ಸಸ್ಯ ರಾಶಿಗಳು 
ಮಣ್ಣು ಪಾಲಾಗುತ್ತಿದ್ದಂತೆ ವಾತಾವರಣದಲ್ಲಿದ್ದ ಹೆಚ್ಚಿನ ಕಾರ್ಬನ್‌ ಡೈ 
ಆಕೈಡ್‌ ಭೂಗರ್ಭ ಸೇರಿ ಕಾಲಾಂತರದಲ್ಲಿ ಕಲ್ಲಿದ್ದಲು, ಪೆಟ್ರೋಲ್‌ 
ಮುಂತಾದ ಇಂಧನಗಳಾಗಿ ಮಾರ್ಪಾಡಾಗಿ ಶೇಖರವಾಯಿತು. 
ಊಹಿಸಲೂ ನಿಲುಕದ ರೀತಿಯಲ್ಲಿ ಮಿಲಿಯಾಂತರ ವರ್ಷ ನಡೆದ ಈ 
ಅಖಂಡ ಸೃಷ್ಟಿ ಯಜ್ಞದಲ್ಲಿ ಕಾರ್ಬನ್‌ ಆಹುತಿಗೊಳ್ಳುತ್ತ ವಾತಾವರಣ 
ನಿರ್ಮಲವಾಗುತ್ತಿದ್ದಂತೆ ಈ ಅನುಕೂಲ ಪರಿಸರದಲ್ಲಿ ಸಸ್ಯ, ಪಶು, ಪಕ್ಷಿ, 
ಜೀವಿಗಳು ಅಸಂಖ್ಯ ವೈವಿಧ್ಯತೆಯಿಂದ ಮೂಡಿಬರಲು ಆರಂಭವಾದವು. 
ಮೊನ್ನೆ ತಾನೆ ಮನುಷ್ಯನೂ ಮೂಡಿ ಬಂದ. 

ಆದರೆ ದುರಾದೃಷ್ಟವಶಾತ್‌ ಕೋಟ್ಯಾಂತರ ವರ್ಷಗಳಿಂದ 
ಕಾರ್ಬನ್‌ ಡೈ ಆಕೃಡ್‌ ಸಾವಧಾನವಾಗಿ ಭೂಗರ್ಭ ಸೇರಿ 
ರೂಪಾಂತರಗೊಂಡು ಶೇಖರವಾಗಿರುವ ಕಲ್ಲಿದ್ದಲು, ಪೆಟ್ರೋಲ್‌ 
ದಾಸ್ತಾನನ್ನು ಮನುಷ್ಯ ತನ್ನ ಅತಿರೇಕ ರಾವಿನಿಂದ ಭೂಗರ್ಭ ಸೀಳಿ ಕಳದ 
ನೂರು ವರ್ಷಗಳಲ್ಲಿ ಅವಸರವಸರವಾಗಿ ಹೂರಹಾಕುತ್ತಾ 
ವಾತಾವರಣದಲ್ಲಿ ಮತ್ತೊಮ್ಮೆ ಕಾರ್ಬನ್‌ ಡೈ ಆಕ್ಕೆಡ್‌ ಅಂಶವನ್ನು 


ಹೆಚ್ಚಿಸುತ್ತ ""ಗ್ರೀನ್‌ ಹೌಸ್‌'' ಸ್ಥಿತಿಗೆ ಕಾರಣವಾಗುತ್ತಿದ್ದಾನೆ. 


ಮಿಲಿಯಾಂತರ ವರ್ಷದ ಭೂತಾಯಿಯ ಕಾಯಕವನ್ನು 
ವ್ಯರ್ಥಗೊಳಿಸುತ್ತಿರುವ ಈ ಅಜ್ಞಾನ ಪ್ರೇರಿತ ಹಾಗೂ ಅವೈಜ್ಞಾನಿಕ 
ಹೊಟ್ಟೆಬಾಕ (0೦೧5017687) ಜೀವನಶೈಲಿಯು ಮನುಷ್ಯನನ್ನು 
ಉಳಿಸೀತೆ ಎನ್ನುವುದು ನಮ್ಮೆದುರಿರುವ ಯಕ್ಷಪ್ರಶ್ನೆ. ಯಾಕೆಂದರೆ, 
ಆಧುನಿಕ ಮನುಷ್ಯ ಒಪ್ಪಿಕೊಂಡು ಬಂದ ಜೀವನವಿಧಾನದಲ್ಲಿ 
ಪ್ರಕೃತಿವಿನಾಶದ ವಿಷಬೀಜಗಳಿವೆ. ಇದನ್ನು ವೈಜ್ಞಾನಿಕ 
ಮನೋಭಾವವೆನ್ನಬಹುದೇ? 


ನೆಲದ ಮಾತು 


ಭೂಮಿ ಯಾರಿಗೂ ಸೇರಿದ್ದಲ್ಲ: 


೦ದೇ ಭೂಮಿ, ಈ ಭೂಮಿ ಯಾರಿಗೂ ಸೇರಿದ್ದಲ್ಲ. 

ನಾವು ಇಂದು ಇದ್ದು ನಾಳೆ ಹೋಗುವವರು. ನಮ್ಮನ್ನು ಪೊರೆಯುವ 

ಲಾಲನೆ ಪಾಲನೆ ನೆ ಮಾಡುವ ಭೂತಾಯಿಯ ಮೈಯನ್ನು ಮಲಿನ ಮಾಡಲು 

ನಮಗೆ ಹಕ್ಕನ್ನು ಕೊಟ್ಟವರಾದರೂ ಯಾರು? ಈ ನೆಲ ಮನುಷ್ಯನಿಗೆ 

ಮಾತ್ರ ಬಂದ ಬಳುವಳಿಯಲ್ಲ. ಇತರ ಅಸಂಖ್ಯ ಜೀವಿಗಳಂತೆ ಮಾನವ 

ಕೂಡ ಒಂದು ಜೀವಿ ಜಾತಿ ಅಪ್ಲೆ. ಜೀವಿಗಳ ಈ ಸಂಕೀರ್ಣ ಜಾ 
ಷ್ಗ ಲ 


ಇರುವುದು ಓ 
೧75 


ನನೆ ನೆ ಕುತ್ತು ತತ NEE ನ್ಯ 
ಮಾನವನಿಗೂ ಅದೇ ಗತಿ ಬಂತೆಂದೇ ಅರ್ಥ. ಹಾಗಾಗಿ 
ಇದ್ದಷ್ಟು ದಿನ ನಾವು ವಿನಯದಿಂದ ಸ್ವಚ್ಛ ಬದುಕು ಬದುಕಿ, ಸ್ವಚ್ಚ 


w 


ಭೂಮಿಯನ್ನು ನಾಳಗೆ ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ, ಸಮಸ್ತ. 


ಜೀವಕೋಟಿಗೆ ॥ ಬಿಟ್ಟು ತರಳುವ ನೈತಿಕ ಹೊಣೆ ನಮ್ಮ ಮೇಲಿದೆ. 
ಆದರೆ, ಈ ವಿವೇಕ ಬಂದೀತೆ? ಮನುಷ್ಯ ಈ ತಂತ್ರಜ್ಞಾನ 
ಯುಗದಲ್ಲಿ ವೇಗ ಮತ್ತು ರಭಸಕ್ಕೊಳಪಟ್ಟಿದ್ದಾನೆ. ನಿಸರ್ಗದಲ್ಲಿ ಎಲ್ಲೂ 


ಕಾಣದ ಈ ವೇಗ ಅತ್ಯಂತ ಅಪಾಯಕಾರಿ. ಇದು ನಮ್ಮ ಅವಘಡದ 
ಸಾಧ್ಯತೆಯನ್ನು ಹೆಚ್ಚಿಸಿದೆ. ವೇಗದ ಈ ಬದುಕಲ್ಲಿ ಅಂತನಿರೀಕ್ಷಣೆಗೆ, 
ಆತ್ಮಾವಲೋಕನಕ್ಕೆ ವ್ಯವಧಾನವಿಲ್ಲ. ಆತ್ಮನಿಷೇಧದ ಪರಿಕಲ್ಪನೆಯೇ 
ಇಲ್ಲದ ಈ ತಂತ್ರಜ್ಞಾನ ಯುಗ, ಅದು ಎಷ್ಟೇ ಆಕರ್ಷಕವಾಗಿರಲಿ, 
ಆತ್ಯಂತಿಕವಾಗಿ ಅದು ರೆಡ್‌ ಇಂಡಿಯನ್‌ ನಾಯಕ ನಿಯೊಟಲ್‌ 
ಹೇಳಿದಂತೆ ಆರುವ ನಂದಾದೀಪದ ಹೊಳಪು ಮಾತ್ರ ಆಗಬಹುದು. 

ಈ ಸ್ಫಟಿಕಶುದ್ದ ಸತ್ಯವನ್ನು ಯಾವೊಂದು ಪೂರ್ವಾಗ್ರಹವೂ ಇಲ್ಲದೆ 
ಇಂದಿನ ಪ್ರಗತಿ ಮಾದರಿಯು ತನ್ನ ಆಕ್ರಮಣಶೀಲ ಮುನ್ನಡೆಗಾಗಿಯೇ 
ಸೃಷ್ಟಿಸಿಕೊಂಡ ಈ ಆಧುನಿಕ ಶಿಕ್ಷಣದ ಮಾನಸಿಕ ಹೊರೆಯಿಲ್ಲದೆ 
ನೇರವಾಗಿ ಮುಖಾಮುಖಿಯಾಗುವ ಧೈರ್ಯ ನಮಗಿದೆಯೇ? ಆಗ 
ಮಾತ್ರ ಮನುಷ್ಯನ ಮನೋಭಾವದಲ್ಲಿ ಜೀವಪ್ರೀತಿಯ ಮೂಲಭೂತ 
ಕ್ರಾಂತಿ ಸಾಧ್ಯ. ನಮ್ಮ ಮನೋಭಾವದಲ್ಲೇ ಮೆತ್ತಮೆತ್ತಗಿನ ಸರಳ ಜೀವನ 

ನಡೆಸುವ ಕ್ರಾಂತಿಯ ಕಿಡಿ ಹತ್ತಿಕೊಳ್ಳದೆ, ನಿಸರ್ಗವನ್ನು ಪ್ರತ್ಯೇಕವಾಗಿ 
ರಕ್ಷಿಸಲು ಬರುವುದಿಲ್ಲ. ಆದರೆ, ಇದಕ್ಕ ಅಸಾಧಾರಣ ಧೈರ್ಯ ಬೇಕು. 

ಇಲ್ಲಿ ಮಾತಿಲ್ಲ, ಕೃತಿ ಮಾತ್ರ. ಇದು ಧೀರರ ಮಾರ್ಗ. 
೨ 


With Best Compliments from 


Gamana Consultants 


No. 21st Main, BSK 11 Stage, Bangalore - 560 070. 
Phone : 6712615 | 
e-mail : investmentsadvisor@yahoo.com 


ಜನರು ಬದುಕಿ ಜೀವಿಸಲು ಕೃಷಿಯು ಆಹಾರ ನೀಡಬೇಕಾಗಿದೆ. ಆಹಾರವು ತಾಜಾವಾಗಿದ್ದು, ಹಸನಾಗಿದ್ದು, ಮಣ್ಣು ಫಲವತ್ತಾಗಿದ್ದರೆ, ಉತ್ತಮವಾಗಿರುತ್ತದೆ. 
ಉತ್ಪನ್ನದ ತೂಕಕ್ಕಿಂತ ಗುಣಮಟ್ಟವು ಬಹು ಅಗತ್ಯವಾಗಿದೆ. 


ನೆಲದ ಮಾತು 


- ಅಲ್ಬರ್ಟ್‌ ಹೋವರ್ಡ್‌ 


29 


ಬಗ್ಗಡವಾಗಿರುವ ಬೆಂಗಳೂರಿನ ಭೂಜಲ 


ದು ಅನುಭವದ 
ನಾ 0ಗೆ ಅಷ್ಟ ಪವಿತ್ರಳಾಗಿ 
ಉಳಿದಿದ್ದಾ ಳೆಯೇ? ಗಂಗೆಯಲ್ಲಿ ಜ್ಞ ಚ ಡಿದ ಚೂಸ್‌ ಗೊತ್ತು 
್ನ ಅನ್ನುವುದು 
ಕ ಗಯ ನದಿ ತ Wish ತಲುಪುವ 
ೂ ಪಾವನ, ಪಾನಯೊಗ್ಯ ಕೂಡ. ಖನಿಜಮಿಲ್ರಿತ 
ಲ್ಲಾಟರೈಟ್‌ ಶಿಲೆಯಲ್ಲಿ ಹು! ಟ್ವಿಹರಿಯುವ ಅ ತುಂಗೆಯ ನೀರು ಇಂದಿಗೂ 


ಗು 


ಆದರೆ ಈ ತುಂಗೆ ಭದ್ರೆಯನ್ನು ಸೇರಿದ ಮೇಲೆ ಬರಿ ಮಾಲಿನ್ಯಮಯ. 
ುಂಗಭದ್ರಾ ನದಿಯ ದಂಡೆಯಲ್ಲಿರುವ ಕಾರ್ಯಾನೆಗಳು ವಿಸರ್ಜಿಸುವ 
ತ್ಯಾಜ್ಯವೆಲ್ಲಾ ತುಂಗಾಭದ್ರೆಯ ತ ಸೇರಿ ಇಡೀ ನದಿಯೇ ಇಂದು 
ಮಲಿನಮಯ. ಆದರ ಗಂಗೆ ಅದೆಷ್ಟು ಕಲುಷಿತಗೊಂಡರೂ ಕೆಡದು 
ಎಂಬುದು ಜನರ ಅಚಲ ಜ| ಹೀ ಸ ಗಂಗೆಯ ನೀರನ್ನು ತುಂಬಿ 
ಹ ವರ್ಷ ಹೈನು ಮಾಡಿ 


(ಆದರೆ ಆ ಗಂಗಾಜಲ ಕಳೆ ಸ. ಇ ಸ ಗ 
ಹೇಳಬೇಕಾದರೆ ಸತ್ತವರು ಎದ್ದು ಬರಬೇಕು). 

ಸಾಮಾನ್ಯ ವಾಗಿ ಹರಿಯುವ ನೀರನ್ನು ತಡೆದು ನಿಲ್ಲಿಸದೆ ಕರೆ, 
ಜ| ನೀರನ್ನು ಶುದ್ಧೀಕರಿಸಿ ಕುಡಿಯಲು ಬ 
ಇಂಥಹ ನೀರಿನಲ್ಲಿ ರಾ ರಾಸಾಯನಿಕ ಲವಣಾಂಶ ಕರಗಿರುವ ಉದಾಹರಣೆ 
ಅತಿ ಕಡಿಮೆ. ಆದರೆ ಹರಿಯುವ ನೀರಿಗೆ ಚರಂಡಿ ಮಲಿನ, ಕಾರ್ಲಾನೆ 
ತ್ಯಾಜ್ಯ, ಮನುಷ್ಯ, ಪ್ರಾಣಿಗಳು ವಿಸರ್ಜಿಸಿದ ಹೊಲಸು ಬೆರೆತು ಕೆರೆ ಕಟ್ಟೆಗೆ 
ಅಂತಹ ನೀರು ನೆಲದಾಳಕ್ಕೆ 


ಬೆಂಗಳೂರು ನಗರದ ಅಂತರಗಂಗೆ ಕಲುಷಿತ ಗೊಂಡು ಕುಡಿಯಲು 
ಅಯೋಗ್ಯವೆನಿಸಿದೆ. ಬೆಂಗಳೂರಿನ ಹಲವಷ್ಟು ಕೊಳವೆ ಬಾವಿಗಳ ನೀರು 
"ಮೈಲಿಗೆ' ಆಗಿಬಿಟ್ಟಿದೆ. 


ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು, ಮೈಸೂರು, ತುಮಕೂರು, 


೦ಕರ್‌ರವರು ಬೆಂಗಳೂರಿನ 
ಥವರು. ಅದರಲ್ಲೂ ವಾಯು 


30 


ಳಸುವುದು ಜಾಸ್ತಿ. 


-ಟಿ.ಎಂ. ಶಿವಶಂಕರ್‌ 


ಧಾರವಾಡ, ಚಿತ್ರದುರ್ಗ, ಕೋಲಾರ, ಗುಲ್ಬರ್ಗ, 
ಬಿಜಾಪುರ ಮುಂತಾದ ಜಿಲ್ಲೆಗಳಲ್ಲಿ ಹಲವಷ್ಟು 
ಪಟ್ಟಣಗಳಲ್ಲಿ ಅಂತರ್ಜಲ ಹದಗೆಟ್ಟಿದೆ. “ಕರ್ನಾಟಕದ 
ರಾಜಧಾನಿಯಾದ ಸಿಲಿಕಾನ್‌ ಸಿಟಿ, ಉದ್ಯಾನನಗರ, 
ಥರ್ಮಲ್‌ ಐಲ್ಯಾಂಡ್‌ ಅನಿಸಿದ ಬೆಂಗಳೂರಿನ ಭೂಜಲ 
ಕುಡಿಯುವುದಕ್ಕೆ ಯೋಗ್ಯವಲ್ಲ''. ಹೀಗೊಂದು ಸುದ್ದಿ 
ಪತ್ರಿಕೆಯಲ್ಲಿ ಪ್ರಕಟವಾದರೆ, ಅದಕ್ಕೆ ಕವಡೆಕಾಸಿನ ಕಿಮ್ಮತ್ತು ಕೊಡುವ 
ತಿಯಲ್ಲಿ ನಾವಿಲ್ಲ. 


ಮೊದಲೇ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಬರ ಕಾವೇರಿ 
ಕರುಣೆ ತೋರುವುದು ಎರಡು ದಿನಕ್ಕೊ, ಮೂರು ದಿನಕ್ಕೊ ಒಮ್ಮೆ ಮಾತ್ರ. 
ಆದರೆ ಅವಳ ಕೃಪಾಕಟಾಕ್ಷ ಎಲ್ಲಾ ಬಡಾವಣೆಯ ಜನರ ಮೇಲೆ 
ಬೀಳುವುದಿಲ್ಲ. ಹೀಗಾಗಿ ಇವತ್ತಿಗೂ ಬೆಂಗಳೂರಿನ ಸುಮಾರು ಅರ್ಧದಷ್ಟು 
ಜನ ಕುಡಿಯುವ ನೀರಿಗಾಗಿ ಭೂಜಲವನ್ನೇ ನೆಚ್ಚಿ ಕೊಂಡಿದ್ದಾರೆ. 


ನಗರದಲ್ಲಿ ಹರಿಯುವ ಚರಂಡಿಯ ನೀರೆಲ್ಲಾ ಭೂಜಲಕ್ಕೆ ಬೆರೆತು 
ಇಡೀ ಬೆಂಗಳೂರಿನ ಭೂಗರ್ಭ ಬಗ್ಗಡವಾಗಿದೆ ಎಂಬ ಮಾತು ಎಲ್ಲೆಲ್ಲೂ 
ಕೇಳಿಬರುತ್ತಿದೆ. ಒಂದು ಕಾಲದಲ್ಲಿ ಅಪ್ಪನ ವರ್ಷದ ವೈದಿಕ ಮಾಡಿಸಲು 
ಮನೆಗೆ ಬರುತ್ತಿದ್ದ ಕೃಷ್ಣಪ್ಪ ಜೊಯಿಸರಿಗೆ ಮಡಿಯನ್ನು ಆಚರಿಸಲು 
ಬೋರ್‌ ವೆಲ್‌ನಿಂದಲೇ ಶುದ್ದ ನೀರನ್ನು ಹಿಡಿದು ತರಬೇಕಾಗಿತ್ತು. 
ಕಾರ್ಪೊರೇಷನ್‌ ನಲ್ಲಿಯ ನೀರನ್ನು ಕಸದ ತೊಟ್ಟಿಯಿಂದ ಬರುತ್ತಿದ್ದ 
ನೀರೆಂದು ಜೋಯಿಸರು ಆ ನೀರನ್ನು ನಿರಾಕರಿಸುತ್ತಿದ್ದರು. ಆದರೆ ಮೊನ್ನೆ 
ಎಂದಿನಂತೆ ಕೃಷ್ಣಪ್ಪ ಜೋಯಿಸರು ತಿಥಿ ಮಾಡಿಸಲು ಪುನಃ ಮನೆಗೆ 
ಬಂದಾಗ ಮೊದಲು ಪ್ರಶ್ನಿಸಿದ್ದು ಮಡಿಯಲ್ಲಿ ಹಿಡಿದಿದ್ದ ನೀರಿನ ಬಗ್ಗೆ. 
ಮಡಿಯಲ್ಲಿ ಹಿಡಿದಿದ್ದ ನೀರು ಕೊಳವೆ ಬಾವಿಯಿಂದ ಹಿಡಿದು ತಂದಿದ್ದಲ್ಲ 
ತಾನೇ ಎಂದು ಮನದಟ್ಟು ಮಾಡಿಕೊಂಡರು. ಕಾರಣವೇನೆಂದರೆ ಅವರ 
ಪ್ರಕಾರ ಬೆಂಗಳೂರಿನ ಕೊಳವೆ "ಬಾವಿಗಳ ನೀರಿಗೆ ಮೈಲಿಗೆ 
ಆಗಿಬಿಟ್ಟಿದೆಯಂತೆ. ನಗರದಲ್ಲಿ ಹರಿಯುವ ಚರಂಡಿಯ ನೀರೆಲ್ಲಾ 
ಭೂಜಲಕ್ಕೆ ಬೆರೆತು ಭೂಜಲ ಕಲುಷಿತವಾಗಿದೆಯೆನ್ನುವುದು ಜೋಯಿಸರ 
ಭಿಪ್ರಾಯ. ಅವರ ಅನಿಸಿಕೆ ಸರಿ ಎಂದು ಪ್ರತಿಪಾದಿಸುವ ಅನೇಕ 
ದೃಷ್ಠಾಂತಗಳು ನಗರದಲ್ಲಿ ಹಲವಷ್ಟಿದೆ. 


9 ಎ 


ಅಂತರ್ಜಲದ ಗುಣ: 


ಇದೇಕೆ ಹೀಗಾಯಿತು? ಜಲದೇವಿ ಮುನಿಸಿಕೊಂಡಳೇಕೆ? ಈ 


-ಸಂ. 


ನೆಲದ ಮಾತು 


ಪ್ರಶ್ನೆಗೆ ಉತ್ತರ ಬೇಕಾದರೆ ಅಂತರ್ಜಲದ ಬಗ್ಗೆ ತಿಳಿದುಕೊಳ್ಳಲೇಬೇಕು. 
ನೀರಿಗೆ ಎಂಥ ವಸ್ತು ವನ್ನಾದರೂ ಕರಗಿಸುವ ಗುಣ ಇದೆ. ನೀರು 
ನಲದೂಳಗೆ ಜಿನುಗಿದಾಗ ತನ್ನ ದಾರಿಗೆ ಸಿಕ್ಕಿದ ಶಿಲಾವಸ್ತು ಗಳನ್ನು 

ತನ್ನೊಳಗೆ ಕರಗಿಸಿಕೊಂಡು ಮ ಕಲುಷಿತವಾಗುತ್ತದೆ. ಹ 
ಕಾರಣ ಹರಿಯುವ ನೀರಿಗಿಂತ ಅಂತರ್ಜಲದಲ್ಲಿ ಲವಣಾಂಶ ಹೆಚ್ಚು. 


ಅಂತರ್ಜಲದಲ್ಲಿ ಸಾಮಾನ್ಯವಾಗಿ ಬೆರೆತಿರುವ ನೈಟ್ರೇಟ್‌ ಒಂದು 
Sa ರಚನೆ. ಭೂಜಲದಲ್ಲಿ ಲೀಟರ್‌ ನೀರಿನಲ್ಲಿ ೫೦ 
ಏಿ.ಪಿ.ಎಂ.ಗಿಂತ ಹೆಚ್ಚಾಗಿ ನೈಟ್ರೇಟ್‌ ಇದ್ದರೆ ಅಂಥಹ ನೀರು ಕುಡಿಯಲು 
ಯೋಗ್ಯವಲ್ಲ. ಇಂಥಹ ನೀರನ್ನು ದಿನ ನಿತ್ಯವೂ ಎಡಬಿಡದೆ 
ಉಪಯೋಗಿಸುತ್ತಿದ್ದರೆ ಇಮೊಗ್ಲೋಬಿಮಿನಿಯ ಅಥವ ಮಕ್ಕಳ ನೀಲಿ 
ರೋಗ ಬರುವುದುಂಟು. ಈ ನೀರನ್ನು ವಯಸ್ಕರು ಸತತವಾಗಿ ಸೇವಿಸಿದರೆ 
ಕ್ಯಾನ್ಸರ್‌ ses ಉದಾಹರಣೆಗಳಿವೆ. ಹೀಗೆ ನೀರಿನಲ್ಲಿ ಫ್ಲೋರೈಡ್‌ 


ಜರ ೧-೫ ಪಿ.ಎಂ.ಗಿಂತ ಅಧಿಕ ಇರಕೂಡದು. ಇದು ಶರೀರದ 
ಮೂಳಯವೆ ಮಲ ಬಹಳ ಪರಿಣಾಮ ಬೀರುವ ರೋಗ. ಇಂತಹ ನೀರನ್ನು 
ಕುಡಿದ ಗುಲ್ಬರ್ಗ, ಕೋಲಾರ, ತುಮಕೂರು ಜಿಲ್ಲೆಗಳು ಮುಂತಾದೆಡೆ 
ಜನರು) ಬೀಕರವ ಖೂಳ ರೋಗದಿಂದ ನರಳುತ್ತಿರುವುದು ಕಂಡು ಬಂದಿದೆ. 


ಹುಟ್ಟುವ ಮತ್ತು ಹುಟ್ಟಿದ ಮಕ್ಕಳ ಕೈಕಾಲು ತಿರುಚಿ, ಸೊಂಟ ಭದ್ರವಿಲ್ಲದೆ 
ನರಳುವವರು ಬಹಳ ಜನರಿದ್ದಾರೆ. 
ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ ಒಡಂಬಡಿಕೆ ಕಾರ್ಬನೇಟ್‌ 
ಮತ್ತು ಬೈಕಾರ್ಬನೇಟ್‌ ಗಳಾಗಿ ತಾತ್ಕಾಲಿಕ ಗಡಸುತನ ಉಂಟಾಗುತ್ತದೆ. 
ಈ ನೀರಿನಲ್ಲಿ ಕ್ಲೋರೈಡ್‌ ಮತ್ತು ಸಲ್ಫೇಟ್‌ ಮಿಶ್ರಣದಿಂದ ಶಾಶ್ವತ 
ಗಡಸುತನ ಬರುತ್ತದೆ. ಇದೇ ಕಠಿಣ ನೀರು. ಒಂದು ಲೀಟರ್‌ ನೀರಿನಲ್ಲಿ 
೬೦೦ ಮಿಲಿ.ಗ್ರಾಂ.ಗಿಂತ ಹೆಚ್ಚು ಲವಣಾಂಶ ಇದ್ದಲ್ಲಿ ಅಂಥಹ ನೀರನ್ನು 
ಕಡಿಯಬಾರದು. ಇಂಥಹ ನೀರು ನೀರು ಸರಬರಾಜಿನ ರಚನೆಯ ಮೇಲೆ 
ಕಿಲುಬುಗಟ್ಟುತ್ತದೆ. ಒಂದು ಲೀಟರ್‌ ನೀರಿನಲ್ಲಿ ೨೦೦ ಮಿಲಿಗ್ರಾಂಗಿಂತ 
ಹೆಚ್ಚಾಗಿ ಕ್ಯಾಲ್ಸಿಯಂ ಲವಣಾಂಶವಿರುವ ನೀರನ್ನು ಸತತವಾಗಿ ಬಳಸಿದರೆ 
ಶರೀರದಲ್ಲಿ, ಕಿಡ್ನಿ ಸ್ಟೋನ್‌ ನಿರ್ಮಾಣವಾಗುತ್ತದೆ. ಕಬ್ಬಿಣದಂಶ ಲೀಟರ್‌ 
ಗೆ ಒಂದು ಪಿ.ಪಿ.ಎಂ.ಗಿಂತ ಹೆಚ್ಚಾಗಿದ್ದರೆ ಅಂತಹ ನೀರನ್ನು ಸೇವಿಸಿದರೆ 
ಆಹಾರ ಜೀರ್ಣವಾಗುವುದಿಲ್ಲ, ಹೊಟ್ಟೆ ಊತ ಬರುತ್ತದೆ. 
ಕ್ಯಾಡ್‌ ಮಿಯಂ ಕರಗಿದ ನೀರನ್ನು ಸೇವಿಸಿದರೆ ಪಿತ್ತೋದ್ರೇಕ, 
ಹೊಟ್ಟೆ ತೊಳಸು ಬರುತ್ತದೆ. ಸೀಸಯುಕ್ತ ನೀರನ್ನು ಸೇವಿಸಿದರೆ ಬಾಯಿ 
ಸುಡುವುದು, ಡಯೋರಿಯಾ, ಪೆರಾಲಿಸಿಸ್‌ ಬುದ್ದಿ ವಿಕಾರ, ಅನಿಮಿಯ 
ಉಂಟಾಗುತ್ತದೆ. ಹತ ಬೆರೆತನೀರು ಮೂಗಿನಲ್ಲಿ ಹೆಚ್ಚು ಗೊಣ್ಣೆ 
ಕಟ್ಟುವುದು, ಅ ರ೯ವ್ಯಾಧಿ ಬರುತ್ತದೆ. ಆರ್ಲಿನಿಕ್‌ ವಿಷಯುಕ್ತ. 
ಈ ನೀರನ್ನು ಜರ್‌ ಚರ್ಮವ್ಯಾಧಿ, ಶ್ವಾಸಕೋಶರೋಗ, ಚರ್ಮ 
ಕ್ಯಾನ್ಸರ್‌ ಬರುತ್ತದೆ. ಮನುಷ್ಯ ಕ್ರಮೇಣ ಸವೆದು ಸಾವಿನ ಅಂಚಿಗೆ 
ತಲುಪುತ್ತಾನೆ. ಅಂಟಿಮೋನಿ ರಕ್ತದಲ್ಲಿ ಕೊಬ್ಬು ಹೆಚ್ಚಿಸುತ್ತದೆ. ಬೇರಿಯಂ 


ರಕ್ತದ ಒತ್ತಡ ಜಾಸ್ತಿ ಮಾಡುತ್ತದೆ. ಸಯನೈಡ್‌ ರಕ್ತನಾಳ ನಾಶ 
ಹೊಂದುತ್ತದೆ. ಇದರಿಂದ ಥೈರಾಯ್ಡ್‌ ತೊಂದರೆ ಉಂಟಾಗುತ್ತದೆ. ನಿಕ್ಕಲ್‌ 
ಜಾನ ನತದೆ ॥ 

ಕ್ಯಾನ್ಸರ್‌ ತರುತ್ತದೆ 


ನಗರದಲ್ಲಿ ಭೂಜಲ : 


ನಾವು ಕುಡಿಯುವ ನೀರಿನಲ್ಲಿ ಏನೇನಿದೆ, ಏನೇನು ಇರಬೇಕು, 
ಇರಬಾರದು ಎನ್ನುವುದನ್ನು ನಾವು ಮೊದಲು ತಿಳಿದುಕೊಂಡರೆ ನಮ್ಮ 
ಮನೆಯ ಕೊಳವೆ ಬಾವಿಯ ನೀರು ಕುಡಿಯಲು ಯೋಗ್ಯವೇ ಎಂದು 
ನಿರ್ಧರಿಸಲು ಅನುಕೂಲವಾಗುತ್ತದೆ. ಭೂಜಲದಲ್ಲಿ '4ರಗಿರುವ 
ಖನಿಜಾಂಶ ಮತ್ತು ಇತರೆ ಧಾತುಗಳ ಬಗ್ಗೆ ತಿಳಿಯಬೇಕಾದರೆ ನೀರನ್ನು 
ವಿದ್ಯುಕ್ತವಾಗಿ ರಾಸಾಯನಿಕ ವಿಶ್ಲೇಷಣೆ ನಡೆಸಬೇಕು. 


ಬೆಂಗಳೂರು ನಗರವು ಎತ್ತರವಾದ ಬೋರೆ ಈ ಜಮೀನನ್ನು 
ಕಾವೇರಿ ಮತ್ತು ಪೊನಿಯನ್‌ ಜಲಾನಯನಗಳು ಇಬ್ಬಾಗಿಸಿದೆ. ಈ ಎತ್ತರ 
ಪ್ರಾಂತ್ಯದಲ್ಲಿ ನೈಸರ್ಗಿಕವಾಗಿ ಸಹಜವಾಗಿ ಅಂತರ್ಜಲ ಸಂಪತ್ತು ಕಡಿಮೆ 
ಲಭ್ಯ. ನಗರದ ಅಂತರ್ಜಲಕ್ಕೆ ಮುಖ್ಯ ಆಸರೆಯೇ ಮಳೆ. ನಗರದಲ್ಲಿ 
ಬಿದ್ದ ಮಳೆಯ ಅಲ್ಪ ಪ್ರಮಾಣದ ನೀರು ನೆಲದಲ್ಲಿ ಇಂಗಿ ಅಂತರ್ಜಲ 
ಸೆಲೆಯಾಗುತ್ತದೆ. ನಗರದಲ್ಲಿ ಜನಸಂಖ್ಯೆ ಬೆಳೆದಂತೆ ಇದ್ದ ಕೆರೆಗಳನ್ನು 
ಮುಚ್ಚಿ ವಸತಿ ಪ್ರದೇಶಗಳಾಗಿ ಮಾರ್ಪಟ್ಟಿವೆ. ಬೆಂಗಳೂರಿನಲ್ಲಿ ಮೊದಲಿದ್ದ 
ಕೆರೆಗಳು ಅಂತರ್ಜಲದ ಪೂರೈಕೆಯ ಮೂಲಗಳಾಗಿದ್ದವು. ಈಗ 
ಉಳಿದಿರುವ ಬೆರಳಣಿಸುವಷ್ಟು ಕೆರೆಗಳು ಕೊಳಚೆಗುಂಡಿಗಳಾಗಿದ್ದು, 
ಕಲುಷಿತ ವಾತಾವರಣಕ್ಕೆ ಎಡೆ ಮಾಡಿಕೊಟ್ಟಿವೆ. ಮನುಷ್ಯ ಮತ್ತು 
ಪ್ರಾಣಿಗಳು ವಿಸರ್ಜಿಸಿದ ತ್ಯಾಜ್ಯ ಕೊಳಚೆಯಾಗಿ ಹರಿದು ಕೆರೆಗಳನ್ನು 
ಸೇರುತ್ತಿದೆ. ನಗರದಲ್ಲಿರುವ ಬಹಳಷ್ಟು ಕಾರ್ಯಾನೆಗಳು ಹೊರ ತಳ್ಳಿದ 
್ಯಜ್ಯವೂ ಕೆರೆಗಳಲ್ಲಿ ನಿಂತು, ನಿಂತ ನೀರನ್ನು ಕಲುಷಿತ ಮಾಡುತ್ತಿವೆ. ಈ 
ವಿಷಯುಕ್ತ ನೀರು ಭೂತಳದಲ್ಲಿ ಜಿನುಗಿ ಇಡೀ ಅಂತರ್ಜಲ ಸಂಪತ್ತು 


ನಿಯಂ, rk Aa ಇ 1 ಕ್‌ ಬೇರಿಯಂ 
ಕಬಿಣ, ನೈಟ್ರೇಟ್‌ ಮುಂತಾದ ವಿಷಯುಕ ಪದಾರ್ಥಗಳು ಕರಗಿವೆ. 
ANNE) ಹಿ nf f 


ಇವತ್ತು ಬೆಂಗಳೂರಿಗೆ ಕುಡಿಯುವ ನೀರು, ಕಾವು ನಾಲ್ಕು 
ಹಂತಗಳು ತಿಪ್ಪಗೊಂಡನಹಳ್ಳಿ ಮತ್ತು ಹೆಸರುಘಟ್ಟ ಮಾಧ್ಯಮಗಳಿಂದ 


ಸರಬ ರಾಜಾಗುತ್ತಿದೆ. ಪ್ಪ ಮಾಧ್ಯಮ ಮಗಳ ನಗರದ ನೀರು piss ನ 


ಅಂತರ್ಜಲ ಬಳಕೆ 


ಪೂರೈಸಲು ಅಸಮರ್ಥವಾದಾಗ 
'ಅನಿವಾರ್ಯವಾಯ್ತು. ಪರಿಣಾಮ ನಗರದಲ್ಲಿ ಬೋರ್‌ ವೆಲ್‌ ಗಳು 
ಗಣನೀಯವಾಗಿ ಹೆಚ್ಚಿದವು. ಸರಕಾರ ಮತ್ತು ಖಾಸಗೀಯವರು ಕೂರೆದ 
ಕೊಳವೆ ಬಾವಿಗಳು ಸುಮಾರು ಎರಡು ಲಕ್ಷ ಮೀರಿದೆ. 

ಜಲಮಂಡಳಿ ಸಕಾಲದಲ್ಲಿ ನೀರನ್ನು ವಿತರಿಸುತ್ತಿದೆ ಎಂದು ಜನ 
ಕಣ್ಣು ಮುಚ್ಚಿ ಕುಳಿತರ ಕುಡಿಯುವ ನೀರಿಗಾಗಿ ಹೋರಾಟವೇ 
ನಡೆದುಹೋಗುತ್ತದೆ. ಜಲಮಂಡಳಿ ಸರಬರಾಜು ಮಾಡುವ ನೀರು 
ಸಾಲದೇ ಬಂದಾಗ ನಗರದಲ್ಲಿ ನಿರಂತರವಾಗಿ ಕೊಳವೆ ಬಾವಿಗಳ ಸಂಖ್ಯೆ 
ಹೆಚ್ಚಿತು. ಇಂದು ನಗರದಲ್ಲಿ ಕೊಳವೆ ಬಾವಿಗಳು ಇಲ್ಲದ ರಸ್ತೆಗಳೇ ಇಲ್ಲ. 
ಹೆಚ್ಚು ಇಳುವರಿ ಇದ್ದ ಕೊಳವೆ ಬಾವಿಗಳಿಗೆ ಸರ್ಕಾರ ಮಿನಿ ಟ್ಯಾಂಕ್‌ 
ನಿರ್ಮಿಸಿ, ಒಮ್ಮೆಲೇ ಹತ್ತಾರು ಜನ ಬಿಂದಿಗೆ ತುಂಬಿಸಿಕೊಳ್ಳುವಂತೆ 
ಅನುಕೂಲತೆ ಸಲ್ಲಿಸಿತು. ಕಡಿಮೆ ಇಳುವರಿ ಕೊಳವೆ ಬಾವಿಗಳಿಗೆ ಕೈಪಂಪು 
ಅಳವಡಿಸಿ ನೀರನ್ನು ಬಗೆಯಲಾಗುತ್ತಿದೆ. 


ಜಲಮಂಡಳಿ ಇಂದು ನಗರಕ್ಕೆ ಎಷ್ಟು ಪ್ರಮಾಣದ ನೀರನ್ನು 


ತರಿಸಿಕೊಂಡು ವಿತರಿಸುತ್ತಿದೆಯೋ ಅಷ್ಟೇ ಪ್ರಮಾಣದ ಅಂತರ್ಜಲವನ್ನು 
ಕೊಳವೆ ಬಾವಿಗಳು ನಾಗರೀಕರಿಗೆ ನೀಡುತ್ತಿವೆ. ಹೀಗಾಗಿ ನಗರದ 
ಅಷ್ಟೊಂದು ಜನಸಂಖ್ಯೆಗೆ ನೀರು ವಿತರಣೆಯಲ್ಲಿ ಅಲ್ಲಿ-ಇಲ್ಲಿ ಸ್ವಲ್ಪ 

ತೊಂದರೆ ಇದ್ದರೂ ನೀರಿಗೂ ಹಾಹಾಕಾರ ಎದ್ದಿಲ್ಲ. ನಗರದ ಹರವಷ್ಟ 
ಹೊರವಲಯದವರು ದಿನನಿತ್ಯದ ಬಳಕೆಗೆ ಭೂಜಲವನ್ನು 
ಆಶ್ರಯಿಸಿದ್ದಾರೆ. ಒಂದು ವೇಳ ನಗರದಲ್ಲಿ ಇಷ್ಟೊಂದು ಕೊಳವೆಬಾವಿಗಳು 


೧ ದಿದ್ದರೆ, ನೀರಿನ ಬವಣೆ ಊಹಿಸಲೂ ಸಾಧ್ಯವಿಲ್ಲ. 


೧ 0 ಬ 


ಟಿ 


ನೀರಿನ ಮಾದರಿ ಸಂಗ್ರಹ : 


ನಗರದ ಅಂತರ್ಜಲ ಗುಣಮಟ್ಟವನ್ನು ವಿಶ್ಲೇಷಿಸುವ ಸಲುವಾಗಿ 
ಗಣಿ ಮತ್ತು ಭೂವಿಜ್ಞಾನ KE ಅಂತರ್ಜಲ ವಿಭಾಗವು 
ದೀರ್ಪಕಾಲ ಅಧ್ಯಯನ ನಡೆಸಿತು. ನಗರದ ವಿಸ್ತೀರ್ಣ (ನಕ್ಷೆಯ 
ಅನ್ವಯ) ೩೯೯ ಚದರ ಕಿಲೊಮೀಟರ್‌ ವಿಸ್ತೀರ್ಣದಲ್ಲಿ ಕೂಲಂಕುಶ 


ಸಮೀಕ್ಷೆ ನಡೆಸಿ ಸುಮಾರು ೭೫೯ ನೀರಿನ ಮಾದರಿಗಳನ್ನು 
ಎಲ್ಲಾ ಕಾಲದಲ್ಲೂ ಸಂಗ್ರಹಿಸಲಾಗಿದೆ. ೩೯೯ ಚದರ 
ಕಿಲೋಮೀಟರ್‌ ವಿಸ್ತೀರ್ಣವನ್ನು ೩೯೯ ಗ್ರಿಡ್‌ಗಳಾಗಿ 
ವಿಭಜಿಸಿ ಒಂದೊಂದು ಗ್ರಿಡ್‌ನಲ್ಲಿ ಒಂದರಿಂದ ನಾಲ್ಕು 
ನೀರಿನ ಮಾದರಿಗಳನ್ನು ಸಂಗ್ರಹಿಸಲಾಯಿತು. 


ಎಲ್ಲಾ ಗ್ರಿಡ್‌ಗಳಲ್ಲಿ ಸಂಗ್ರಹಿಸಿದ ನೀರಿನ 
ಮಾದರಿಗಳನ್ನು ಇಲಾಖೆಯ ರಾಸಾಯನಿಕ 
ಪ್ರಯೋಗಶಾಲೆಯಲ್ಲಿ ವಿಶ್ಲೇಷಣೆ ನಡೆಸಲಾಯಿತು. 
ವಿಶ್ಲೇಷಿಸಿದ ೭೫೯ ನೀರಿನ ಮಾದರಿಗಳಲ್ಲಿ ಸುಮಾರು 
೩೮೮ ಮಾದರಿಗಳ ನೀರನ್ನು ಕುಡಿಯಲಾಗದು. ಅಂದರೆ 
ಶೇಕಡ ೫೧ ಭಾಗದ ಬೆಂಗಳೂರು ಭೂಜಲವನ್ನು 
ಕುಡಿಯಲು ಯೋಗ್ಯವಲ್ಲ. ಶೇಕಡ ೩೧ ಭಾಗ ಅಂದರೆ 
೨೩೬ ನೀರಿನ ಮಾದರಿಗಳನ್ನು ಕುಡಿಯಬಹುದಾಗಿದೆ 
ಮತ್ತು ಶೇಕಡ ೧೮ ಭಾಗ ಅಂದರೆ ೧೩೭ ಮಾದರಿಗಳ ನೀರನ್ನು ಬದಲಿ 
ವ್ಯವಸ್ಥೆಯ ಮೇಲೆ ಸೇವಿಸಬಹುದು. ಕುಡಿಯಲು ಯೋಗ್ಯವಲ್ಲದ 
ನೀರಿನಲ್ಲಿ ನೈಟ್ರೇಟ್‌ ಮುಖ್ಯವಾದ-- ಬಗೆಯುವ ಮೂಲ ವಸ್ತುವಾಗಿದೆ. 


ನಗರದ ಹಲವಷ್ಟು ಕಡೆ ನೈಟ್ರೇಟ್‌ ಅಂಶವು ಲೀಟರ್‌ ಗೆ ೧೫೦ 

ಪಿ.ಎಂ.ಗಿಂತ ಅಂಶ ಇರುವುದು ಕಂಡು ಬಂದಿದೆ. ಸುಮಾರು ೩೮ 
ಮಾದರಿಗಳಲ್ಲಿ ಕಬ್ಬಿಣದಂಶ ಹೆಚ್ಚಾಗಿರುವುದು ಪತ್ತೆಯಾಗಿದೆ. ನೈಟ್ರೇಟ್‌ 
ಸ್ಥಿರವಾಗಿ ಆಮ್ಲಜನಕದಲ್ಲಿ ಕರಗಿ ನೀರನ್ನು ಕಲುಷಿತ ಮಾಡುತ್ತದೆ. 

ನೈಟ್ರೇಟ್‌ ಲವಣಾಂಶವು ಕಾಮಾಕ್ಷಿ ಪಾಳ್ಯ, ಮಾಗಡಿ ರಸ್ತೆ, 
ಕಮಲಾನಗರ, ವಿಜಯನಗರ, ಪಶ್ಚಿಮ ಕಾರ್ಡ್‌ ರಸ್ತೆ, ಗಿರಿನಗರ, 
ರಾಜಾಜಿನಗರ, ಗೆದ್ದಲಹಳ್ಳಿ, ಬನಶಂಕರಿ, ಮೈಸೂರು ರಸ್ತೆ, 
ಗಾಯತ್ರಿನಗರ, ರಾಮಚಂದ್ರಪುರ, ಚಂದಾಪುರ ಅಗ್ರಹಾರ, ಮಲ್ಲೇಶ್ವರ, 
ಚೆನ್ನಮ್ಮನಕೆರೆ, ಗರೇಬಾವಿಪಾಳ್ಯ, ಭವಾನಿನಗರ, ಅಗರ, 
ಮಂಗಮ್ಮನಪಾಳ್ಯ, ವೆಂಕಟಾಪುರ, ಆಡುಗೋಡಿ, ಶಿವಾಜಿನಗರ, ಕ್ಷೀವ್‌ 
ಲ್ಯಾಂಡ್‌ ಟೌನ್‌, ನಾಗಶೆಟ್ಟಿಹಳ್ಳಿ, ರಹಮತ್‌ ನಗರ, ಶ್ರೀರಾಂಪುರ, 
ಕೆ.ಆರ್‌. ಪುರಂ, ಗೋವಿಂದಪ್ಪ ಪಾಳ್ಯ ಮುಂತಾದ ಬಡಾವಣೆಗಳಲ್ಲಿ 
ಹೆಚ್ಚಾಗಿ ಕಂಡು ಬಂದಿದೆ. 

ನಗರದ ಬೆಳ್ಳಂದೂರು, ಯಮಲೂರು, ಕರಿಯಮ್ಮನ 
ಅಗ್ರಹಾರದಲ್ಲಿ ಕಬ್ಬಿಣದಂಶ ೩೬ ಪಿ.ಪಿ.ಎಂ. ಇದ್ದರೆ, ಜಯಮಹಲ್‌, 
ನಂದೀದುರ್ಗದಲ್ಲಿ ೩೨ ಪಿ.ಪಿ.ಎಂ.ನಷ್ಟು ಇದೆ. ಗೋಕುಲದಲ್ಲಿ ೨೦ 
ಪಿ.ಪಿ.ಎಂ.ನಷ್ಟು ಮತ್ತೀಕೆರೆಯಲ್ಲಿ ೧೦.೬ ಪಿ.ಪಿ.ಎಂ.ನಷ್ಟು ಇರುವುದು 
ವರದಿಯಾಗಿದೆ. ಮಂಜುನಾಥ ನಗರ, ಗಾಂಧಿ ಬಜಾರ್‌, ಸಿದ್ದಯ್ಯ ರಸ್ತೆ, 
ಮುಂತಾದೆಡೆ ಲೀಟರ್‌ ಗೆ ೫ ಪಿ.ಪಿ.ಎಂ.ನಷ್ಟು ಹೆಚ್ಚಿದೆ. ಇಂದಿರಾನಗರ, 
ಜಯನಗರ ಕಾಂಪ್ಲೆಕ್ಸ್‌, ಸಿದ್ದಗುಂಟೆಪಾಳ್ಯ, ಮಾರತ್‌ಹಳ್ಳಿ ಮುಂತಾದೆಡೆ 
ಲೀಟರ್‌ ಗೆ ೨ ಪಿ.ಪಿ.ಎಂ.ಗಿಂತ ಅಥವ ಇರುವುದು ಕಂಡುಬಂದಿದೆ. 

ಕ್ಲೋರೈಡ್‌ ೨೫೦ ಪಿ.ಪಿ.ಎಂ.ಗಿಂತ ಹೆಚ್ಚಿದ್ದರೆ ಅಂಥಹ ನೀರು 
ಕುಡಿಯಲು ಅನಾರೋಗ್ಯಕರ. ಮಾಗಡಿ ರಸ್ತ, ವೃಷಭಾವತಿ ನಗರ, 
ನಾಗರಬಾವಿ, ಬೊಮ್ಮನಹಳ್ಳಿ, ಕಂಠೀರವನಗರ, ವೆಂಕಟಾಪುರ, ಅಗ್ರ, 


ನೆಲದ ಮಾತು 


ಡುಗೋಡಿ, ಜೀವನಹಳ್ಳಿ, ನೆಲ್ಲೂರು, ಮಹದೇವಪುರ, ಸಂಪಿಗೆಹಳ್ಳಿ, 
ಹಟ ಮುಂತಾದೆಡೆ ಸಂಗ್ರಹಿಸಿದ ನೀರಿನ ಮಾದರಿಯಲ್ಲಿ ಕ್ಲೋರೈಡ್‌ 
ಅಂಶವಾಗಿ ಕಂಡುಬಂದಿದೆ. ನಗರದ ಹಳೇ ಬಡಾವಣೆಗಳಿಗಿಂತ ನೂತನ 
ಬಡಾವಣೆಗಳಲ್ಲಿ ಅಂತರ್ಜಲದಲ್ಲಿ ನೈಟ್ರೇಟ್‌ ಅಧಿಕವಾಗಿರುವುದು 
ವರದಿಯಾಗಿದೆ. ಏಕೆಂದರೆ ಹರಿಯುವ ಕೊಳಚಿ ನಗರದ ದಿಣೆ ಸ್ಲೆಯಲ್ಲಿರುವ 
ಹಳೇ ಪ್ರದೇಶಗಳಲ್ಲಿ ಹುಟ್ಟಿ ಹೊಸ ಬಡಾವಣೆಯತ್ತ ಹರಿಯುತ್ತದೆ. 

ಹಗ ಚರಂಡಿಯಲ್ಲಿ ಕಲ್ಮಶ ಪದಾರ್ಥಗಳು ಹಳೇ ಬಡಾವಣೆಯ 

ಚರಂಡಿಗಳಲ್ಲಿ ನಿಲ್ಲದೆ, ಹೊಸ ಬಡಾವಣೆಗಳತ್ತ ದೌಡಾಯಿಸುತ್ತದೆ. 
ಹೊಸ ಬಡಾವಣೆಗಳಲ್ಲಿ ಚರಂಡಿಯಲ್ಲಿ ನಿಂತ ಕಲುಷಿತ ನೆಲದಾಳಕ್ಕೆ 
ಇಳದು ಅಂತರ್ಜಲವನ್ನು ಮಾಲಿನ್ಯವನ್ನಾಗಿ ಮಾಡಿದೆ. 

ನಗರದ ನಡುವೆ ಹರಿಯುವ ಚರಂಡಿ ನೀರು ಒಂದು ದೊಡ್ಡ 
ಸಮ ಸ್ಯ. 2 ಒಂದು ಕಾಲದಲ್ಲಿ ಪುಟ್ಟ ನಗರವಾಗಿದ್ದ ಬೆಂಗಳೂರಿನ ಕೊಳಚೆ 
ಬಗ್ಗೆ ಅಷ್ಟಾಗಿ ಗಮನ ಹರಿಸಿರಲಿಲ್ಲ. ಅಂದು ನಗರದಲ್ಲಿ ಹರಿಯುವ 
ಕೂಳಚಿ ಒಂದು ಸಮಸ್ಯೆ ಕೂಡ ಆಗಿರಲಿಲ್ಲ. ನಗರ ವಿಸ್ತರಿಸಿದಂತೆ 
ಒಳಚರಂಡಿಯಲ್ಲಿ ಭ ಈ ನ ಕೂಳಚೆ ನೆಲದ ಮೇಲೆ ಚರಂಡಿಯಲ್ಲಿ 
ನುಗ್ಗಿ ಹರಿಯುತ್ತದೆ. ಹರಿಯುವ ಕೊಳಚೆ ಪ್ರಮಾಣ ದಿನೇ ದಿನೇ 
ಅಧಿಕವಾಗಿ ಹೊರವಲಯಕ್ಕೆ ಹರಿದು ಹೊರವಲಯದಲ್ಲಿ ಪರಿಸರ 
ಮಾಲಿನ್ಯ ಉಂಟುಮಾಡಿದೆ. 

ಮೈಸೂರು ರಸ್ತೆಯಲ್ಲಿ ಬೆಂಗಳೂರು ನಗರ ತಲುಪುವ ಮುಂಚೆ 
ಕಂಗೇರಿ ಬಳಿ ಹಾಜರಾದ ಕೂಡಲೇ ಆ ಹ ಯಲ್ಲಿ ಪಯಣಿಸುವವರ 
ಕೈಗಳು ಎಲ್ಲಿದ್ದರೂ ಹೇಗಿದ್ದರೂ ಮೂಗು ಮುಚ್ಚಲು ದಾವಿಸುತ್ತದೆ. ಈ 
ಕಣಿವೆಯಲ್ಲಿ ದಿನಕ್ಕೆ ೧೮೦ ದಶಲಕ್ಷಕ್ಕೂ ಹಚ್ಚು ಲೀಟರ್‌ ಕೊಳಚೆ 

ದುಮುಕಿ ದೌಡಾಯಿಸುತ್ತದೆ. ರಸ್ತೆಯ ಅಂಚಿನಲ್ಲೇ ನಗರದ ಸಜ 

ಮೂಗು ಮುಚ್ಚುವ ಜಲಪಾತವಾಗಿ ದುಮುಕುವುದನ್ನು ಕಂಡು ಜ 
ಸ್ವೀಕರಿಸುತ್ತಾರೆ. ಹೇಸಿಗೆಯನ್ನು ಹೊತ್ತು ಹರಡಿ ಹರಿಯುವ ಜಸವು 
ನದಿಯ ನೀರು ನಲದಾಳಕ್ಕೆ ಇಂಗಿದರೆ ಭೂಜಲದ ಪರಿಸ್ಥಿತಿ 
ಯೋಚಿಸುವುದು ಕಷ್ಟಕರ. | 


ಅತ್ತ ಕೋರಮಂಗಲದ ಗಡಿ ದಾಟಿದ ಕೂಡಲೇ ಮಡಿವಾಳಕ್ಕೆ 


ಅಂಟಿಕೊಂಡಿರುವ ಅಗರ ಕೆರೆಯ ಏರಿಯ ಮೇಲೆ ಓಡಾಡುವಾಗ 
ಮೂಗು ಮುಚ್ಚಿಕೊಂಡೇ ಓಡಾಡಬೇಕು. ಇದಕ್ಕೆ ಮುಂದೆ ಸಾಗಿದರೆ 
ಕೊಳಕು ಕೊಡುಗೆ ಬೆಳ್ಳಂದೂರು ಕೆರೆಯನ್ನು ಕಾಣಬಹುದು. ವರ್ಷದ 
ಎಲ್ಲಾ ದಿನಗಳಲ್ಲೂ ನಗರದ ಮಾಲಿನ್ಯ ಈ ಕೆರೆಯನ್ನು ತುಂಬಿ 
ತುಳುಕಿಸುತ್ತಾರೆ. ಈ ಕೆರೆಯಿಂದ ದಿನಕ್ಕೆ ೧೬೩ ದಶಲಕ್ಷ ಲೀಟರ್‌ಗೂ 
ಹೆಚ್ಚು ಮಾಲಿನ್ಯ ಕೋಡಿಯಿಂದ ಹೊರಗೆ ಹರಿಯುತ್ತದೆ. ರಾಸಾಯನಿಕ 
ಮೂಲವಸ್ತು ಗಳ ಮಿಶ್ರಣದ ಈ ನೀರಿನ ಆಸರೆಯಿಂದ ಗದ್ದೆಗಳಲ್ಲಿ ಭತ್ತ, 
. ಶಬ್ಬು ಬೆಳೆಯಲಾಗದು. ಈ ನೀರಿನಲ್ಲಿ ಬಹಳ ಹೊತ್ತು ಕೆಲಸ ಮಾಡಿದರೆ 
ಚರ್ಮದಲ್ಲಿ ಕಡಿತ ಶುರುವಾಗಿ ಹುಣ್ಣಾಗುವುದೇ ಬಾಕಿ. 

ಬಳ್ಳಾರಿ ರಸ್ತೆಯ ಹೆಬ್ಬಾಳ ಕೆರೆಯ ನೀರಿನ ಮೇಲೆ ಓಡಾಡುವಾಗಲೂ 
ಜನಕ್ಕ ಇದೇ ಅನುಭವ. ಈ ಕೆರೆಯಿಂದ ದಿನನಿತ್ಯವೂ ೬೦ ದಶಲಕ್ಷ 
ಲೀಟರ್‌ಗೂ ಹೆಚ್ಚು ಮಾಲಿನ್ಯ ಹೊರಗೆ ಹರಿಯುತ್ತದೆ. ಈ ಕೊಳಚೆ 


ನೆಲದ ಮಾತು 


ತುಂಬಿದ ಕೆರೆಯ ಹಿಂಭಾಗದಲ್ಲಿ ಗದ್ದೆಗಳ ಜಮೀನಿನಲ್ಲಿ ಭತ್ತ ಬೆಳೆಯುವ 
ಬದಲು ಜೊಂಡು ಹುಲ್ಲು ಬೆಳೆಯುವುದು ದಿನ ನಿತ್ಯ ಕಾಣುವ ದೃಶ್ಯ. 


ವೃಷಭಾವತಿಯ ಹೆಸರೆತ್ತಿದರೆ ಇಂದಿನ ಯುವ ಪೀಳಿಗೆ ಹುಬ್ಬು 
ಹಾರಿಸಿ ಅಣಕದ ಮಾತನಾಡುತ್ತಾರೆ. "ಬೆಂಗಳೂರಿನ ಕಲ್ಮಷಗಳನ್ನು 
ಕೊಂಡೊಯ್ಯುವ ನಾಲೆ ಶುಭ್ರವಾದ ನದಿಯಾಗಿತ್ತೆ?'' ಎಂದು 
ಮೂದಲಿಸುತ್ತಾರೆ. ಅಂದಿನ ಪಾವನ ಗಂಗೆ ಇಂದು ಇಡೀ ಪರಿಸರಕ್ಕೆ 
ವಿಷವನ್ನು ಉಣ್ಣಿಸುತ್ತಿದೆ. ಇದರ ಬಗ್ಗೆ ನಗರದ ನಾಗರೀಕರಿಗೆ ಭಯದ 
ಪರಿವೇ ಇಲ್ಲ. ಅಂದಿನ ಶುದ್ಧ ತೀರ್ಥ ಇಂದು ಮಲಿನವಾದುದ್ದೇಕೆ? 
ಇದಕ್ಕೆ ಯಾರು ಹೊಣೆ? 

ವೃಷಭಾವತಿಯ ಉಗಮಸ್ಥಾನವಾದ ಪೀಣ್ಯದಲ್ಲಿ 
ಕೈಗಾರಿಕೋದ್ಯಮಗಳಿಗೆ ಸ್ಥಳಾವಕಾಶ ಕಲ್ಪಿಸಿದ್ದು ಸರಿಯೋ ತಪ್ಪೋ 
ಅನ್ನುವುದಕ್ಕಿಂತ ಈ ಸಂಕಷ್ಟಕ್ಕೆ ಸೂಕ್ತ ಯೋಜನೆ ರೂಪಿಸಿದ್ದರೆ ಈ 
ದುರವಸ್ಥೆ ವೃಷಭಾವತಿಗೆ ಇಂದು ಒದಗುತ್ತಿರಲಿಲ್ಲ. ಇಂದು ನುಗ್ಗಿ 
ಹರಿಯುವ ಕೊಳಚೆ ನಗರದ ಅನಧಿಕೃತ ಕಟ್ಟಡ, ಕೊಳಕು ಗುಡಿಸಲು, 
ಕಾರ್ಲಾನೆಗಳ ತ್ಯಾಜ್ಯ ಮತ್ತು ಅನಧಿಕೃತ ಮೂಲಗಳ ಸರಕಿನ 
ಕೊಡುಗೆಯೇ ಆಗಿದೆ. 


ಈ ಜಲಾನಯನ ಪ್ರದೇಶದಲ್ಲಿ ಅಧ್ಯಯನಕ್ಕೆ ಒಳಪಡಿಸಿದ 
ಹನ್ನರಡು ಬಾವಿಗಳಲ್ಲಿ ಏಳು ಕೊಳವೆ ಬಾವಿಗಳ ಅಂತರ್ಜಲ 
ರೋಗಕಾರಕ ಏಕಾಣು ಜೀವಿಗಳಿಂದ ಕಲುಷಿತಗೊಂಡ ಸಂಗತಿ 
ವರದಿಯಾಗಿದೆ. ಇದಕ್ಕೆ ವೃಷಭಾವತಿ ಮತ್ತು ಅದರ ಅಕ್ಕಪಕ್ಕದಲ್ಲಿ 
ಹರಿಯುವ ಕೊಳಚೆಯೇ ಮೂಲ ಕಾರಣ. ಪಂತರ ಪಾಳ್ಯ, 
ಕಾಮಾಕ್ಷಿಪಾಳ್ಯದ ಸುತ್ತಮುತ್ತಲ ಸ್ಥಳಗಳಲ್ಲಿ ಅಂತರ್ಜಲ 
ಮಾಲಿನ್ಯಗೊಂಡು ಈ ಪ್ರದೇಶ ಶಾಪಗ್ರಸ್ತವಲಯವಾಗಿದೆ. ಈ ಎಲ್ಲಾ 
ಸ್ಥಳಗಳಲ್ಲಿ ಮೆಗ್ನೀಷಿಯಂ ಮತ್ತು ಕಬ್ಬಿಣಾಂಶ ಹೆಚ್ಚಾಗಿ ಅಂತರ್ಜಲದಲ್ಲಿ 
ಬೆರೆತಿದೆ. 


ತಜ್ಞರ ಅಭಿಪ್ರಾಯ : 

ಬೆಂಗಳೂರು ನಗರದಲ್ಲಿ ಭೂಜಲ ಕಲುಷಿತಗೊಂಡಿರುವ ಬಗ್ಗೆಗಣಿ 
ಮತ್ತು ಭೂವಿಜ್ಞಾನ ಇಲಾಖೆಯ ನಿರ್ದೇಶಕರಾದ ಡಾ|। ಎಂ. ಬಸಪ್ಪರೆಡ್ಡಿ 
ಹೇಳುವುದು ಹೀಗೆ. ""ಬೆಂಗಳೂರು ನಗರದಲ್ಲಿ ಕಳಪೆ ಮಟ್ಟದ ಚರಂಡಿ 
ವ್ಯವಸ್ಥೆ, ಸ್ಯಾನಿಟರಿ ಪೈಪ್‌ ಸೋರುವಿಕೆ ಮುಂತಾದ ತೊಂದರೆಗಳಿಂದ 
ಮಾಲಿನ್ಯ ನೆಲದಾಳಕ್ಕೆ ಇಳಿದು ಅಂತರ್ಜಲವನ್ನು ಕಲುಷಿತಗೊಳಿಸಿದೆ. 
ನಗರದ ಶೇಕಡ ೪೦ ಭಾಗಕ್ಕೆ ಒಳಚರಂಡಿ ವ್ಯವಸ್ಥೆ ಇರುವುದಿಲ್ಲ. ಹೊಸ 
ಬಡಾವಣೆಗಳಲ್ಲಿ ಅಪಾರ ಸೋಪ್‌ಪಿಟ್‌ಗಳ ನಿರ್ಮಾಣವಂದ ನಮೆ 
ನೀರು ನೆಲದಾಳಕ್ಕೆ ಇಳಿಯುತ್ತದೆ. ನಗರದ ಕೊಳಚೆ ಇಂದು 
ಹೊರವಲಯದ ನಿವಾಸಿಗಳ ಪಾಲಿಗೆ ಶಾಪವಾಗಿ ಪರಿಣಮಿಸಿದೆ ಎಂದು 
ರೆಡ್ಡಿ ಹೇಳುತ್ತಾರೆ. 

ಬೈರಮಂಗಲ, ಬೆಳ್ಳಂದೂರು, ಚಲಘಟ್ಟ ಮತ್ತು ಹೆಬ್ಬಾಳ ಕೆರೆಯಲ್ಲಿ 
ನಿಲ್ಲುವ ಕಲುಷಿತ ಪ್ರಮಾಣ ದಿನೇ ದಿನೇ ಹಚ್ಚುತ್ತಿದೆ. ಈ ಕೆರೆಗಳಲ್ಲಿ ನಿಂತ 
ನೀರನ್ನು ಬೆಳೆಗಳಿಗೆ ಬಳಸಿದರೆ ಇಡೀ ಬೆಳೆ ಬೆಂಕಿ ರೋಗದಿಂದ 


33 


ಭಸ್ಮವಾಗುತ್ತದೆ. ಈ ನೀರನ್ನು ತೆಂಗಿನ ಮರಕ್ಕೆ ಹಾಯಿಸಿದರೆ ತೆಂಗಿನ 
ಗರಿಗಳು ಒಣಗಿ ಇಡೀ ಮರ ಸುಟ್ಟು ಹೋಗುತ್ತದೆ. ಈ ಕೆರೆಗಳ ಸಮೀಪದ 
ಹಳ್ಳಿಗಳಲ್ಲಿ ಕುಡಿಯುವ ಸಲುವಾಗಿ ಬಾವಿ, ಕೊಳವೆ ಬಾವಿಗಳನ್ನು 
ನಿರ್ಮಿಸಿದರೆ ಅಲ್ಲಿ ದೊರೆಯುವ ಭೂಜಲ ಮಾಲಿನ್ಯದಿಂದ ಕೂಡಿರುತ್ತ ದೆ. 
ಈ ನೀರನ್ನು ಬಳಕೆಗೆ ಉಪಯೋಗಿಸುವ ಹಾಗೆ ಇಲ್ಲ. ದನಕರುಗಳು ಸಹ 
ಈ ನೀರನ್ನು ಮೂಸಿ ನೋಡವು. ಕಲುಷಿತ ನೀರು ಚರಂಡಿ ರೂಪದಲ್ಲಿ 


ನೆಲದ ಮೇಲೆ ಹರಿಯದಂತೆ ಎಚ್ಚರ ವಹಿಸಬೇಕೆಂದು ಡಾ|| ಬಸಪ್ಪ ರೆಡ್ಡಿ 
ಹೇಳುತ್ತಾರೆ. 


ರಾಸಾಯನಿಕ ಮೂಲವಸ್ತುಗಳು ಕರಗಿದ ಅಂತರ್ಜಲವನ್ನು 


ಬಳಸುವ ಬಗ್ಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಮುಖ್ಯ ರಸಾಯನ 
ಜ್‌ ಎಂ.ವಿ. ಶಶಿರೇಖ ಹೀಗೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಾರೆ. 
ಭೂಜಲದಲ್ಲಿ ನೈಟ್ರೇಟ್‌ ಬೆರೆತಿರುವುದು ಗ್ಲೋಬಲ್‌ ಪ್ರಾಬ್ಲಮ್‌. 
ನೈಟ್ರೇಟ್‌ ಕರಗಿದ ನೀರಿಗೆ ಚಿಕಿತ್ಸೆ ನೀಡುವುದು ಅತೀ ದುಬಾರಿ ವೆಚ್ಚದ 
ಕೆಲಸ. ಇದನ್ನು ಸಂಶೋಧನೆಯ ಹಂತದಲ್ಲಿ ಬೇರ್ಪಡಿಸುವ ಪ್ರಯತ್ನ 
ಮಾಡಬೇಕು. ಸ್ವಲ್ಪ ಮಟ್ಟಿಗೆ ಡೈಲ್ಯೂಷನ್‌ ವಿಧಾನದಿಂದ ನೈಟ್ರೇಟ್‌ ನ್ನು 
ಬೇರ್ಪಡಿಸಬಹುದು. ನೈಟ್ರೇಟ್‌ ಕರಗಿದ ನೀರನ್ನು ಕುಡಿಯಲು ಬಿಟ್ಟು 
ಇತರ ಬಳಕೆಗೆ ಬಳಸಬಹುದು ಅನ್ನುತ್ತಾರೆ. ನೀರಿನಲ್ಲಿ ಫ್ಲೋರೈಡ್‌ 
ಅಂಶ ಇದ್ದರೆ ಡಿ-ಪ್ಲೋರೈಡೇಷನ್‌ ಮಾಡಿ ಆಲಮ್‌ ಮತ್ತು ಲೈಮ್‌ 
ಬೆರೆಸಿ ಸೇವಿಸಬೇಕು. ಕಬ್ಬಿಣಾಂಶದ ನೀರು ನೈಟ್ರೇಟ್‌, ಫ್ಲೋರೈಡ್‌ 
ನೀರಿಗೆ ಹೋಲಿಸಿದರೆ ಅಪಾಯಕಾರಿಯಲ್ಲ. ಕಬ್ಬಿಣಾಂಶ ಬೆರೆತಿರುವ 
ನೀರನ್ನು ಆಲಮ್‌ ಚಿಕಿತ್ಸೆ ನೀಡಿ ಕುಡಿಯಬೇಕು. ಫ್ಲೋರೈಡ್‌ - 
ಪದಾರ್ಥ ಕರಗಿರುವ ಅಂಶ ಹೆಚ್ಚಿದ್ದರೆ ಅಂಥಹ ನೀರನ್ನು 

ಡಿ-ಐಯನೈಜೇಷನ್‌ ಮಾಡಿ ಕುಡಿಯಬೇಕು. 
ಕಾರ್ಪೊರೇಷನ್‌, ಸರ್ಕಾರ ನಿರ್ಮಿಸಿದ ಕೊಳವೆ ಬಾವಿಗಳಲ್ಲಿ 
ಭೂಜಲದಲ್ಲಿ ರಾಸಾಯನಿಕ ಪದಾರ್ಥ ಕರಗಿದ್ದರೆ, 
ಡಿ-ಪ್ಲೋರೈಡೇಷನ್‌ ಪ್ಲಾಂಟ್‌ ನಿರ್ಮಿಸಬೇಕು. ಖಾಸಗಿಯವರು 
ಡೊಮೆಸ್ಟಿಕ್‌ ವಿಧಾನದಲ್ಲಿ ಬಕೆಟ್‌ ನಲ್ಲಿ ನೀರನ್ನು ಸಂಗ್ರಹಿಸಿ, 
ಆಲಮ್‌, ಬ್ಲೀಚಿಂಗ್‌ ಪೌಡರ್‌ ಮತ್ತು ಲೈಮನ್ನು ಹಾಕಿ ಒಂದು ಗಂಟೆ 
ನಂತರ ತಿಳಿಯಾದ ನೀರನ್ನು ಸೇವಿಸಬಹುದು. ಕಲುಷಿತಗೊಂಡ ನೀರನ್ನು 
ಸೇವಿಸುವ ಬಗ್ಗೆ ಕಾರ್ಪೊರೇಷನ್‌ ಸಾರ್ವಜನಿಕರಿಗೆ ತಿಳುವಳಿಕೆ, ತರಬೇತಿ 

ನೀಡಬೇಕೆಂದು ಶಶಿರೇಖ ಹೇಳುತ್ತಾರೆ. 

e 


"ನೆಲದ ಮಾತಾು'ಗೆ ಶುಭಾಶಯಗಳು 


ವಿಜಯಾ ಎನ್‌. ರಂಗನಾಥಗಂಡ 


ಹಹನಾ ಮಿಲೇನಿಯಂ ಹ್ಕೂಲ್‌ 


ರಾಯಸಂದ್ರ, ಹೊಸೂರು ರಸ್ತೆ, 
ಬೆಂಗಳೂರು - ೫೬೦ ೦೫೮. 


“ಪ್ರತಿ ನಿತ್ಯಮಾನವನ ಬುದ್ದಿ ಶಕ್ತಿ ಗ್ರಹಿಸಲು ಅಸಾಧ್ಯವೆಂದು ತೋರುವಜ್ಞಾನದ ಗೋಡೆಗಳನ್ನುರುಳಿಸುತ್ತಿರುವಾಗ ಬರೆಯಲು ಓದಲು 
ಬಾರದ ಇಷ್ಟೊಂದು ಮಾನವ ಸಂಕಟವನ್ನೇಕೆ ಉತ್ಪಾದಿಸಬೇಕು? ಯಾರನ್ನು, ಯಾವುದನ್ನು ದೂರುವುದು. ನಾವೇನು ಮಾಡುವುದು'' 
-ಥಾಬೋ 


34 


ನೆಲದ ಮಾತು 


ಮೀನಿನ ಹೆಜ್ಜೆಗಳು 


ಐವತ್ತು ವರ್ಷಗಳ ಹಿಂದಿನ ನೆನಪು. ಬೆಳಿಗ್ಗೆ 
ಎದ್ದು ಶಾಲೆಗೆ ಹೋಗುತ್ತಿದ್ದಾಗ ಗದ್ದೆಯ ಬದುವಿನಲ್ಲಿ 
ಕೈಯಲ್ಲಿದ್ದ ಸಣ್ಣ ಕೋಲನ್ನು ಹುಲ್ಲಿನ ಮೇಲೆ ಬೀಸುತ್ತಾ, 
ಹಸುರು ಪ್ರರಿನ : ಮೇಲೆ ಬಿದ್ದು ರಂಗುರಂಗಿನ ಕಾಮನಬಿಲ್ಲಿನ 
ಬಣ್ಣ ಚೆಲ್ಲುತ್ತಿದ್ದ ಇಬ್ಬನಿಗೆ ಕೈಯೊಡ್ಡಿ ಕೈಗೆ ಬಂದ ಹನಿನೀರನ್ನ 
ಬಾಯಿಗೆ ಹಾಕಿ ಚಪುರಿಸುತ್ತಿದ್ದಾಗ ಆಗುತ್ತಿ ದ್ದ ಆನಂದ ದೇವತೆಗಳಿಗೆ 
ಅಮೃತ ಸೇವಿಸಿದಾಗ ಆಗಿರಬಹುದಾದ ಆನಂದಕ್ಕಿಂತಲೂಮಿಗಿಲು, 
ಅಷ್ಟು ಸಿಹಿಯಾದದ್ದು ಅಮೃತಕ್ಕೂ ಇದ್ದಿರಲಾರದು. 
ಆಗಿನ್ನೂ ಹನ್ನೆರಡು ಹದಿನಾಲ್ಕರ ವಯಸ್ಸು. ಕನ್ನಡದ 
ರೂಮ್ಯಾಂಟಿಕ್‌ ಕಾವ್ಯಗಳ ಮುತ್ತಿನ ನೀರಿಗೆ ನುಣ್ಣನ್ನೆರಕವ ಹೊಯ್ದ 
ಕಾಲ ಅದು. ಪೇಟೆಯ ಅಜ್ಜಿಮನೆಯಿಂದ ವಾರಾಂತ್ಯದಲ್ಲಿ ದೂರದ 
ಹಳ್ಳಿ ಮನೆಗೆ ನಡೆದು ಬಂದು ಅಪ್ಪ ಅಮ್ಮ ತಮ್ಮ ಂದಿರೂಂದಿಗೆ 
ಶನಿವಾರ ಆದಿತ್ಯವಾರ ಕಳೆದು ಸೋಮವಾರ ಬೆಳಿಗ್ಗೆ ತಂಗಳನ್ನು 
ಉಂಡು ಶಾಲೆಗ ಹೊರಟ ದಿನಗಳವು. ದಾರಿಯ ಪಕ್ಕದಲ್ಲಿ ಉಳುವ 
ಗದ್ದೆಯಿಂದ ಕೇಳುತ್ತಿದ್ದ ""ಹೂಯ್‌, ಹೊಯ್‌, ಫಡಫಡ'' ಎನ್ನುವ 
ಎತ್ತು ನಡೆಸುವ ನುಡಿಗಳು ಅಥವಾ ನೇಜಿ ಕೀಳುವ ಹೆಣ್ಣುಮಕ್ಕಳ 
“ಓಬೇಲೇ ಬಾಲಮ್ಮ ಬಾಗುತ್ತ ಬಂದಳು ಓಬೇಲೇ'' ಕೇಳುತ್ತಾ 
ಅಲ್ಲೇನಿಂತು ಶಾಲೆಗ ತಡವಾಗಿ ಬಂದು ತರಗತಿಯ ಮೇಸ್ತ ಕೈಯಲ್ಲಿ 
ಬೈಸಿಕೊಂಡ ಸುಂದರ ದಿನಗಳೆಷ್ಟೋ. ಈಗ ಈ ಟ್ರಾಕ್ಟರ್‌ 
ಟಿಲ್ಲರ್‌ ಸ "ಹೊಯ್‌ ಹೊಯ್‌''ಯೊ ನೇಜಿ ನೆಡುವ ಮೆಷಿನ್‌ಗೆ 
ನಾಲಮ್ಮಗಳ ಅಗತ್ಯವೇ ಇಲ್ಲ. ಮಕ್ಕಳ ಜೀವನದಿಂದ 


೦ದಿನ ಕೃಷಿಯ ದಿನಗಳನ್ನು ನೆನೆಸಿಕೊಂಡಾಗ ಕಷ್ಟಪಟ್ಟು 
ಹುಡುಕಿದರೂನನ್ನ ನೆನಪಿನ ಆಳದಲ್ಲಿ ) ರಸಗೋಬ್ಬರ ಕೀಟನಾಶಕಗಳು 
ಹುಡುಕಿದರೂ ಸಿಗಲೊಲ್ಲವು. ನಮ್ಮ ಹಳ್ಳಿಯ ಮಣ್ಣಿಗೆ 
ರಸಗೊಬ್ಬರಗಳು ಬಂದಾಗ ನಾನು ದೇಶ ಬಿಟ್ಟು ಹೋಗಿದ್ದೆ. ನಮ್ಮ 
ಅಡಿಕೆ, ತೆಂಗಿನ ತೋಟಗಳಂತೂ ಸ್ವಾತಂತ್ರ್ಯ ಬಂದು ಇಪ್ಪತ್ತೈದು 
ವರ್ಷಗಳಾದರೂ ರಸಗೊಬ್ಬರ ಕೀಟನಾಶಕಗಳನ್ನು ಕಂಡಿರಲಿಲ್ಲ. 


ಬರೇ ಹೆಚ್ಚೆಂದರ ಹ್ಯಲುತ್ತಾತ್ರಿನ ದ್ರಾವಣ ಕಂಡಿರಬಹುದು. ಅಂದರೆ 
ನಮ್ಮ ಎಲ್ಲಾ ಸ ) ಈ ರಸಗೊಬ್ಬರ ಕೀಟನಾಶಕಗಳ ಹಾವಳಿ 
ಕಳೆದ ಇಪ್ಪತ್ತೈದು ವರ್ಷಗಳಿಂದೀಚಿನದು. 


ನನ್ನ ನೆನಪಿನ Hrd ಗದ್ದೆ ಗೆ, ಹಸಿರುಸೊಪ್ಪ, ಹಟ್ಟಿಗೊಬ್ಬರ, 


ಶ್ಲ ದ 


ು ಕಥೆಗಾರರು. ನಮ್ಮ ಸಂ 


-ಡಿ.ಕೆ. ಚೌಟಾ 


ಮಾತ್ರ ಹಾಕುತ್ತಿದ್ದರು. ಅಡಿಕೆತೋಟಕ್ಕೂ ಹಸಿರುಸೊಪು, 
ತೆಂಗಿನ ಬುಡಕ್ಕೆ ಅರ್ಧ ಬುಟ್ಟಿ ಹಟ್ಟಿಗೊಬ್ಬರ ಮತ್ತು 
ಹಿಡಿಬೂದಿ ಸಾಕಾಗುತ್ತಿತ್ತು. ತೆಂಗಿಗೆ ಕಾಸರಕನ ಸೊಪ್ಪ ಮಾತ್ರ 
ಅಗತ್ಯವಿತ್ತು. ದಂಡೆಯಲ್ಲಿ ಹರಿದು ಬರುವ ನೀರನ್ನು 
ಅಡಿಕಹಾಳೆಯ "ಬೆಳ್ಳಿ'ಯಿಂದ ವಾರಕ್ಕೊಮ್ಮೆ ಹಾಯಿಸಿದರೆ 
ಧಾರಾಳ. ರಸಗೊಬ್ಬರ ಕಂಡದ್ದೇ ಇಲ್ಲ. ಕೀಟನಾಶಕಗಳ ಸುದ್ದಿ ಇರಲೇ 
ಇಲ್ಲ. ಅಲ್ಲಲ್ಲಿ ಪಾಲಿಡಾಲ್‌ನ ಸುದ್ದಿ ಕೇಳಿದರೆ ಅದು ಪಾಲಿಡಾಲ್‌ 
ಕುಡಿದು ಸತ್ತವರ ಸುದ್ದಿಯಿಂದಾಗಿ ಈ ಪಾಲಿಡಾಲ್‌ನ 
ಪರಿಚಯವಾದದ್ದು. ಈ ರಸಗೊಬ್ಬರ ಪಾಲಿಡಾಲ್‌ಗಳು ಹೈಬ್ರಿಡ್‌ 
ಬೀಜಗಳೊಂದಿಗೆ ಬಂದವು. ನಮ್ಮೂರ ಬೆಳೆಗಳಾದ ಅತಿಕಾರ, ತವಳೆ 
ಕಣ್ಣಲುಬಾರ್‌ ಮೂಡಗಂಧಸಾಲೆಗಳಿಗೆ ಯಾವ ರಸಗೊಬ್ಬರ, 
ಕೀಟನಾಶಕಗಳ ಅಗತ್ಯವೇ ಇರಲಿಲ್ಲ. ಎಲ್ಲಾ ಅಗತ್ಯಗಳು ಇಂದಿನ 
ಜಯ, ವಿಜಯ,1ಣ8 ಇತ್ಯಾದಿ ಇತ್ಯಾದಿಗಳೊಂದಿಗೆ ಮಾತ್ರ ಬಂದವು. 
ನಮ್ಮ ಚಿಕ್ಕಂದಿನಲ್ಲಿ ಕೇಳಿದ ಅತೀ ಪ್ರಾಮುಖ್ಯ 
ಕೀಟನಾಶಕವೆಂದರೆ ಡಿ.ಡಿ.ಟಿ. ಮಲೇರಿಯಾ ಸೊಳ್ಳೆಗಳನ್ನು ಅಳಿಸಲು 
ಹೊರಟು ನಮ್ಮ ಭೂಮಿಯ ಕಪ್ಪೆ, ಸೊಳ್ಳೆ, ಎರೆಹುಳಗಳನ್ನು ಅಳಿಸಿ 
ಹಾಕಿದ ರಾಮಬಾಣ. 
ಗದ್ದೆಗಳಲ್ಲಿ ಪಾಚಿ ಬೆಳೆಯುತ್ತಿತ್ತು (ಇವತ್ತಿನ ಅಜೋಲಾ) ಇವು 
ನಮಗೆ ಯಾರೂ ಹೇಳಿಕೊಡದೆ ಬೆಳೆಯುತ್ತಿತ್ತು. ನರ್ತೆಗುಳ್ಳಗಳು, 
ಎರೆಹುಳುಗಳು ಬೆಳೆಯುತ್ತಿದ್ದವು. ಸಣ್ಣ ಸಣ್ಣ ಮೀನು 
ಬೆಳೆಯುತ್ತಿದ್ದವು. ಮೀನು ಅಂದಾಗ ಅಂತರಾಷ್ಟ್ರೀಯ ಪತ್ರಿಕೆಗಳಲ್ಲಿ 
ಬಂದ ಒಂದು ವಿಶೇಷ ಲೇಖನ ಓದಿದೆ. 


ಬಾಂಗ್ಲಾದೇಶದ ಮೂಣುತಗಂಜ್‌ (ಡಾಕಾದಿಂದ ೬೦ ಕಿ.ಮೀ.) 
ನಲ್ಲಿ ಸಲೀಮಾ ಅನ್ನುವ ಸಣ್ಣ ಹಿಡುವಳಿ ರೈತರು ಈ ಕತೆ 
ಹೇಳುತ್ತಿದ್ದಾರೆ. 

ರಾಸಾಯನಿಕ ಗೊಬ್ಬರಗಳ ಕೃಷಿಯಲ್ಲಿ ಸಾಕಷ್ಟು ಕೈಸುಟ್ಟಿಕೊಂಡ 
ಮೇಲೆ ಸಲೀಮಳ ಗಂಡ ಕೃಷಿ ತರಬೇತಿ 
(1೧1/) ಒಂದರಲ್ಲಿ ಕೇಳಿದ ಭಾಷಣದಿಂದ ಪ್ರೇರಿತರಾಗಿ ತನ್ನ 
ಗದ್ದೆಯಲ್ಲಿ ಸುಮಾರು ೫೦೦ ಮೀನಿನ ಮರಿಗಳನ್ನು ಬಿಟ್ಟು ತಿಂಗಳಾದ 
ಮೇಲೆ ನೋಡಿದರೆ ಗದ್ದೆಯಿಡೀ ಮೀನಿನ ಮರಿಗಳಿಂದ 
ತುಂಬಿಹೋಗಿತ್ತು. ಆ ಬಾರಿಯ- ಶೇಕಡ ೨೫ರಷ್ಟು ಹಚ್ಚು ಬಂದಿತ್ತು. 


ರ್ಭದ ಸಾಂಸ್ಕೃತಿಕ ಬದುಕಿನಲ್ಲಿ ತುಂಬಾ ಕ್ರಿಯಾಶೀಲರಾಗಿರುವಂತಹವರು. ಪ್ರಸಿದ್ಧ ಉದ್ಯಮಿ 


ಸಾರ ಬಹುಮುಖಿಯಾದದು. ಇಂದು ನಮ್ಮ ಪರಿಸರ ಚಳುವಳಿಗಳ ಏಳುಬೀಳುಗಳನ್ನು ಆರೋಗ್ಯಪೂರ್ಣವಾಗಿ 
ಚ್ಚ ಟು ಅ 


ಗಮ: ನಿಸುತ್ತಾ ಬಂದವರು. 


ನೆಲದ ಮಾತು 


ರಸಗೊಬ್ಬರ ಕೀಟನಾಶಕಗಳ ಖರ್ಚಿರಲಿಲ್ಲ. ಸಲೀಮ ದಂಪತಿಗಳಿಗೆ 
ಪಲ್ಯಕ್ಕೆ ಮೀನು ಸಿಕ್ಕಿತು ಮುಂದಿನ ಬೆಳೆಗೆ ಮೀನಿನ ಗೊಬ್ಬರವಾಯ್ತು. 
ಅಕ್ಕಪಕ್ಕದ ಮನೆಯವರೊಂದಿಗೆ ಪಲ್ಯದ ಮೀನು ಹಂಚಿಕೊಂಡರು. 
ಗೊಬ್ಬರ ಪಲ್ಯದ ಮೀನು ಸೊಳ್ಳೆಗಳನ್ನು ತಿಂದು ಬದುಕಿದ ಮೀನಿನ 
ಮರಿಗಳು. 

ನಮ್ಮ ಪತ್ರಿಕೆಗಳಲ್ಲಿ ಈ ಸುದ್ದಿ ಬಂದಿತ್ತು. ಹಳ್ಳಿಯ ಕಡೆಗೆ 
ಗಮನಕೊಡದ ಪತ್ರಿಕಾವರದಿಗಾರರಿಗೆ ಇದೊಂದು ಅನ್ವೇಷಣೆ. 

ನನ್ನ ಬಾಲ್ಯದಲ್ಲಿ ಆಳವಾದ ಗದ್ದೆಗಳನ್ನು ಏಣಿಲುಬೇಳ 
ಮಾಡುತ್ತಿರಲಿಲ್ಲ. ಈ ಗದ್ದೆಗಳಿಗೆ ಪಾರಡಿಯ ಗದ್ದೆಗಳೆಂದು ಹೆಸರು. 
ಸುಗ್ಗಿಯ ಬೆಳೆಗಿಂತ ಮುಂಚೆ ನೀರು ನಿಂತ ಈ ಗದ್ದೆಗಳ 
ಕೃಷಿಯಾಗುತ್ತಿತ್ತು. ಮೊಣಕಾಲವರೆಗೆ ನೀರಿದ್ದ ಈ ಗದ್ದೆಗಳಿಗೆ 
ಪಾರಡಿಯಗದ್ದೆಗಳೆಂದು ಹೆಸರು. ದಕ್ಷಿಣ ಕನ್ನಡದ ಕರಾವಳಿಯ ಸಣ್ಣ 
ಹಡಗು ದೊಡ್ಡದೋಣಿಗಳಿಗೆ "ಪಾಂಡಿ' ಎನ್ನುತ್ತಿದ್ದರು. ಹಾಗಾದರೆ 
ಈ ಗದ್ದೆಗಳಿಗೆ ಪಾರಡಿ ಗದ್ದೆಗಳೆಂದೇಕೆ ಹೆಸರು ಬಂತು. ನನ್ನದೊಂದು 
ಅಪ್ರಬುದ್ಧ ಹೆಚ್ಚು ಪಾಂಡಿತ್ಯವಿಲ್ಲದ ಯೋಚನೆ. 

ಹಿಂದಿನ ಕಾಲದಲ್ಲಿ ನದಿಗಳಲ್ಲಿ ವ್ಯಾಪಾರಕ್ಕೆಂದು ಬರುತ್ತಿದ್ದ 
ಪಾರಡಿಗಳು ಈ ರೀತಿಯ ಗದ್ದೆಯಲ್ಲಿ ಬಂದು ತಂಗಿರಬಹುದೇ. ನೀವು 
ದಕ್ಷಿಣಕನ್ನಡದ ಕರಾವಳಿಗೆ ಹರಿದು ಬರುತ್ತಿರುವ ನದಿಗಳನ್ನು 
ನೋಡಿದರೆ ಒಂದು ಕಾಲದಲ್ಲಿ ಅರಬ್ಬೀ ವ್ಯಾಪಾರಿಗಳು ಈ ನದಿಯ 
ಮೂಲಕವೇ ನಮ್ಮ ಹಳ್ಳಿಗಳಿಗೆ ಸಂಬಾರ, ಜೀನಸು, ಮಸ್ಕತ್‌ 
ಅಕ್ಕಿಗಳನ್ನು ಖರೀದಿಸಲು ಬರುತ್ತಿದ್ದರು. ಇದಕ್ಕೆ ಸಾಕ್ಷಿಯಾಗಿ 
ಈಗಲೂ ಈ ನದಿಗಳ ದಂಡೆಯಲ್ಲಿ ಸಾವಿರಾರು ವರ್ಷಗಳ ಹಿಂದೆ 
ಅವರೇ ಕಟ್ಟಿಸಿದ ಮಸೀದಿಗಳು ಸಾಕ್ಷಿ. ಅತೀ ಹಳೆಯದಾದ 
ಮಸೀದಿಗಳನ್ನು ನೋಡಿ, ಉಳ್ಳಾಲ, ಮೊಗ್ರಾಲ್‌, ಮುನ್ನಿಪ್ಪಾಡಿ 
ಮುಂತಾದ ಈ ಮಸೀದಿಗಳು ಸಾವಿರವರ್ಷಕ್ಕೂ ಹಳೆಯವು. 
ಇವೆಲ್ಲವೂ ನದಿಯ ತೀರದಲ್ಲೇ ಸ್ಥಾಪಿತವಾದವುಗಳು. ಅಲ್ಲಿಗೆ 
ಬರುತ್ತಿದ್ದ ಪಾಂಡಿಗಳು ದೊಡ್ಡದೋಣಿಗಳಿಗೆ ಈ ಪಾರಡಿಯ 
ಗದ್ದೆಗಳೇ ನಿಲ್ದಾಣಗಳು. ಅದಕ್ಕೆಂದೇ ಈ ಗದ್ದೆಗಳಿಗೆ ಪಾರಡಿಯ 
ಗದ್ದೆಗಳಂದು ಹೆಸರುಬಂದಿರಬಹುದೇ. 

ಹೋಗಲಿ ಬಿಡಿ. ಈ ಪಾಂಡಿಯ ಗದ್ದೆಯ ಸುದ್ದಿ ಎತ್ತಿದ್ದು ನಾವು 
ಚಿಕ್ಕವರಿರುವಾಗ ಅಲ್ಲಿ ಹಿಡಿಯುತ್ತಿದ್ದ ಮೀನಿಗಾಗಿ. ಚೀನದಲ್ಲಿ 
ಗದ್ದೆಗಳಲ್ಲಿ ಮೀನು ಸಾಕುತ್ತಿದ್ದರಂತೆ. ಅದು ಈಗ ವೈಜ್ಞಾನಿಕವಾದ 
ಸುದ್ದಿ. ಈಗ ತಾನೆ ಹೇಳಿದ ಮೊಣೀಷ್‌ ಗಂಜ್‌ ನಲ್ಲಿ ಸಲೀಮ್‌ ಸಾಕಿದ 
ಮೀನು ಸುದ್ದಿ ಮಾಡಿದೆ. ಆದರೆ ನನ್ನ ಹಳ್ಳಿಯಲ್ಲಿ ಪಾಂಡಿಯ 
ಗದ್ದೆಗಳಲ್ಲಿ ನಾವು ಹಿಡಿಯುತ್ತಿದ್ದ ಮೀನು ಸುದ್ದಿ ಮಾಡಲೇ ಇಲ್ಲ. 
ಎಲ್ಲಿಯತನಕ ಅಕ್ಕಿಯನ್ನು ತಮ್ಮ ಆಹಾರಕ್ಕಾಗಿ ಜನ 
ಬೆಳೆಯುತ್ತಿದ್ದರೋ ಅಲ್ಲಿಯ ತನಕ ಆ ಪಾಂಡಿಯ ಗದ್ದೆಯ ಮೀನು 
ಹಿಡಿಯುತ್ತಿ ದ್ದ ದಿನಗಳು ನಮಗೊಂದು ಹಬ್ಬ. ನಮ್ಮ ಚಿಕ್ಕಹಳ್ಳಿಯ 
ಹೆಣ್ಣುಗಂಡುಮಕ್ಕಳು ಗದ್ದೆಯ ಕೆಸರಲ್ಲಿ ಉರುಡಿದ ನೆನಪು ನಾನೂ 
ಕೂಡಾ ಸಣ್ಣ ಮಂಕರಿಯಲ್ಲಿ ಮಧ್ಯಾಹ್ನದ ಪಲ್ಯಕ್ಕಾಗಿ ಹಿಡಿದ ಮೀನಿನ 


36 


ನೆನಪು ನನಗೆ. ಅಲ್ಲಿ ಜನ, ಸಲೀಮ್‌ನಂತೆ ಮೀನು ಸಾಕುತ್ತಿರಲಿಲ್ಲ, 
ಅವು ಬೆಳೆಯುತ್ತಿದ್ದವು. 

ನಮ್ಮ ಹಳ್ಳಿಗಳಲ್ಲಿ ಹೊಳೆನೀರಿನಲ್ಲಿ ಸಿಹಿನೀರಿನ ಮೀನು 
ಹಿಡಿಯುವದೊಂದು ಕೂಟಾಟ. ಹೊಳೆಯ ನೀರಿನ ಗುಂಡಿಗಳಿಗೆ 
ಬೇಸಿಗೆಯಲ್ಲಿ ಕಹಿರಾಸರಶನಕಾಯಿ ಕಡೆದು ಅಥವಾ ಎಕ್ಕ, ಕಣವಿಡಿ 
ಇತ್ಯಾದಿ ಹಾಲು ಬರುವ ಮರದ ಗೆಲ್ಲುಗಳನ್ನು ಕಡೆದು ""ಕಡು'' 
ಹಾಕುವ ಒಂದು ಆಟವಿತ್ತು ನಮ್ಮಲ್ಲಿ. ಕೆಲವೊಮ್ಮೆ ಮೈಲುತುತ್ತಿನ 
(Copper Sulphate) ದ್ರಾವಣವನ್ನು ಬೆರಕೆ ಮಾಡುತ್ತಿದ್ದರು. ಅಲ್ಲಿ 
ನೀರಿನ ಗೊಂಡಿಗಳನ್ನು ಕದಡಿ ಮತ್ತು ಬಂದ ಮೀನುಗಳನ್ನು 
ಹಿಡಿಯುವ ಆಟ ರಜಾದಿನಗಳ ಸಾಮೂಹಿಕ ಆಟ. ಒಂದೆರಡು 
ದಿನಗಳಿಗಾಗುವಷ್ಟು ಪಲ್ಕದ ಮೀನು ನಮ್ಮೆಲ್ಲರಿಗೂ ಸಿಗುತ್ತಿತ್ತು. 

ವಾರಕ್ಕೊಮ್ಮೆ ನಮ್ಮ ಹಳ್ಳಿಯ ಪಕ್ಕದ ಗೊಂಡಿಗಳಿಗೆ ಈ ಕಡು 
ಹಾಕಿದರೆ ಗೋಣಿ ತುಂಬಾ ಮೀನುಸಿಗುತ್ತಿತ್ತು. ಎಲ್ಲಾ ಮುಗಿದ ಮೇಲೆ 
ಎಲ್ಲಾ ಮನೆಗಳಿಗೂ ಪಾಲಾಗುತ್ತಿತ್ತು ಆ ಮೀನು. 

ಆ ಬಳಿಕ - ಮದ್ದು (Explosive) ಕೂಡಾ 
ಕೀಟನಾಶಕಗಳಷ್ಟು ಹಾನಿಕಾರಕವಾಗಿರಲಿಲ್ಲ. ಅವುಗಳು 
ಹೊಳೆದಂಡೆಗಳನ್ನು ಒಡೆದು ಹಾಕುತ್ತಿದ್ದವು. ಕೋಟೆ (ಮದ್ದು) ಹಾಕಿದ 
ಗುಂಡಿಯಲ್ಲಿ ನೀರು ಅಲ್ಲೋಲಕಲ್ಲೋಲವಾದಾಗ ಮೀನುಗಳಿಗೆ ಸೃತಿ 
ತಪ್ಪಿ ಮೇಲೆ ಬರುತ್ತಿದ್ದವು. ಆಗ ಈಜಿ ಹಾರಿಬಿದ್ದು ಅದನ್ನು 
ಹಿಡಿಯುವುದೇ ಒಂದು ಆಟ. 


ಮೀನು ಹಿಡಿಯುವ ಸುದ್ದಿ ಬಂದಾಗ ತೊಟ್ಟಿಯಲ್ಲಿ ಮೀನು 
ಹಿಡಿಯುವುದನ್ನು ಹೇಳಲೇಬೇಕು. ಇದು ಎರಡು ವಿಧ ಒಂದು 
ಮುಂಗಾರು ಮಳೆ ಬಿದ್ದ ಬೆನ್ನಿಗೇ ಹೊಳೆಗಳಲ್ಲಿ ಜೋರಾಗಿ ನೀರು 
ಹರಿದು ಬಂದು ನೆರೆ ಬಂದರೆ ಆಗ ಜಿಂಜಿರಿ ಮಳೆಗೆ ಮೀನು ನೀರಿಂದ 
ಮೇಲೆ ಭೂಮಿಗೆ ಬಂದು ಬೀಳತ್ತೆ. ಸಂಜೆಯ ಹೊತ್ತು ತೆಂಗಿನಗರಿಯ 
ಸೂಡಿಗೆ ಬೆಂಕಿ ಕೊಟ್ಟು ಬೀಸುತ್ತಾ ಅದರ ಬೆಳಕಿನಲ್ಲಿ ಮೀನು ಹಿಡಿದರೆ 
ಕತ್ತಲಾಗುವ ಮುನ್ನ ಮುಸ್ಸಂಜೆಗೆ ಪಲ್ಯಕ್ಕೆ ಬೇಕಾದಷ್ಟು ಮೀನು 
ಏಡಿಗಳನ್ನು ತಂದರೆ ಆ ಮಳೆಗಾಲದ ಪ್ರಥಮ ಮೀನಿನ ಸಾರು ಅದು. 
ಇನ್ನೊಂದು ಕೂಟೆಯ ಮೀನಿನ ನಾಟ ಮಳೆಗಾಲ ಕಳೆದು ಹೊಳೆಗಳಲ್ಲಿ 
ತಿಳಿನೀರು ಹರಿಯುವಾಗ ಕತ್ತಿಯಲ್ಲಿ ಕಡಿದು ಮೀನು 
ಹಿಡಿಯುವದೊಂದು ಆಟ. ತೊಟೆಯ ಬೆಳಕಿಗೆ ಕತ್ತಿ ಬೀಸಿ ಅನುಭವ 
ಇದ್ದವರು ನೀರಲ್ಲು ಮುಳುಗಿ ಸಣ್ಣ ಸಣ್ಣ ಮಣ್ಣಿನ ರಂಧ್ರಗಳಿಂದ 
ಮೀನು ಹಿಡಿದು ಎರಡು ಕೈಯಲ್ಲಿ ಒಮ್ಮೊಮ್ಮೆ ಬಾಯಲ್ಲೂ 
ಕಚ್ಚಿಕೊಂಡು ನೀರಿಂದ ಮೇಲೇಳುವಾಗ ನೋಡಿದ ನನಗೆ 
ಮರೆಯಲಾರದ ನೆನಪುಗಳು. ಒಮ್ಮೆ ಹರಿಯುವ ನೀರಲ್ಲಿ ಬೀಸಿದ 
ಕತ್ತಿ ಕಾಲಿಗೆ ಬಂದು ಕಡಿದದ್ದು ನೆನಪಿದೆ. ಮಣ್ಣಿನ ಮೂಟೆ 
(ರಂಧ್ರ)ಗಳಿಂದ ಕೇರೆಹಾವು ನೀರೊಳ್ಳ ಹಾವುಗಳನ್ನು ಎಳೆದುಕೊಂಡು 
ಹೊರತಂದವರನ್ನು ನೆನೆಸಿಕೊಂಡು ಇಂದಿಗೂ ನಕ್ಕಿದ್ದಿದೆ. 


ಇಂದು ಈ ಹೊಳೆಗಳಲ್ಲಿ ನೀರೇ ಇಲ್ಲ. ಇನ್ನು ಮೀನೆಲ್ಲಿಂದ 


ನೆಲದ ಮಾತು 


ಬರಬೇಕು. ಎಂದೂ ಬತ್ತದ ಹೊಳೆಯಗುಂಡಿಗಲ್ಲಿ ನೀರಲ್ಲಿ ಇದ್ದರೂ 
ಅಲ್ಲಿ ಕೀಟನಾಶಕ ರಸಗೊಬ್ಬರಗಳ ಹಾವಳಿಯಿಂದ ಮೀನುಗಳೇ 
ಬದುಕಿಲ್ಲ. ನಮ್ಮ ಗದ್ದೆಗಳ, ಗುಳ್ಳ ನರ್ತೆಗಳನ್ನು ಇಂದು ಕಂಡವರಿಲ್ಲ. 
ಮೂವತ್ತುವರ್ಷಗಳ ಹಿಂದೆ ಎರಹುಳಗಳಿಲ್ಲದ 
ಗದ್ದೆತೋಟಗಳಿರಲಿಲ್ಲ. ಕಪ್ಪೆ, ನೀರೊಳ್ಳೆಗಳು, ಹಳ್ಳಿಯ ಗುಬ್ಬಚ್ಚಿಗಳು 
ಪುಟ್ಟ ಪುಟ್ಟ ಹಕ್ಕಿಗಳು. ಕುಂಡಗ ಕೋರಿಗಳು, ಮೈನಾ, ಗಿಡುಗ, ಪಕ್ಕಿ 
ಸಾಲೆಗಳು ನಮ್ಮ ಹಳ್ಳಿಗಳಿಂದ ಮಾಯವಾಗಿವೆ. ಈ ನೈಸರ್ಗಿಕ 
ಕೀಟನಾಶಕಗಳನ್ನು ಮನುಷ್ಯ ಕೊಂದು ಹಾಕಿದ ಇಂದು ಕೀಟಗಳು 
ಮನುಷ್ಯನನ್ನೇ ಕೊಲ್ಲುತ್ತಿವೆ. ಎರೆಹುಳಗಳನ್ನು ಡಾರ್ವಿನ್‌ 
ಎರಹುಳಗಳು ನಮ್ಮ ನಾಗರೀಕತೆಯನ್ನು ಕಟ್ಟಿದವರೆಂದು ಹೇಳಿದ್ದಾನೆ. 
ಆ ಎರೆಹುಳುಗಳು ನೈಸರ್ಗಿಕವಾಗಿ ಬೆಳೆದು ಆರೋಗ್ಯಕರವಾದ 
ಮಣ್ಣನ್ನು ಒದಗಿಸುತ್ತಿದ್ದವು. ನೈಸರ್ಗಿಕವಾಗಿ ಬೆಳೆಯುತ್ತಿದ್ದವುಗಳನ್ನು 
ತಂದು ಕೃತಕ ತೊಟ್ಟಿಗಳಲ್ಲಿ ಬಳಸುತ್ತಿದ್ದೇವೆ, ಎಂತಹ ವೈಪರೀತ್ಯ. 
ಮೀನಿನ ವಿಷಯ ಸಾಕಷ್ಟು ಹರಟೆ ಹೊಡಿದಿದ್ದೇನೆ. ಆದರೆ 
ನಿಮಗೆ ಇತ್ತೀಚೆಗೆ ನಡೆದ ಒಂದೆರಡು ವಿಷಯಗಳನ್ನು ಹೇಳಿ ಈ 
ನೆನಪುಗಳನ್ನು ಈ ಬಾರಿ ನಿಲ್ಲಿಸುತ್ತೇನೆ. 
ಈ ವರ್ಷ ದಕ್ಷಿಣ ಕನ್ನಡದ ಹೊಳೆಗಳಲ್ಲಿ ಮೀನುಗಳಿಗೆ 
ಕುಷ್ಠರೋಗ ಬಂದಿದೆ ಅನ್ನುತ್ತಿದ್ದರು ಗಳಯರೊಬ್ಬರು. ವಿಚಾರಿಸಿದಾಗ 
ತಿಳಿಯಿತು ಮೀನುಗಳಲ್ಲಿ ಕುಷ್ಠರೋಗದಲ್ಲಿ ಬಿಳಿಯ ಮಚ್ಚೆಗಳಾಗಿ 
ಅವು ಸಾಯುತ್ತಿದ್ದವು. ಯಾವ ಕೀಟನಾಶಕ, ಯಾವ ರಸಗೊಬ್ಬರ ಈ 


ರೋಗಕ್ಕೆ ಕಾರಣ ಎಂಬುದನ್ನು ಇನ್ನೂ ಯಾರೂ ಕಂಡುಹಿಡಿದಿಲ್ಲ. 


ಲಂಡನ್ನಿನ ಖ್ಯಾತ ವೈದ್ಯರೊಬ್ಬರು ಮಾತನಾಡುತ್ತಾ ಸಿಹಿನೀರಿನ 
ಮತ್ತು ಸಿಹಿನೀರು ಉಪ್ಪುನೀರು ಸೇರುವಲ್ಲಿ ಸಿಗುವ ಮೀನನ್ನು 
ತಿನ್ನಬೇಡಿ ಎಂದರು. ಸಾಗರ ಮಧ್ಯದ ಮೀನು ಮಾತ್ರ ತಿನ್ನಲು 
ಯೋಗ್ಯ. ಯಾಕೆಂದರೆ ಕೀಟನಾಶಕಗಳು ಮತ್ತು ರಸಗೊಬ್ಬರಗಳು 
ನದಿಯಲ್ಲೆಲ್ಲಾ ಹರಿದು ಕಲುಷಿತಗೊಳಿಸಿ ಅದರಲ್ಲಿ ವಾಸಿಸುವ 
ಮೀನುಗಳು ತಿನ್ನಲು ಯೋಗ್ಯವಲ್ಲ. ಅವರ ಮಾತುಗಳನ್ನು 
ಕೇಳುತ್ತಿದ್ದಾಗ ನಮ್ಮ ನದಿಗಳ ನೀರು ಕುಡಿಯಲು ಎಷ್ಟು ಯೋಗ್ಯ 
ಎನ್ನುವ ಯೋಚನೆ ನನ್ನ ತಲೆಯಲ್ಲಿ ತಿರುಗತೊಡಗಿತು. 


ನಮ್ಮ ಕೃಷಿಯ ಭೂಮಿಯಿಂದ ಹರಿದುಹೋಗುತ್ತಿರುವ 
ಎಂಡೋಸಲ್ಫಾನ್‌, ಪಾಲಿಡಾಲ್‌, ಮೊನೊಕ್ರೊಟೊಫಾಮಸ್‌ ಗಳು 
ಎಷ್ಟು ಮಿಲಿಯನ್‌ ಟನ್ನುಗಳಿರಬೇಕು ಯೋಚಿಸಿ. ಎಷ್ಟೋ ವರ್ಷಗಳ 
ಹಿಂದೆ ಚಿಮುಕಿಸಿದ ಡಿ.ಡಿ.ಟಿ. ಇಂದು ಕೂಡಾ ಹಸುವಿನ ಹಾಲಿನಲ್ಲಿ 
ಕಾಣಿಸಿಕೊಳ್ಳುತ್ತಿದೆ. ಹಾಗಿದ್ದರೆ ಇಂದಿನ ಕೀಟನಾಶಕಗಳು ನಮ್ಮ 
ಕಾವೇರಿ ನೀರಲ್ಲಿ ಇರಲಿಕ್ಕಿಲ್ಲವೇ. 
ಮಣ್ಣು, ನೀರು ನಮ್ಮ ಹಿರಿಯರು ನಮಗಿತ್ತ ಸೊತ್ತು. ಅದನ್ನ 
ಸಂರಕ್ಷಿಸಿ ಮುಂದಿನ ಜನಾಂಗಕ್ಕೆ ಹಸ್ತಾಂತರಿಸುವುದು ನಮ್ಮ 
ಕರ್ತವ್ಯವಲ್ಲವೇ, ಸ್ವಲ್ಪ ಯೋಚಿಸಿ. ಇವತ್ತು ನಾವು ಬಳಸುತ್ತಿರುವ 
ರಸಗೊಬ್ಬರಗಳು, ಕೀಟನಾಶಕಗಳು ಈ ಮಣ್ಣನ್ನು ಮುಂದಿನ ಪೀಳಿಗೆಗೆ 
ಸುರಕ್ಷಿತವಾಗಿ ಹಸ್ತಾಂತರಿಸಬಹುದೇ ಯೋಚಿಸಿ. | 
ಘಿ 


With Best Compliments from: 


KRISHAK BHARATI 
CO-OPERATIVE LTD 


The worlds premier 
Fertilizer Co-operative 


Urea, Bio-Fertilizers, Seeds 


Helping Farmers to Help Themselves 


KRIBHCO 
Registered Office: 
49-50, Red Rose House, Nehru Place, New Delhi - 110019. 


State Marketing Office : 
KSCMF Building, First Floor, No. 8, 
Cunningham Road, Bangalore - 560 052. (Karnataka) 


ನೆಲದ ಮಾತು 


37 


ಕಸದ ನಿರ್ವಹಣೆ: 
ನಗರವನ್ನು ಕಾಡಿಸುತ್ತಿರುವ ಸಮಸ್ಯ 


ನಾಗರೀಕ ಬದುಕಿನಲ್ಲಿ ಅತ್ಯಂತ ಅವಶ್ಯವಾದ ಆರೋಗ್ಯ, _ಓ*ಾ 
ನೈರ್ಮಲ್ಯ ಹಾಗೂ ಶುಚಿತ್ವ ಇಂದಿನ ನಗರೀಕರಣದ 
ಸಂದರ್ಭದಲ್ಲಿ ಒಂದು ದೊಡ್ಡ ಸವಾಲೇ ಆಗಿದೆ. ನಗರೀಕರಣಕ್ಕೆ 
ಸಂಬಂಧಿಸಿದಂತೆ ವ್ಯಾಖ್ಯಾನಿಸಿದಾಗ ನಮಗೆ ಗೋಚರವಾಗುವುದು 
ಹೆಚ್ಚು ಅಪರಾಧಗಳ ಸಂಭವನೀಯತೆ, ವೇಶ್ಯಾವಾಟಿಕೆ, ಜೋಪಡಿಗಳ 
ಅನಿವಾರ್ಯತೆ ಇತ್ಯಾದಿ. ಆದರೆ ಇಂದಿನ ತಂತ್ರಜ್ಞಾನದ ಯುಗದಲ್ಲಿ 
ಅನೇಕ ಹೂಸ ಸಮಸ್ಯೆಗಳು ನಗರೀಕರಣದೊಂದಿಗೆ ಹೊಕ್ಕಿವೆ. 
ಅವುಗಳಲ್ಲಿ ಪ್ರಮುಖವಾದುದು ಕಸ ನಿರ್ವಹಣೆ. ವಾಯು ಮಾಲಿನ್ಯ, ಶಬ್ದ 
ಮಾಲಿನ್ಯ ಹಾಗೂ ಜಲ ಮಾಲಿನ್ಯ ಇವುಗಳಿಗೆ ಹೊಂದಿಕೊಂಡಂತೆ ನಾವು 
ಪ್ರತಿದಿನ ಹುಟ್ಟು ಹಾಕುವ "ಕಸ' ಇಂದು ಬೃಹತ್‌ ಸಮಸ್ಯೆಯಾಗಿದೆ. 

ನಗರ ಪ್ರದೇಶದಲ್ಲಿ ನಮಗೆ ಪ್ರಾಥಮಿಕವಾಗಿ ಕಂಡುಬರುವ 
ಅಂಶವೆಂದರೆ ಸಾಂದ್ರತೆ (ಡೆನ್‌ಸಿಟಿ). ಒಂದು ಚ.ಕಿ.ಮೀ. ವ್ಯಾಸದಲ್ಲಿ 
ಸಾವಿರಾರು ಜನರು-ಕುಟುಂಬಗಳು ವಾಸಿಸುವುದು ಅನಿವಾರ್ಯ. ಇಲ್ಲಿ 
ಲಿ ಸ್ಥಳ ಕಾಣುವುದು ಅಸಂಭವನೀಯ. ಆದ್ದರಿಂದ ಆ ಪ್ರದೇಶದ 
ವ್ಯಾಪ್ತಿಯಲ್ಲಿ ವಾಸಿಸುವ ಕುಟುಂಬಗಳಿಗೆ ತಮ್ಮ ಮನೆಯಲ್ಲಿ ಉತ್ಪನ್ನವಾದ 


ಅ 


0 
ಣು 


ಕಾಡುವ ಪ್ರಶ್ನೆಯೆಂದರೆ, ಕಸದ ಬಗ್ಗೆ ಇಷ್ಟು 
ಬುದು. ಸಾವಿರಾರು ಸಂವತ್ಸರಗಳಿಂದ 
ಆರೋಗ್ಯವನ್ನು ಅನುಭವಿಸಿಲ್ಲವೆ? 
0ದೇಕೆ? ಇದು ಉದ್ಭವಿಸಿದ್ದಾದರೂ ಹೇಗೆ? 

ಜ್ಞಾನದ ಬಳುವಳಿ ಈ "ಕಸ'ವೆಂದು ಪರಿಗಣಿಸಬಹುದು. 
ುಗೆ ಬೇಡದ ಪದಾರ್ಥಗಳ ಪಟ್ಟಿ ಬಹಳ ದೊಡ್ಡದೆ 
"ದಿಸಿದರೂ ಇಂದು ಅದನ್ನು 
ಕಿ ಕೊಡುತ್ತಾರೆ. ಇನ್ನು ಔಷಧ, 
ಕ್‌ ಸೀಸಗಳಲ್ಲಿ ನಮಗೆ 
ಮದಿಂದ ಇತರ ರೀತಿಯ ಕಸಗಳು 


« 


y 


2 
©) 
ತ್ತಿ 


ಸಿ 
ರ 


3 


(೭೬ 


6 1 


ಕ 
೭.೬ 


© 


ಗರದಲ್ಲಿ ಕಸದ ಉತ್ಪನ್ನ ಅನೇಕ ಮೂಲಗಳಿಂದಾಗುತ್ತದೆ. 

ಗಳು, 

ಜನರಿಂದ. ಬೆಂಗಳೂರಿನ 
NN 


ಜಿಂ 
ಸಾವಿರ ಟನ್ನಿನಷ್ಟು ಕಸ ಉ 


ಬ 


ಳಳಿಯವರು ಬೆಂಗಳೂರು 


ಆಕಾಶವಾಣಿಯಲ್ಲಿ ಹಿರಿಯನಿದೆ 


೧೨ 
[9 


ರೆಯುತ್ತ ಕ್ರಿಯಾಶೀಲರಾಗಿವಂಥವರು. ಹಿರಿಯ ಪರಿಸರ ಚಿಂತಕ ಎ. 


- ಎ.ಎಸ್‌. ಚಂದ್ರಮೌಳಿ 


ಗಡಿಯಿಂದಾಚೆಗೆ ಸಾಗಿಸುವುದು ಒಂದು ಕಷ್ಟಸಾಧ್ಯವಾದ 
ಕೆಲಸವಾಗಿದೆ. ಇಷ್ಟು ದೊಡ್ಡ ನಗರದಲ್ಲಿ ಪ್ರತಿ ದಿನ 
ಸ್‌ ಸಂಗ್ರಹಿಸುವ ಕಸವನ್ನು ಒಂದೆಡೆ ಕಲೆ ಹಾಕುವುದಕ್ಕಾಗಿ 
ಫೌ ಇನ್ನೂ ಸರಿಯಾದ ಸ್ಥಳ ಇಲ್ಲದಿರುವುದು ಅತ್ಯಂತ ಖೇದದ 
ಸಂಗತಿ. ನಮ್ಮ ನಗರಪಾಲಿಕೆಯನ್ನು ಕಾಡುತ್ತಿರುವ 
ಸಮಸ್ಯೆಯೆಂದರೆ, ಪ್ರತಿದಿನ ನಗರದಲ್ಲಿ ಉತ್ಪತ್ತಿಯಾಗುವ 
ಕಸವನ್ನು ಎತ್ತುವುದಕ್ಕೆ ಬೇಕಾಗುವಷ್ಟು ವಾಹನಗಳಿಲ್ಲದಿರುವುದು 
ಹಾಗೂ ಈಗಾಗಲೇ ಎತ್ತುತ್ತಿರುವ ಕಸವನ್ನು ಹಾಕಲು ಸೂಕ್ತವಾದ 
ಸ್ಥಳವಿಲ್ಲದಿರುವುದು! 
ಕಸದ ನಿರ್ವಹಣೆ ಕಳೆದ ಏಳೆಂಟು ವರ್ಷಗಳಿಂದ ಅನೇಕರ 
ಗಮನವನ್ನು ಸೆಳೆದಿದೆ. ಕಸವನ್ನು ಉತ್ಪಾದಿಸುವ ಮೂಲಗಳೇ ಅದರ 
ನಿರ್ವಹಣೆಯಲ್ಲಿ ಪಾಲುದಾರರಾಗಬೇಕೆಂಬುದು ಅನೇಕ ಸ್ವಯಂ ಸೇವಾ 
ಸಂಘಗಳ ಅಭಿಮತ. ಕಸದ ನಿರ್ವಹಣೆ ಪ್ರತಿದಿನದ ದಿನಚರಿ. ಆದ್ದರಿಂದ 
ನಾಗರೀಕರು ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕಾದದ್ದು 
ಅನಿವಾರ್ಯ. ಒಬ್ಬ ನಾಗರೀಕನ ಜವಾಬ್ದಾರಿ ಇದರಲ್ಲಿ ಏನೆಂಬುದನ್ನು 
ಅವಲೋಕಿಸೋಣ. 
ಕಸದಲ್ಲಿ ಎರಡು ರೀತಿಯದಿರುತ್ತದೆ. ಒಂದು ವಿಷಪೂರಿತ 
(ಟಾಕ್ಸಿಕ್‌) ಮತ್ತೊಂದು ವಿಷವಲ್ಲದ್ದು (ನಾನ್‌ ಟಾಕ್ಸಿಕ್‌). ವಿಷಪೂರಿತ 
ಕಸವನ್ನು ಊರಿಂದಾಚೆ ಕೊಂಡೊಯ್ದು ಅದನ್ನುನಾಶಪಡಿಸಬೇಕು. ಇನ್ನು 
ವಿಷವಲ್ಲದ ವಸ್ತು ಅದರಲ್ಲೂ ಮಣ್ಣಿನಲ್ಲಿ ಮಣ್ಣಾಗುವಂತಹ 
ಪದಾರ್ಥಗಳನ್ನು ಉತ್ತಮ ಗೊಬ್ಬರ ತಯಾರಿಸಲು ಬಳಸಬಹುದು. 
ವಿಷವಲ್ಲದ ಅನೇಕ ವಸ್ತುಗಳು ಮಣ್ಣಿನಲ್ಲಿ ಕೊಳೆತು ಮಣ್ಣಾಗದೆ ಅದು 
ಕಸವಾಗಿ ನೂರಾರು ವರ್ಷಗಳು ವಸುಂಧರೆಯ ಮೇಲೆ ರಾರಾಜಿಸುತ್ತಿವೆ. 
ಉದಾಹರಣೆಗೆ ಪ್ಲಾಸ್ಟಿಕ್‌. ಇದು ಮಣ್ಣಿನಲ್ಲಿ ಒಂದಾಗಬೇಕಾದರೆ 
ಸಾವಿರಾರು ವರ್ಷಗಳೇ ಬೇಕಾದೀತು. ಆದ್ದರಿಂದ ನಾವು ಕಸವನ್ನು 
ನನೆಯಿಂದ ಹೊರಕ್ಕೆ ಹಾಕಬೇಕಾದಾಗ ಇವುಗಳನ್ನು ಬೇರ್ಪಡಿಸಿ 
ಪ್ರತಿಯೊಂದನ್ನು ಪ್ರತ್ಯೇಕವಾದ ಚೀಲದಲ್ಲಿಟ್ಟು ಕಸದ ತೊಟ್ಟಿಯಲ್ಲಿ 
ಹಾಕಿದಲ್ಲಿ, ಕಸ ಎತ್ತುವವರಿಗೆ ಬಹಳ ಸಹಾಯವಾಗುತ್ತದೆ. ಅವರು 
"ಬಯೋ ಡಿಗ್ರೇಡೆಬಲ್‌' ವಸ್ತುವನ್ನು ಒಂದೆಡೆ ಕಲೆಹಾಕಿ ಅದರಿಂದ 
ಗೊಬ್ಬರವನ್ನು ತಯಾರಿಸಿ ಅದನ್ನು ಉತ್ತಮ ಬೆಲೆಗೆ ಮಾಡಿಕೊಳ್ಳುತ್ತಾರೆ. 
ಇಂದು ನಗರಪಾಲಿಕೆ ಅನೇಕ ಖಾಸಗಿ ಗುತ್ತಿಗೆದಾರರಿಗೆ ಈ ಕಸದ 
ನಿರ್ವಹಣೆಯನ್ನು ವಹಿಸಿದ್ದಾ ರೆ. 
ಬೆಂಗಳೂರು ನಗರದ ಅನೇಕ ಬಡಾವಣೆಗಳಲ್ಲಿ ಅನೇಕ ಸ್ವಯಂ 


ಲ 
ಎ 


೯ಶಕರಾಗಿದ್ದಾರೆ. ಕಳೆದ ಎರಡು ದಶಕಗಳಿಂದ ಪರಿಸರದ ವಿವಿಧ ಮುಖಗಳನ್ನು 
ಎನ್‌. ಯಲ್ಲಪ್ಪರೆಡ್ಡಿಯವರೊಡನೆ 


ವಾ ಸಂಘಗಳು ಈ ಕಾರ್ಯದಲ್ಲಿ ತೊಡಗಿರುವುದು ಗಮನಾರ್ಹವಾದ 

. ಎಲ್ಲವನ್ನು ಸರ್ಕಾರವೆ ಮಾಡಬೇಕು ಎಂಬ ವಾದ ಇಂದಿನ 
ಯುಗದಲ್ಲಿ ಅಷ್ಟು ಸಮಂಜಸವಲ್ಲದ್ದು. ಆದಿ ಕಾಲದಿಂದಲೂ "ಜನಶಕ್ತಿ' 
ಬಹು ದೊಡ್ಡ ಶಕ್ತಿ ಎಂಬುದು ಪ್ರಬಲವಾದ ನಂಬಿಕೆ. ಆ 
ನಂಬಿಕೆಗನುಸಾರವಾಗಿ ಇಂದು ಅನೇಕ ಸಂಸ್ಥೆಗಳು ತಮ್ಮ ಮಟ್ಟಿಗೆ ಈ 
ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡುತ್ತಿದೆ. ಪ್ರತಿ ಮನೆಯವರನ್ನು 


ಬೇರ್ಪಡಿಸಿ ಪ್ರತಿದಿನ ಮನೆಯ ಮುಂದೆ ಇಡುವಂತೆ ಪ್ರೇರೇಪಿಸಿ 
ಬಡಾವಣೆಯ ಶುಚಿತ್ವಕ್ಕೆ ಮೂಲ ಪ್ರೇರಣೆಯಾಗಿದ್ದಾರೆ. ಇನ್ನು ಅನೇಕ 
ಪ್ರಜ್ಞಾವಂತ ವ್ಯಕ್ತಿಗಳು, ತಮ್ಮ ಕಾಂಪೌಂಡಿನಲ್ಲಿಯೇ ಒಂದು ಚಿಕ್ಕ ಹಳ್ಳ 
ತೋಡಿ ಅದರಲ್ಲಿ ಬಯೋಡಿಗ್ರೇಡೆಬಲ್‌ ವಸ್ತುಗಳನ್ನು ಅಂದರೆ, ತರಕಾರಿ 
ಸಿಪ್ಪ, ಹಣ್ಣಿನ ಸಿಪ್ಪ, ಮಿಕ್ಕ ಆಹಾರ ಇತ್ಯಾದಿಗಳನ್ನು ಅದರಲ್ಲಿ ತುಂಬಿಸಿ 
ಕಲವು ಎರೆಹುಳುಗಳನ್ನು ಅದರಲ್ಲಿ ಬಿಟ್ಟು ಉತ್ತಮ ಗೊಬ್ಬರವನ್ನು 
ತಯಾರಿಸಿಕೊಳ್ಳುತ್ತಿದ್ದಾರೆ. ಅಲ್ಲದೆ ಆ ಗೊಬ್ಬರವನ್ನೇ ಬಳಸಿಕೊಂಡು 
ತಮ್ಮ ಮನೆಯ ಕಾಂಪೌಂಡಿನಲ್ಲಿ ಒಂದು ಚಿಕ್ಕ ತೋಟ ಮಾಡಿಕೊಂಡು 
ಅದರಲ್ಲಿ ಹೂವು, ತರಕಾರಿ ಬೆಳೆಯುತ್ತಿರುವುದು ಇತರರಿಗೆ 
ಆದರ್ಶಪ್ರಾಯವಾಗುವಂತದ್ದು. 


ಇಂದು ನಗರದ ಆಸ್ಪತ್ರೆಗಳು : 

ನರ್ಸಿಂಗ್‌ಹೋಂಗಳು ಬಹಳಷ್ಟು ಕಸವನ್ನು ಉತ್ಪತ್ತಿ ಮಾಡುತ್ತಿವೆ. 
ಎಲ್ಲಾ ಆಸ್ಪತ್ರಗಳಲ್ಲೂ ಕಸವನ್ನು ನಾಶಮಾಡುವಂತಹ ಇನ್‌ಸಿನರೇಟರ್‌ 
ಇರುವುದಿಲ್ಲ. ಅಂತಹ ಆಸ್ಪತ್ರೆಗಳು ನರ್ಸಿಂಗ್‌ ಹೋಂಗಳು ಇದನ್ನು ಹೇಗೆ 
ಹಾಗೂ ಎಲ್ಲಿಗೆ ಸಾಗಿಸುತ್ತಿದ್ದಾರೆಂಬುದು ಯಕ್ಷಪ್ರಶ್ನೆ. ನಮ್ಮ ನಾಗರೀಕ 
ಬದುಕಿನ ತಳುಕಿನ ಮುಖವಾಡದ ಹಿಂದೆ ಈ ಸಮಸ್ಯೆಗಳ ಪರಿಹಾರ 
ಹೇಗೆಂಬುದು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರೀಕನನ್ನು ಕಾಡುತ್ತಿರುವ ಪ್ರಶ್ನೆ. 


ಲ 


ಪ್ರಾಯಶಃ, ಮೂಲಭೂತವಾಗಿ ನಮ್ಮ ನಗರದಲ್ಲಿ ವಾಸಿಸುತ್ತಿರುವ 
ಗೆ 


ಸಬೇಕು. ದುರದೃಷ್ಟವಶಾತ್‌ ನಮ್ಮ ನಗರವಾಸಿಗಳಲ್ಲಿ ಹೆಚ್ಚು 
ಜನರು ವಿದ್ಯಾವಂತರಾಗಿದ್ದ ರೂ, ನಾಗರೀಕ ಪ್ರಜ್ಞಿ (ಸಿವಿಕ್‌ ಸನ್ಸ್‌) ಬಹಳ 
ಕಡಿಮೆಯಿರುವುದು ದುಃಖಕರ ಸಂಗತಿ. ತಮ್ಮ ಮನೆಯ ಒಳಾಂಗಣ 
ಶುಚಿಯಿದ್ದರೆ ಸಾಕು, ಮನೆಯಾಚೆ ಹೇಗಿದ್ದರೆ ನನಗೇನು ಎಂಬ ಧೋರಣೆ 
ಇಂತಹ ಸಮಸ್ಯೆಗಳು ತಲೆ ಎತ್ತುವುದಕ್ಕೆ ಕಾರಣವಾಗಿದೆ. ಮನೆಯನ್ನು 
ಸ್ವಚ್ಛವಾಗಿ ಗುಡಿಸಿ ಅದನ್ನು ತಂದು ಬೀದಿಗೆ ಬಿಸಾಕುವುದು ನಾವು ಪ್ರತಿದಿನ 
ನೋಡುವ ದೃಶ್ಯ. ನಮ್ಮ ನಗರಪಾಲಿಕೆಯವರು ಆ ಬಿಸಾಕಿದ ಕಸವನ್ನು 
ಎತ್ತದಿದ್ದಲ್ಲಿ ಅದು ರಸ್ತೆಯ ಬದಿಯಲ್ಲೇ ಬಿದ್ದು ಕೊಳಕಾಗಿ, ಸೊಳ್ಳೆಗಳನ್ನು 
ಹುಟ್ಟುಹಾಕಿ ಜೀವನವನ್ನೇ ದಯನೀಯ ಮಾಡುತ್ತದೆ. ಇಂದು ನಮ್ಮ 
ನಗರವನ್ನು ಕಾಡುತ್ತಿರುವ ಸೊಳ್ಳೆಕಾಟಕ್ಕೆ ನಾವು ನಗರಕ್ಕೆ ಬಳುವಳಿಯಾಗಿ 
ಕೂಡುತ್ತರುವ ಕಸವೂ ಕಾರಣ. 

ಕಸವನ್ನು ರಸ್ತೆಯ ಮೇಲೆ ಹಾಕಿದವರಿಗೆ ದಂಡ ವಿಧಿಸುವ ಶಾಸನ 
ನಮ್ಮ ದೇಶದಲ್ಲಿನ್ನೂ ಬಂದಿಲ್ಲ. ಬೇರೆ ದೇಶಗಳಲ್ಲಿ ವಾಸಿಸುವಾಗ, ಇಲ್ಲ 
ವಿಹರಿಸುವಾಗ ಪಾಲಿಸುವ ಶಿಸ್ತನ್ನು ನಮ್ಮವರು ಇಲ್ಲಿಗೆ ಬಂದಾಗ ಆ 


ಶಿಸ್ತನ್ನು ಗಾಳಿಗೆ ತೂರಿಬಿಟ್ಟು ಇಲ್ಲಿಯ ಸಂಸ್ಕೃತಿಗೆ ಹೊಂದಿಕೊಂಡಂತೆ 


ನೆಲದ ಮಾತು 


ರಸ್ತೆಯನ್ನೇ ಕಸದ ತೊಟ್ಟಿಯಂದು ಭಾವಿಸಿಕೊಂಡು ಅಲ್ಲಿ ಕಸ 
ಬಿಸಾಕುತ್ತಾರೆ. 

ನಮ್ಮ ಜನರಲ್ಲಿ ಜಾಗೃತಿ ತರುವುದಾದರೂ ಹೇಗೆ ಅವರಲ್ಲಿ 
ನಾಗರೀಕ ಪ್ರಜ್ಞೆ ಮೂಡಿಸುವ ಪರಿಯಾದರೂ ಹೇಗೆ? ಪ್ರಾಯಶಃ ಇದು 
ಶಾಲಾ ಕಾಲೇಜುಗಳಲ್ಲಿ ಹೇಳಿಕೊಡುವ ಶಿಕ್ಷಣವಲ್ಲ. ಇದು ಬದುಕು 
ಕಲಿಸುವ ಪಾಠ. ಆದರೆ ಬದುಕು ಎಷ್ಟು ಜನರಲ್ಲಿ ಈ ಪ್ರಜ್ಞೆಯನ್ನು 
ಮೂಡಿಸಬಲ್ಲುದು? ಮುಕ್ತವಾಗಿ ಬದುಕುವವರು ತಮ್ಮ ಕಣ್ಣುಗಳನ್ನು 
ತೆರೆದಿಟ್ಟುಕೊಂಡು ಬದುಕುತ್ತಾರೆ. ಆದರೆ ಹೆಚ್ಚು ಜನ ಈ ಪ್ರಕ್ರಿಯೆಗೆ 
ಹೊರತಾಗಿಯೆ ಉಳಿಯುತ್ತಾರೆ. ಅಂತಹ ಜನರನ್ನು 
ಜಾಗೃತಿಗೊಳಿಸಬೇಕಾದದ್ದೆ ನಮ್ಮ ಇಂದಿನ ಸವಾಲಾಗಿದೆ. 

ಪ್ರತಿಯೊಬ್ಬ ನಾಗರೀಕನ ಬದುಕಿನಲ್ಲಿ ಮಾಧ್ಯಮಗಳು 
ಸಹವರ್ಶಿಯಾಗಿವೆ. ನಾಗರೀಕತೆಗೆ ಶಿಕ್ಷಣ ಬೇಕು, ಮಾಹಿತಿ ಬೇಕು, 
ಹೆಚ್ಚಾಗಿ ಮನರಂಜನೆ ಬೇಕು. ಇವುಗಳನ್ನೆಲ್ಲ ಪಡೆಯುವ ನಿಟ್ಟಿನಲ್ಲಿ ಆತನು 
ಮಾಧ್ಯಮಗಳ ಬಳಕೆಗೆ ತೊಡಗುತ್ತಾನೆ. ಆದ್ದರಿಂದ ಸಮೂಹ 
ಮಾಧ್ಯಮಗಳು ಈ ಸಮಸ್ಯಯನ್ನು ಒಬ್ಬ ಜನಸಾಮಾನ್ಯನನ್ನು ತಟ್ಟುವ 
ರೀತಿಯಲ್ಲಿ ಸಂಬೋಧಿಸಬೇಕು. 

ಇಂದು ರೇಡಿಯೋ ಕೇಳುವವರ ಸಂಖ್ಯೆ ಅತ್ಯಧಿಕ. ಟಿ.ವಿ 
ನೋಡುವವರಂತೂ ಶೇ. ನೂರರಷ್ಟು. ಈ ಮಾಧ್ಯಮಗಳು ಕಸದ 
ನಿರ್ವಹಣ ಕುರಿತಂತೆ ಅನೇಕ ಸಾಕ್ಷ್ಯ ಚಿತ್ರಗಳನ್ನು ನಿರ್ಮಿಸಿ ಪ್ರಸಾರ 
ಮಾಡಬೇಕು. ಇದನ್ನು ನೋಡಿ : ಕೇಳಿ ಅನೇಕರು ತಮ್ಮ ಜೀವನಕ್ರಮದಲ್ಲಿ 
ಅಳವಡಿಸಿಕೊಳ್ಳುತ್ತಾರೆ. ಆಕಾಶವಾಣಿ, ವಾಣಿಜ್ಯ ವಿಭಾಗದವರು ಕಳೆದ 
ದಶಕದಲ್ಲಿ ಪ್ರಸಾರ ಮಾಡಿದ "ಅಂದದೂರು ಬೆಂಗಳೂರು' ಕಾರ್ಯಕ್ರಮ 
ಅದಕ್ಕೊಂದು ನಿದರ್ಶನ. ಆ ಕಾರ್ಯಕ್ರಮ ಬಿತ್ತರವಾದ ನಂತರ ಅನೇಕ 
ಬಡಾವಣೆಗಳಲ್ಲಿ ಸ್ವಯಂ ಸೇವಾ ಸಂಘಗಳು ಜನಿಸಿ ಕಸದ 
ನಿರ್ವಹಣೆಯನ್ನು ಎತ್ತಿಕೊಂಡ ನಿದರ್ಶನಗಳು ನಮ್ಮ ಗಮನಕ್ಕೆ ಬಂದವು. 

ನಮ್ಮ ನಗರ ನನ್ನದೆಂಬ ಭಾವನೆ ಎಲ್ಲರಲ್ಲೂ ಮೂಡಬೇಕು. 
ಎಲ್ಲವನ್ನು ನಗರಪಾಲಿಕೆಯ ವ್ಯಾಪ್ತಿಗೆ ಬಿಟ್ಟು, ನಾವು ಕೈಕಟ್ಟಿ 
ಕುಳಿತುಕೊಳ್ಳಬಾರದು. ನಮ್ಮ ನಮ್ಮ ರಸ್ತೆಯನ್ನು ನಾವೆಲ್ಲರೂ 
ಶುಚಿಯಾಗಿ ನೋಡಿಕೊಂಡರೆ ಇಡೀನಗರವೆ ಶುಚಿಯಾಗಿರುವುದು. ಆಗ 
ನಮ್ಮನ್ನು ಕಾಡುತ್ತಿರುವ ಅನೇಕ ಆರೋಗ್ಯ ಸಮಸ್ಯೆಗಳು ಸಹಜವಾಗಿ 
ಪರಿಹಾರ ಕಂಡುಕೊಳ್ಳುತ್ತವೆ. | 

ನಾಗರೀಕ ಪ್ರಜ್ಞ ಬೆಳೆಸಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ 
ಸಫಲವಾದರೆ ನಮ್ಮ ಪರಿಸರ ತಾನಾಗಿಯೇ ಉತ್ತಮಗೊಳ್ಳುವುದು. ನಮ್ಮ 
ಪ್ರಯತ್ನ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಉತ್ತಮ ಆರೋಗ್ಯವರ್ಧನೆಗೆ 
ಪೂರಕವಾಗಿರಬೇಕು. ಈ ಪ್ರಕ್ರಿಯೆ ನನ್ನ ಹಾಗೂ ನಿಮ್ಮೆಲ್ಲರ 
ಸಹಕಾರದಿಂದ ಖಂಡಿತ ಸಾಧ್ಯ. 

ಈ ಕಾಯಕದಲ್ಲಿ ತೊಡಗಿರುವ ಎಲ್ಲ ಸರ್ಕಾರಿ ಹಾಗೂ ಸ್ವಯಂ 
ಸೇವಾ ಸಂಘಗಳಿಗೂ ನಮ್ಮ ಪೂರ್ಣ ಬೆಂಬಲ ಸಿಗಬೇಕು. ನಮ್ಮ 
ಒಳಿತಿಗಾಗಿ ದುಡಿಯುತ್ತಿರುವ ಸಹೃದಯರಿಗೆ ನಮ್ಮ ಹೃತ್ಪೂರ್ವಕ 
ಮೆಚ್ಚುಗೆ ಇರಬೇಕು. 

9 


39 


ಇಟ್ಟರೇ ಸಗಣಿಯಾದ ತಟ್ಟಿದರೆ ಕುರುಳಾದೆ pal 


ಆದಿಮಾನವನಿಂದ ಮೊದಲ್ಲೊಂಡು ಆಧುನಿಕ ಕೃಷಿಯ 
ತಾಂತ್ರಿಕತೆಯ ಉತ್ತುಂಗದಲ್ಲೂ, ಅವನ ಆಹಾರದ ಸಂಪಾದನೆಯಲ್ಲಿ 
ನೈಸರ್ಗಿಕ ಸಂಪತ್ತಿನ ಮೇಲೆ ಮಾನವ ಶಕ್ತಿಯ ಅತಿಕ್ರಮಣ ನಡೆಯುತ್ತ ಲೇ 
ಇದೆ. ಕಳೆದ ೫೦ ವರ್ಷಗಳ ಕೃಷಿಯ ನಾಗರಿಕತೆಯ ಬೆಳವಣಿಗೆಯಲ್ಲಿ 
ಆಹಾರ ಸಂಪಾದನೆಯಲ್ಲಿ ಹಲವಾರು ಬದಲಾವಣೆಗಳಾಗಿವ. ಇದನ್ನು 
ಮಾನವ ನಾಗರಿಕತೆಯ ಬೆಳವಣಿಗೆ ಅಥವಾ ಕೃಷಿಯ ತಾಂತ್ರಿಕತೆಯ 
ಅಭಿವೃದ್ದಿ ಎಂದು ಆಧುನಿಕ ಕೃಷಿಯ ತಜ್ಞರು ಪರಿಗಣಿಸಿರಬಹುದು. 
ಮಾನವ ಸಮಾಜ ಮತ್ತು ಅವನ ಪರಿಸರದೊಂದಿಗಿನ ಸಂಘರ್ಷ ನಿರಂತರ 
ನಡೆಯುತಲೇ ಇದೆ. ಕಳೆದೆರಡು ಶತಮಾನಗಳಲ್ಲಿ ನಾವು ಕಂಡು 
ಅನುಭವಿಸಿದ ಔದ್ಯೋಗೀಕರಣ, ನಗರೀಕರಣ ಮತ್ತು 
ಜನಸಂಖ್ಯಾಸ್ಪೋಟ ಮಾನವನ ಸಂಸ್ಕೃತಿಯ ಮೇಲೆ ಬೀರಿದ ಪರಿಣಾಮ 
ಮಹತ್ತರವಾದುದು. ಅವನ ಆಹಾರದ ಅವಶ್ಯಕತೆ ಹೆಚ್ಚಾದಂತೆ ಅವನು 
ಅಳವಡಿಸಿಕೊಂಡ ಕೃಷಿರಂಗದ ಆಧುನಿಕ ತಾಂತ್ರಿಕತೆಗಳು ನಮ್ಮ 
ಜನಜೀವನದ ಮೇಲೆ ನಾವು ಬದುಕುವ ಪರಿಸರ ಮತ್ತು ನೈಸರ್ಗಿಕ 
ಸಂಪತ್ತಿನ ಮೇಲೆ ಅಪಾಯಕಾರಿ ದುಷ್ಪರಿಣಾಮವನ್ನುಂಟುಮಾಡಿದೆ. 


ಅವನಿಗೆ ಸಮಾಜವೆಂದರೆ ಕೇವಲ ಮಾನವ ಸಮಾಜವೆನ್ನುವ ವಿಕೃತ 
ಮನೋಭಾವನೆಯನ್ನು ಬೆಳೆಸಿಕೊಂಡು ಬರುತ್ತಿದ್ದಾನೆ. ಅದರಲ್ಲಿ ಹುಟ್ಟಿ 
ಬೆಳೆಯುತ್ತಿರುವ ಲಕ್ಷಾಂತರ ಜೀವಪ್ರಬೇಧಗಳಿಗೂ ಅದರ ಮೇಲೆ 
ಅವನಷ್ಟೇ ಹಕ್ಕಿದೆ ಎಂಬುದನ್ನು ನಿರ್ಲಕ್ಷಿಸಿದ್ದಾನೆ. ಕೃಷಿಯಲ್ಲಿ 
ಉಪಯೋಗಿಸಲ್ಪಡುವ ನೆಲ, ಜಲ, ಜೀವ ವೈವಿಧ್ಯತೆಗಳಲ್ಲದೆ 
ಪರಿಸರದಲ್ಲಿರುವ ಎಲ್ಲಾ ಘಟಕಗಳ ಮೇಲೆ ತೀವ್ರ ಪ್ರಹಾರವನ್ನೊಡ್ಡಿ 
ಮುಂದಿನ ದಿನಗಳಲ್ಲಿ ಈ ಜಗತ್ತಿನ ಎಲ್ಲ ಜೀವಿಗಳನ್ನು ಅಪಾಯಕಾರಿ 
ಪರಿಸ್ಥಿತಿಗೊಡ್ಡಿ ತನ್ನ ಮುಂದಿನ ಪೀಳಿಗೆಯ ಬದುಕಿಗೂ ಸಂಕಷ್ಟವನ್ನುಂಟು 
ಮಾಡಿರುವುದಲ್ಲದೆ ಹಲವಾರು ಜೀವವೈವಿಧ್ಯತೆಗಳ ಸರ್ವಕಾಲೀನ 
ಕಣ್ಮರೆಗೆ ಕಾರಣ ಕರ್ತವಾಗಿದ್ದಾನೆ - ಈ ಪರಿಸ್ಥಿತಿ ಇಂದೂ 
ಮುಂದುವರಿಯುತ್ತಲೇ ಇರುವುದು ಬಹುದೊಡ್ಡ ದುರಂತ. ಕೃಷಿಯಲ್ಲಿ 
ಬಳಕೆಯಲ್ಲಿದ್ದ ಪಾರಂಪರಿಕ ಸಂಸ್ಕೃತಿಯನ್ನು ಕಡೆಗಣಿಸಿ ಇಂದು 
ತಿದ್ದಿಕೊಳ್ಳರಾರದ ಸಂದಿಗ್ದ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮಲ್ಲಿ 
ರೂಢಿಯಲ್ಲಿದ್ದ ಕೃಷಿಯ ಆಚರಣೆಗಳು ಶತಮಾನಗಳಿಂದ (Time 
Tested) ಬಳಕೆಯಲ್ಲಿದ್ದು ಮಾನವ ಕುಲಕ್ಕೆ ಒಳಿತನ್ನುಂಟುಮಾಡಿವೆ 
ಎಂಬ ಸತ್ಯವನ್ನು ಕಡೆಗಣಿಸಿದ್ದೇವೆ. 


40 


-ಡಾ. ಚಂದ್ರಶೇಖರ ಚೌಟ 


ಕೃಷಿಯಲ್ಲಿ ನಾವಿಂದು ಅಳವಡಿಸಿಕೊಂಡಿರುವ 
ತಾಂತ್ರಿಕತೆಗಳು ಆಪ್ರಿಕಾ ಮತ್ತು ಏಷ್ಯಾ ಖಂಡದ ಸಣ್ಣ 
ಹಿಡುವಳಿದಾರರಿಗೆ ಅನುಕೂಲಕರವಾಗಿಲ್ಲದಿರುವುದು 
ಜಗತ್ತಿಗೇ ತಿಳಿದಿರುವ ಸತ್ಯ. ಪ್ರಪಂಚದ ಶೇಕಡಾ ೭೦ರಷ್ಟು 
ಹೊಟ್ಟೆಗಳನ್ನು ತುಂಬಿಸುವ ಜವಾಬ್ದಾರಿ ಈ ಚಿಕ್ಕ 
ಹಿಡುವಳಿದಾರರದೆನ್ನುವುದು ಬಹು ದೊಡ್ಡ ವಿಪರ್ಯಾಸ. 
ಮುಂದಿನ ೨೫ ವರ್ಷಗಳಲ್ಲಿ ಭಾರತ ತನ್ನ ಆಹಾರೋತ್ಪಾದನೆಯನ್ನು 
ಇಂದಿನ ೨೩೦ ದಶಲಕ್ಷ ಟನ್ನುಗಳಿಂದ ೩೫೦ ದಶಲಕ್ಷ ಟನ್ನುಗಳಿಗೆ 
ಹೆಚ್ಚಿಸಬೇಕಾದ ಗುರುತರ ಹೊಣೆಗಾರಿಕೆ ಈ ಸಣ್ಣ ಹಿಡುವಳಿದಾರರ 
ಹೆಗಲ ಮೇಲಿದೆ ಮಾತ್ರವಲ್ಲ, ಈ ಆಹಾರ ನಮ್ಮ ಜನರ ಆರೋಗ್ಯವನ್ನು 
ಸುಸ್ಲಿತಿಯಲ್ಲಿಡುವ ಸಮತೋಲನ ಆಹಾರವಾಗಿರಬೇಕೆಂಬ ಅರಿವು 
ನಮಗಿರಬೇಕು. 


ಮುಂದಿನ ಆಹಾರೋತ್ಪಾದನೆಯ ಗುರಿಯನ್ನು ಹೇಗೆ 
ಸಾಧಿಸಬಲ್ಲೆವು? ಈ ಕಠಿಣ ಸವಾಲನ್ನೆದುರಿಸಲು ನಾವು ಸಜ್ಜಾ ಗಬೇಕೆಂದು 
ನಮ್ಮ ಕೃಷಿ ಕ್ರಾಂತಿಯ ಹರಿಕಾರರೆಂದು ಗುರುತಿಸಲ್ಪಟ್ಟ ಡಾ. 
ಸ್ವಾಮಿನಾಥನ್‌ ಈಗಾಗಲೇ ಕೃಷಿಕರಿಗೆ ಕರೆಯನ್ನಿತ್ತು ಬದಲಾವಣೆಯ 
ಹಾದಿಯನ್ನು ತೋರಿಸುತ್ತಿರುವುದು ಸಂತೋಷದ ವಿಷಯ. ಇಂದು ನಮ್ಮ 
ಕೃಷಿಗೆ ಲಭ್ಯ ನೀರಿಗೆ ಬರಗಾಲ. ನೀರಿನ ದುರ್ಬಳಕೆಯಿಂದ ಕೃಷಿಯ 
ಭೂಮಿ ಮರಳುಗಾಡಾಗುತ್ತಿದೆ. ನಾವು ಪ್ರಾದೇಶಿಕವಾಗಿ ಬಳಸುತ್ತಿದ್ದ 
ಕೃಷಿಯ ತಳಿಗಳನ್ನು ನಿರ್ಲಕ್ಷಿಸಿ ಪರಕೀಯ ತಳಿಗಳ ಪ್ರಭಾವವು ಸಾಕಷ್ಟಿದೆ. 
ನಮ್ಮ ಈ ಪ್ರದೇಶ ಮತ್ತು ಹವಾಮಾನಕ್ಕೆ ಒಗ್ಗದ ಅಧಿಕ 
ಆಹಾರೋತ್ಪನ್ನವನ್ನು ಕೊಡುವುದೆಂಬ ತಪ್ಪು ಗ್ರಹಿಕೆಯ ಆಧಾರದಲ್ಲಿ 
ಅತ್ಯಧಿಕ ರಸಗೊಬ್ಬರ, ವಿನಾಶಕಾರಿ ಕೀಟ, ಶಿಲೀಂದ್ರ ಮತ್ತು ಕಳನಾಶಕ 
ರಾಸಾಯನಿಕಗಳನ್ನುಪಯೋಗಿಸಿ ನೆಲ, ನೀರು ಮತ್ತು ವಾತಾವರಣದಲ್ಲಿ 
ವಿಷವನ್ನೇ ತುಂಬಿ ಬದುಕನ್ನು ಅಸಹ್ಯ ಸ್ಥಿತಿಗೊಡ್ಡಿರುವೆವು. ಈ 
ಪರಿಸರದಲ್ಲಿರುವ ಎಲ್ಲಾ ಜೀವ ವೈವಿಧ್ಯಗಳ ಆರೋಗ್ಯ ಹದಗೆಟ್ಟಿದೆ. 

೬೦ರ ದಶಕದಲ್ಲಿ ನಮಗಿದ್ದ ಆಹಾರದ ಕೊರತೆಯನ್ನು 
ನೀಗಿಸಿಕೊಳ್ಳಲು ನಾವು ಪಾಶ್ಚಿಮಾತ್ಯ ದೇಶಗಳಿಂದ ಆಮದು 
ಮಾಡಿಕೊಂಡ ಎಲ್ಲಾ ಕೃಷಿಯ ತಾಂತ್ರಿಕತೆಗಳು ""ದೂರದರ್ಶಿತ್ವವಲ್ಲದ 
ಯೋಜನೆಗಳೆಂದು ಕಳೆದೆರಡು ದಶಕಗಳಲ್ಲಿ ನಮಗರಿವಾಗಿದೆ. ಇವುಗಳು 
ಈಗಾಗಲೇ ಈ ಜೀವಜಗತ್ತಿನ ಮೇಲೆ ಮತ್ತು ಅದು ಅವಲಂಬಿಸಿಕೊಂಡು 
ಬದುಕುವ ಪರಿಸರದ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಬೀರಿದೆ. 


ಸಂ. 


ನೆಲದ ಮಾತು 


ಸಹಸ್ರಮಾನಗಳಿಂದ ಬಳಕೆಯಲ್ಲಿದ್ದು ಉತ್ತಮ ಫಲಿತಾಂಶವನ್ನೀಯುತ್ತಿ ದ್ದ 
ಕೃಷಿಯ ಪ್ರಾದೇಶಿಕ ತಳಿಗಳನ್ನು ಮತ್ತು ತಲತಲಾಂತರಗಳಿದ ನಮ್ಮ 
ರೈತರು ಅಳವಡಿಸಿಕೊಂಡು ಪರಿಸರ ಪ್ರೇಮಿಯಾಗಿ ಉಪಯೋಗದಲ್ಲಿದ್ದ 
ನಮ್ಮದೇ ಆದ ತಾಂತ್ರಿಕತೆಗಳನ್ನು ಕಡೆಗಣಿಸಿ ಅಲ್ಪಾವಧಿಯ ಲಾಭಕ್ಕಾಗಿ 
ಎರವಲು ಪಡದ ಕೃಷಿಯ ತಾಂತ್ರಿಕತೆಗಳು ನಮ್ಮನ್ನಿಂದು ತ್ರಿಶಂಕು 
ಸಿತಿಗೊಡ್ಡಿದೆ. ನಮ್ಮ ಜನಪದ ಕೃಷಿ ಸಂಸ್ಕೃತಿಯನ್ನು ನಾವು ಮೂಢ 
ನಂಬಿಕೆಗಳಂದು ಕಡೆಗಣಿಸಿರುವುದು ನಮ್ಮ ಇಂದಿನ ಕಷ್ಟ ಪರಿಸ್ಥಿತಿಗೆ 
ಮುಖ್ಯ ಕಾರಣ. ಈ ನಮ್ಮ ಕೃಷಿಯ ಸಂಸ್ಕೃತಿಗೆ ಆಳವಾದ ಬೇರುಗಳಿವೆ. 
ಈ ಮಣ್ಣಿನಲ್ಲಿ ಅದಕ್ಕೆ ಅವಶ್ಯಕವಾದ ಆಹಾರವಿದೆ ಎಂಬ ಅರಿವು 
ನಮಗೀಗ ನಿಧಾನವಾಗಿ ಮನದಟ್ಟಾಗಿದೆ. ಈ ಕೃಷಿಯ ಸಂಸ್ಕೃತಿಯ 
ಸುತ್ತಲೂನಮ್ಮೆಲ್ಲ ಗ್ರಾಮೀಣ ಸಂಸ್ಕೃತಿಗಳು ಬೆಳೆಯಬೇಕು. ಇನ್ನೊಮ್ಮೆ 
ನಮ್ಮ ಪಾರಂಪರಿಕ ಕೃಷಿಯ ಜನಪದ ಸಂಸ್ಕೃತಿಯ ಕಡೆ ಗಮನವಿತ್ತು 
ಅದರ ಕಡಿದುಹೋದ ಬೇರುಗಳನ್ನು ಚಿಗುರಲು ಅವಕಾಶ ಮಾಡಿಕೊಟ್ಟರೆ 
ನಮ್ಮ ಆಹಾರದ ಅವಶ್ಯಕತೆ ಮತ್ತು ನಮ್ಮ ಮುಂದಿನ ಜನಾಂಗದ 
ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಸಮಸ್ಯೆಯನ್ನು 
ನೀಗಿಸಿಕೊಳ್ಳಬಹುದಲ್ಲದೆ ಇಂದು ನಾವು ಹಳ್ಳಿ ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ 
ರಾಜ್ಯ ರಾಜ್ಯಗಳೊಡನೆ ನೀರಿಗಾಗಿ ದಿನನಿತ್ಯ ಕಾದಾಡುವುದನ್ನು 
ನಿಲ್ಲಿಸಬಹುದು. ; 

ಈ ದಿಸೆಯಲ್ಲಿ ನಮ್ಮ ಕೃಷಿಯ ಜನಪದ ಸಂಸ್ಕೃತಿಯನ್ನು ಗುರುತಿಸಿ 
ಮಾಹಿತಿಯನ್ನು ಕಲೆಹಾಕಿ ಬಳಕೆಗೆ ತರುವ ಬಗ್ಗೆ ಚಿಂತನೆಯನ್ನು 
ಮಾಡಲೇಬೇಕಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಕೃಷಿಯಲ್ಲಿ ಬಳಕೆಯಲ್ಲಿರುವ 
ಹಲವು "“ನಂಬಿಕೆ''ಗಳನ್ನು ಈ ಕೃಷಿಕರ ಮುಂದಿಟ್ಟು ಚರ್ಚಿಸುವುದೇ ಈ 
ಲೇಖನದ ಉದ್ದೇಶ. ನಮ್ಮ ಕೃಷಿಕ ಸಮಾಜದಲ್ಲಿರುವ ಆರಾಧ್ಯದೈವ 
ದೇವತಗಳು, ಜಾನಪದ ಸಾಂಸ್ಕೃತಿಕ ಆಚರಣೆಗಳು, ಕ್ರೀಡೆಗಳು, 
ಬಟ್ಟೆಬರೆಗಳು, ನಮ್ಮ ಆಶಯಗಳು ಅಲ್ಲದೆ ನಮ್ಮ ದಿನನಿತ್ಯ ಬಳಕೆಯ 
ವಸ್ತುಗಳಲ್ಲಾ ಕೃಷಿಯಾಧಾರಿತ. ನಮ್ಮ ಪೂರ್ವಜರಿಗೆ ನೀರು, ಮಣ್ಣು, 
ಗಿಡ ಮರಗಳು, ಪ್ರಾಣಿಪಕ್ಷಿಗಳಲ್ಲದೆ ಭೂಮಂಡಲದಲ್ಲಿರುವ ಎಲ್ಲಾ 
ಗ್ರಹಗಳ ಪ್ರಾಮುಖ್ಯತೆ ಮತ್ತು ಅವುಗಳ ಅವನ ದೈನಂದಿನ 
ಚಟುವಟಿಕೆಗಳಲ್ಲಿ ಬೀರುತ್ತಿದ್ದ ಪ್ರಭಾವದ ಅರಿವು ಅವನಿಗಿತ್ತು. 
(ಕೆಲವೊಮ್ಮೆ ಸಮಾಜ ಅವುಗಳನ್ನು ದುರುದ್ದೇಶಕ್ಕೆ ಬಳಸಿರಬಹುದು). 
ಆದುದರಿಂದಲೇ ಅವುಗಳು ಆರಾಧನಾ ಯೋಗ್ಯವಾಗಿದ್ದು ಕೃಷಿಯಲ್ಲಿ 
ಮಹತ್ತರವಾದ ಸ್ಥಾನವನ್ನು ಅವುಗಳಿಗೆ ಕಲ್ಪಿಸಿಕೊಂಡು 
ವಿಶಿಷ್ಟಸ್ಥಾನವನ್ನಿತ್ತು ಆರಾಧಿಸುತ್ತಿದ್ದ ನಮ್ಮ ರೈತ. ಇಂದು ನಾವು 
“(Pest)” ಎಂದು ನಾಮಕರಣವನ್ನಿತ್ತಿರುವ ಕ್ರಿಮಿಕೀಟಗಳ ಬಗ್ಗೆಯೂ 
ಸದ್ಭಾವನೆ ಇದ್ದು ಪರಿಸರ ಸಮತೋಲನದಲ್ಲಿ ಅವುಗಳ ಸ್ಥಾನಮಾನದ 
ಅರಿವಿತ್ತು. ಅದನ್ನು ಕಳೆದುಕೊಂಡು ಇಂದು ಎಲ್ಲೆಡೆ ಕಾಣುವ ತೆಂಗಿನ 
ನುಸಿಪೀಡೆಯಂತಹ ಸಾಮಾಜಿಕ ಪಿಡುಗನ್ನು ಹುಟ್ಟು ಹಾಕಿಕೊಂಡು 
ಸಾಕಷ್ಟು ಕಷ್ಟನಷ್ಟವನ್ನು ಅನುಭವಿಸುತ್ತಿದ್ದೇವೆ. ಅಂದಿನ ಸಮಾಜದಲ್ಲಿ 
ಹಾವು, ಇಲಿ, ಜೇಡ, ಗೂಬೆ, ಕಾಗೆಗಳಲ್ಲದೆ ಹಲವಾರು ಕೀಟಗಳಂತಹ 
ಜೀವವೈವಿಧ್ಯಗಳಿಗೂ ಅವುಗಳದೇ ಆದ ವಿಶಿಷ್ಟಸ್ಥಾನವನ್ನಿತ್ತು 
ಗೌರವಿಸುತ್ತಿದ್ದೆವು. ಈ ದೃಷ್ಟಿಕೋನದಿಂದ ಅಂದಿನ ಕೃಷಿಕ ಸಮಾಜ 
ಹಲವು ಕೃಷಿಯ ಪ್ರಕ್ರಿಯೆಗಳನ್ನು ನಿಶ್ಚಿತ ಕಾಲದಲ್ಲಿ ಆಚರಣೆಯಲ್ಲಿ 


ನಲದ ಸಿಕ್ಕೂಂಡಿದ್ದ ಸೆ 


ನೆಲ, ಜಲ ಮತ್ತು ಅರಣ್ಯಗಳು - ಪೂಜಾ ಸ್ಥಳಗಳು 


ಅಂದು ನೀರಾಶ್ರಯಗಳನ್ನು ಜೀವಜಲ, ತೀರ್ಥವೆನ್ನುವವರು ನಮ್ಮ 
ಜನ. ಇಂದು ಬೀದಿಬೀದಿಗಳಲ್ಲಿ, ಹೈವೇಗಳಲ್ಲಿ, ವಿಧಾನಮಂಡಲಗಳಲ್ಲಿ 
ಮತ್ತು ಲೋಕಸಭೆಗಳಲ್ಲಿ ನೀರಿಗಾಗಿ ಪ್ರತಿನಿತ್ಯ ಹೋರಾಟ 
ಗೋಳಾಟಗಳನ್ನು ಕಾಣುತ್ತಿದ್ದೇವೆ. ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ 
ರಾಜ್ಯರಾಜ್ಯಗಳೊಳಗೆ ನಡೆಯುವ ನೀರಿನ ಯುದ್ಧದ ವಾರ್ತೆ ದೇಶದ ಉಚ್ಚ 
ನ್ಯಾಯಾಲಯಕ್ಕೆ ದಿನನಿತ್ಯ ನೀರಿನ ವಹಿವಾಟಿನ ಕಾರ್ಯಕ್ರಮ. ಕೃಷಿ ಮತ್ತು 
ಕುಡಿಯುವ ನೀರು ಪರಿಸರದ ಆರೋಗ್ಯವನ್ನು ಕಾಪಾಡಲು ನಿರ್ಮಿತವಾದ 
ಹಳ್ಳಗಳು, ಕೆರೆಗಳು ಮತ್ತು ಸರೋವರಗಳನ್ನು ಆರಾಧನಾ ಭಾವದಿಂದ 
ನೋಡಿಕೊಳ್ಳುವ ಮನೋಭಾವನೆಯನ್ನು ಇನ್ನೊಮ್ಮೆ ಪ್ರಚಲಿತದಲ್ಲಿ 
ತರಲೇಬೇಕಾದ ಅವಶ್ಯಕತೆ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಅಂದಿನ 
ಸಮಾಜಕ್ಕೆ ನೀರಿನ ಸದ್ದಳಕೆಯ ಅರಿವಿತ್ತು. ನಮ್ಮ ನಿತ್ಯ ಕರ್ಮಗಳಿಗೆ ನಾವು 
ನೀರನ್ನು ಉಪಯೋಗಿಸುತ್ತಿರುವ ರೀತಿರಿವಾಜು ಅನುಕರಣೀಯ. 
ಅತಿಥಿಸತ್ಕಾರಕ್ಕೆ ಬಿಂದಿಗೆ ನೀರು, ಸ್ನಾನ ಬಾವಿಕಟ್ಟೆಯಲ್ಲಿ, ಪಕ್ಕದಲ್ಲಿ 
ತೊಂಡೆಕಾಯಿ, ಬಸಳೆ ಚಪ್ಪರಗಳಿಂದ ಈ ನೀರಿನ ಬಳಕೆ. ಹೀಗಿತ್ತು ನಮ್ಮ 
ನೀರಿನ ನಿರ್ವಹಣೆ. ಇಂದು ಬೆಳಿಗ್ಗೆ ಬೀದಿಗಿಳಿದರೆ ಸಬ್ಸಿಡಿ ದರದಲ್ಲಿ 
ಸರಬರಾಜಾಗುವ ಕುಡಿಯುವ ನೀರನ್ನು ತಮ್ಮ ವಾಹನಗಳನ್ನು 
ತೊಳೆಯಲು ಉಪಯೋಗಿಸುವ ಜನ, ಇದೇ ನೀರಿನ ಬಳಕೆಯಿಂದ 
ಸರಕಾರಿ ವಾಹನಗಳು ಮಾತ್ರವಲ್ಲ ರಸ್ತೆ ಸಾರಿಗೆ ಬಸ್ಸು, ಲಾರಿಗಳನ್ನು 
ತೊಳೆಯುವ ಬೇಜವಾಬ್ದಾರಿತನವನ್ನು ಸರಕಾರಿ ಇಲಾಖೆಗಳೇ 
ಪ್ರದರ್ಶಿಸುವುದನ್ನು ಎಲ್ಲೆಡೆ ಕಾಣುತ್ತಿದ್ದೇವೆ. 


ಪೂಕರೆ 
ಸುಗ್ಗಿ ಬೇಸಾಯದ (ಕರಾವಳಿಯಲ್ಲಿ ಭತ್ತದ ಎರಡನೇ ಬೆಳೆ) 


ಕೊನೆಯಲ್ಲಿ ಬಾಕಿ ಮೂರು ಗದ್ದೆಗಳಲ್ಲಿ ಆಚರಿಸುವ ಕೃಷಿಯ ಆಚರಣೆ. 


ಅಡಿಕೆ ಮರದ ಕಾಂಡಕ್ಕೆ ೩, ೫ ಅಥವಾ ೭ ಅಡ್ಡಕೋಲುಗಳನ್ನು ಸಿಕ್ಕಿಸಿ 
ಗದ್ದೆಯ ಮಧ್ಯದಲ್ಲಿ ನಿಲ್ಲಿಸಲಾಗುವುದು. ಈ ಪೂಕರೆ ವಿಶಾಲವಾದ 
ಗದ್ದೆಗಳಲ್ಲಿ ಕೃಷಿಕನಿಗೆ ಸಹಕಾರಿಯಾದ ಪಕ್ಷಿಗಳಿಗೆ 
ತಂಗುದಾಣವಾಗಬಹುದು. ಅಲ್ಲಿ ಕುಳಿತ ಪಕ್ಷಿಗಳು ಗದ್ದೆಯಲ್ಲಿ ಭತ್ತದ 
ಪೈರಿಗೆ ಹಾನಿಕಾರಕವಾದ ಹುಳಹುಪ್ಪಟೆಗಳನ್ನು ತಿಂದು ನಾಶ 
ಮಾಡಬಲ್ಲುವು - ಇದೊಂದು ರೀತಿಯ ಜೈವಿಕ ಕೀಟಗಳಿಂದ 
ಪರಿಹಾರೋಪಾಯವಾಗಬಲ್ಲುದು. ಈ ಪ್ರದೇಶದ ಕೃಷಿಯಲ್ಲಿ ಎತ್ತರದ 
ಕೋಲನ್ನು ನೆಟ್ಟು ಪಾಪಸುಕಳ್ಳಿ ಅಥವಾ ಕಸಬರಿಕೆಯನ್ನು ಕಟ್ಟುವುದು 
ಕೃಷಿಗೆ ಬರುವ ತೊಂದರೆಗಳನ್ನು ಹೋಗಲಾಡಿಸಲು ಎಂಬುದು 
ಔಚಿತ್ಯಪೂರ್ಣ ಕಾಯಕ. 


ಬಾಳೆ ಹಾಕುವುದು 

ಸುಗ್ಗಿಯ ಭತ್ತದ ನೇಚಿಯನ್ನು ನೆಟ್ಟು ಪೈರಿಗೆ ಜೀವತುಂಬಿದ 
ಸಮಯದಲ್ಲಿ ತನ್ನ ಜಮೀನಿನಲ್ಲಿ ವಿಶಾಲವಾದ ಬಾಕಿಮಾರು ಗದ್ದೆಗಳಲ್ಲಿ 
ಬಾಳೆ ಹಾಕುವುದು (ತುಳುವಿನ ಬಾಕಿಪಾಡುನೆ) ಸಾಂಪ್ರದಾಯಿಕ ಕ್ರಮ. 


41 


ಇಲ್ಲಿ ಕೃಷಿ ಕಾರ್ಮಿಕರು ಹೊಲೆದಡವನ್ನು ಕದಳಿ ಮೈಸೂರು ಅಥವಾ ಗಾಳಿ 
ಬಾಳೆಯನ್ನು ನೆಡುವುದರಿಂದ ಮೇಲಿನ ಆಚರಣೆಯಂತೆ ಕ್ರಿಮಿಕೀಟಗಳನ್ನು 
ನಾಶಪಡಿಸುವ ಪಕ್ಷಿಗಳಿಗೆ ತಂಗುದಾಣವಾಗಲು ಸಾಧ್ಯ. ಇದು ಕೃಷಿಯ 


ದೀಪಾವಳಿಯ ಹಬ್ಬ 

ದೀಪಾವಳಿ ಹಬ್ಬದ ದಿನ ಕೋಲಿನ ತುದಿಯಲ್ಲಿ ತೆಂಗಿನಸಿಪ್ಪಯನ್ನು 
ುಳ್ಳಿರಿಸಿ ಅದರ ಮೇಲೆ ಆಕರ್ಷಕ ಬಣ್ಣದಿಂದ ಸಿಂಗರಿಸಿದ ಅಕ್ಕಿ ಮತ್ತು 
ಅವಲಕ್ಕಿಯನ್ನಿಟ್ಟು, ದೀಪವನ್ನು ಹಚ್ಚಿ (ಬತ್ತಿ) ಗದ್ದೆಯಲ್ಲಿ ನೆಡುವುದು 
ಕೃಷಿಯ ಸಂಪ್ರದಾಯ. ಈ ಆಹಾರಕ್ಕೆ ಬೆಳಕು ಮತ್ತು ಬಣ್ಣದಿಂದ 
ಆಕರ್ಷಿಸಲ್ಪಟ್ಟ ಹಕ್ಕಿಗಳು ಆ ಕಾಲಕ್ಕೆ ಭತ್ತದ ಪೈರಿಗೆ ಬೀಳುವ 
ಕ್ರಿಮಿಕೀಟಗಳ ಮೇಲೆ ದಾಳಿಯನ್ನು ಮಾಡಬಲ್ಲುದು. ರೈತನ 
ಸಂಕಷ್ಟಗಳನ್ನು ತೊಲಗಿಸಲು ಈ ಪ್ರಕ್ರಿಯೆ. ಈ ಕ್ರಮ ಸಿಲೋನಿನ 
ಕೃಷಿಕರಲ್ಲೂ ಪ್ರಚಲಿತದಲ್ಲಿದೆ. ಅವರು ಪೈರಿಗೆ ಹುಳ ಬಿದ್ದಾಗ ಈ 
ಕ್ರಮವನ್ನು ಕೈಗೊಳ್ಳುವರು - ಇದರಿಂದ ನಿಶಾಚರರಾದ ಪಕ್ಷಿಗಳನ್ನು ಈ 
ಕಾರ್ಯಕ್ಕೆ ಪ್ರಚೋದಿಸಿದಂತಾಗುವುದು. 
ಕಾಗೆಗೆ ಆಹಾರವನ್ನಿಕ್ಕುವುದು 

ನಿರ್ಮಲ ಸಮಾಜದ ಅಸ್ತಿತ್ವಕ್ಕಾಗಿ ಕೃಷಿಕ ಸಮಾಜದಲ್ಲಿ ಸಾವು 
ಹುಟ್ಟಿನ ಕಾಲದಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನಿತ್ತು ಆರಾಧಿಸುವ 
ಸಂಪ್ರದಾಯವಿದೆ. ಅಮಾವಾಸ್ಯೆಯ ದಿನ ತಾನುಣ್ಣುವ ಮೊದಲು ಒಂದು 
ಹಿಡಿ ಅನ್ನವನ್ನು, ಸಾವಿನ ಹದಿಮೂರನೇ ದಿನ ಅನ್ನಸಂತರ್ಪಣೆಯ 
ಮೊದಲು ಕಾಗೆಗೆ ಬಡಿಸುವುದು ಪರಿಸರದಲ್ಲಿರುವ ಇತರ 
ಜೀವವೈವಿಧ್ಯಗಳ ಬಗ್ಗೆ ನಮ್ಮ ಪೂರ್ವಜರಿಗಿದ್ದ ಕಾಳಜಿಯ ಸಂಕೇತ. 
ಮಂಗಳೂರಿನಂತಹ ಷಹರದಲ್ಲಿ ವರ್ಷಂ ಪ್ರತಿ ಒಂದು ನಿರ್ದಿಷ್ಟಕಾಲದಲ್ಲಿ 
ನೊಣಗಳ ಕಾಟವನ್ನು ಹತೋಟಿಗೆ ತರುವಲ್ಲಿ ಕಾಗೆಗಳ ಪಾತ್ರ 
ಮುನಿಸಿಪಾಲಿಟಿಯ ಆರೋಗ್ಯ ಇಲಾಖೆಯಷ್ಟ ಪ್ರಮುಖವಾಗಿದೆ 
ಎಂಬುದನ್ನು ನಾವಿಲ್ಲಿ ಗುರುತಿಸಿಕೊಳ್ಳಬೇಕು. ನಮ್ಮ ಕಲ್ಮಶಯುಕ್ತವಾದ 
ಸಮಾಜದ ನಿರ್ಮಲೀಕರಣಗಳಲ್ಲಿ ಕಾಗೆ, ಗಿಡುಗಗಳಂತಹ ಇನ್ನಿತರ 
ಹಲವಾರು 568/6709 ಹಕ್ಕಿಗಳನ್ನು ನಾವು ಆರಾಧಿಸುವುದು, ಗೌರವ 
ಭಾವನೆಯಿಂದ ನೋಡುವುದು ಪ್ರಸ್ತುತ. 


ಮನೆ ತುಂಬಿಸುವುದು - ಮನ ತುಂಬಿಸುವ ಕೃಷಿಯ ಕುಟುಂಬದ 
ಸಂಸ್ಕೃತಿ. 

ರೈತ ಕುಟುಂಬಕ್ಕೆ ಬೆಳೆದು ನಿಂತ ಭತ್ತದ ಪೈರನ್ನು (ಏನೇಲು) ಕಟಾವು 
ಮಾಡುವ ಮೊದಲು ಮನೆ ತುಂಬಿಸುವುದು ಸಮೃದ್ಧಿ ಯ ಸಂಕೇತ. ಈ 
ಆಚರಣೆಯ ಅಂಗವಾಗಿ ಸೂರ್ಯನ ಮೊದಲ ಕಿರಣಗಳು ಭೂಮಿಯ 
ಮೇಲೆ ಬೀಳುವ ಹೊತ್ತಿನಲ್ಲಿ ಭತ್ತದ ತೆನೆ ದಡಾಳು ಬಳ್ಳಿ ಮತ್ತು 
ಗೌರಿಹೂವಿನಬಳ್ಳಿ, ಹಲಸಿನ ಎಲೆಯ, ಗಿಡದ ರೆಂಬೆಗಳನ್ನು ಸಂಗ್ರಹಿಸಿ 
ಹೊಲದೊಡಯನ ಮನೆಯ ತುಳಸಿ ಕಟ್ಟೆಯಲ್ಲಿಡುವುದು ಕೃಷಿಕಾರ್ಮಿಕನ 


42 


ಜವಾಬ್ದಾರಿಯಾದರೆ, ಅದನ್ನು ತಲೆಯಲ್ಲಿ ಹೊತ್ತು ತನ್ನ ಮನೆಯ ದೈವ 
ದೇವರುಗಳ ಮುಂದಿಟ್ಟು ಗೌರವಿಸಿ ಮನೆಯ ಎಲ್ಲೆಡೆ, ಕೊಟ್ಟಿಗೆ, ಹಟ್ಟಿ 
ಮಾತ್ರ ತಾನು ಉಪಯೋಗಿಸುವ ಕೃಷಿಯ ಪರಿಕರಗಳಿಗೆ ಈ ಎಲ್ಲಾ 
ಸಸ್ಯೋತ್ಪನ್ನಗಳೊಂದಿಗೆ ಭತ್ತದ ತೆನೆಯನ್ನು ಕಟ್ಟುವುದು ಸಂಪ್ರದಾಯ. 
ಇಲ್ಲಿ ಉಪಯೋಗದಲ್ಲಿರುವ ವಿವಿಧ ಸಸ್ಯಗಳ ಎಲೆಗಳು 
ಕೀಟನಾಶಕಗಳಾಗಿವೆ. ವರ್ಷಕ್ಕೊಮ್ಮೆ ಅವುಗಳನ್ನು ಮನೆ ಸೇರಿಸುವುದು 
ತುಂಬಿದ ಮನೆಗೆ ಆರೋಗ್ಯದಾಯಕವೆಂಬ ಅರಿವಿತ್ತು ನಮ್ಮ 
ಪೂರ್ವಜರಿಗೆ. 


ಗೃಹಪ್ರವೇಶದಲ್ಲಿ ಬಳಕೆಯಾಗುವ ಚನ್ನರಿ ಬಳ್ಳಿ 
ಕೀಟನಾಶಕವಾದುದರಿಂದಲೇಪೀಡೆಪರಿಹಾರವೆಂದು ಮನೆಯ ಸುತ್ತಲೂ 
ಕಟ್ಟುವ ಪರಿಪಾಠ. ಭೂತಾರಾಧನೆಯಲ್ಲಿ ಬಳಕೆಯಲ್ಲಿರುವ ಅರಿಸಿನ, 
ವೀಳ್ಯ, ತೇದ ಗಂಧ, ಬಾಳಹಣ್ಣು, ಎಲೆ ಮತ್ತು ದಿಂಡು, ಅಶ್ವಥ್ದ ದವಎಲೆ, 
ಅಡಿಕೆ ಸಿಂಗಾರ, ಅಡಿಕೆ, ಎಳನೀರು ಮೊದಲಾದ ಸಸ್ಯೋತ್ಪನ್ನಗಳು 
ವಿಶೇಷ ಗುಣಲಕ್ಷಣಗಳನ್ನು ಪಡೆದಿವೆ. ಆಯುರ್ವೇದ ಔಷಧಗಳಲ್ಲಿ 
ಬಳಕೆಯಲ್ಲಿರುವ ಸಸ್ಯೋತ್ಪನ್ನಗಳು ಇವು. ಹಬ್ಬದ ದಿನಗಳಲ್ಲಿ ನಮ್ಮ 
ಕೃಷಿಯ ಸಹಕಾರಿಗಳಾದ ಪ್ರಾಣಿ ಪಕ್ಷಿಗಳನ್ನು ಪೂಜಿಸಿ ಗೌರವಿಸುವುದು 
ನಮ್ಮ ಕೃಷಿಯ ಸಂಪ್ರದಾಯ. 

ನಮ್ಮ ಕೃಷಿ ಸಮಾಜದಲ್ಲಿ ಆಟಿ ಅಮಾವಾಸ್ಯಯೆಂದು ಕಾಸರಕನ 
ಕೋಲನ್ನು ಏನೆಲು ಗದ್ದೆಯಲ್ಲಿ ಊರುವುದು ಅದರಲ್ಲಿರುವ ಕೀಟನಾಶಕ 
ಗುಣಕಲ್ಲದೆ ಮೂಢನಂಬಿಕೆಯಿಂದಲ್ಲ. ಸುಗ್ಗಿ ಪೈರಿನಲ್ಲಿ ನೆಕ್ಕಿಸೊಪ್ಪು, 
ನಮ್ಮೆಲ್ಲ ಸಾಂಸ್ಕೃತಿಕ ಕಾರ್ಯಗಳಲ್ಲಿ ಉಪಯೋಗಿಸುವ ಬಿಲ್ವಪತ್ರೆ, 
ತುಳಸಿ, ಗಂಧ, ತರೊಳಿಸೊಪ್ಪು, ವೀಳ್ಯದೆಲೆಗಳಿಗೆ ಇಂದು ಮಹತ್ವವನ್ನು 
ಮರಳಿ ಕಂಡಿದ್ದೇವೆ. ನಾವಿಂದು ಜಗತ್ತಿನಲ್ಲೆಡೆ ಪ್ರಾಮುಖ್ಯತೆಯನ್ನು ಪಡೆದ 
ಬೇವನ್ನು ಶತಮಾನಗಳ ಹಿಂದೆ ಗುರುತಿಸಿ ನಮ್ಮ ಕೃಷಿಯ ಮತ್ತು 
ದೈನಂದಿನ ಕಾರ್ಯಗಳಲ್ಲಿ ಉಪಯೋಗಿಸಿ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ 
ಅಂಗವೆಂದು ಪರಿಗಣಿಸಿರಲಿಲ್ಲವೇ? ಅದರಲ್ಲಿರುವ ಅಟಡೆರಿಕ್ಟಿನ್‌ಗಳನ್ನು 
ನಾಮಕರಣ ಮಾಡುವ ಮೋದಲೇನಮ್ಮ ಬೆಂಗಳೂರಿನ ಮಲ್ಲೇಶ್ವರಂನ 
""ಮಾರ್ಗೊಸಾ'' ರಸ್ತೆಯ ನಾಮಕರಣ ನಮ್ಮ ಜನಪದ ಸಂಸ್ಕೃತಿಯನ್ನು 
ಸಾರುವ ಪ್ರತೀಕಗಳಾಗಿರಲಿಲ್ಲವೇ? 


ಮಿಶ್ರ ಬೆಳೆ - ಭತ್ತದ ಪೈರಿನ ದ್ವಿದಳಧಾನ್ಯಗಳು 

ಇಂದು ನಮ್ಮ ಕೃಷಿ ವಿಜ್ಞಾನಿಗಳು ಮಿಶ್ರಬೆಳೆ, ಅಂತರಬೆಳಗಳ 
ಪ್ರಾಮುಖ್ಯತೆಯ ಬಗ್ಗೆ ಪ್ರಬಂಧಗಳನ್ನು ಮಂಡಿಸುತ್ತಿದ್ದಾರೆ. ಆದರೆ ನಮ್ಮ 
ಕೃಷಿಯ ಪೂರ್ವಜರು ಗದ್ದೆಯ ಕಟ್ಟಪುಣಿಯಲ್ಲಿ ಗೆಂದ (ಕೆಂಪು ಬಣ್ಣದ) 
ತೆಂಗಿನ ಮರವನ್ನು ಬೆಳೆದು ಆರಾಧಿಸುತ್ತಿದ್ದರು. ಗದ್ದೆಯ ಬದಿಯಲ್ಲಿ 
ಉದ್ದು, ಹೆಸರಿನಂತಹ ದ್ವಿದಳ ಧಾನ್ಯಗಳನ್ನು ಬಿತ್ತಿ ಬೆಳಸುವುದು. ಭತ್ತದ 
ಕೊಯ್ಲಿಗೆ ಮುಂಚಿತವಾಗಿ ನೀರಿನ ತೇವದ ಸದುಪಯೋಗವನ್ನು ಪಡೆದು 
ಪಕ್ಷಿಗಳ ಕಾಟವನ್ನು ತಪ್ಪಿಸಲು ದ್ವಿದಳಧಾನ್ಯವನ್ನು ಬಿತ್ತಿ ಬೆಳಸಿ ಭತ್ತದ 
ಕಟಾವಿನೊಂದಿಗೆ ಕತ್ತರಿಸಿ ರೆಂಬೆ ಬರುವ ಪ್ರಕ್ರಿಯೆಯನ್ನು ಖರ್ಚಿಲ್ಲದೆ 
ನಿರ್ವಹಿಸಿ ಆವರ್ತನ ಬೆಳೆಯ ಪ್ರಯೋಗ ಮತ್ತು ಸಾರಜನಕದ 


ನೆಲದ ಮಾತು 


ಸ್ಥಿರೀಕರಣದಂತಹ ಉನ್ನತ ಮಟ್ಟದ ತಾಂತ್ರಿಕತೆಯನ್ನು ಜಗತ್ತಿಗೇ 
ಸಾರಿದ್ದಾರೆ. ಕೃಷಿಯಲ್ಲಿ ಕಾಡಿನ ಪರಿಜ್ಞಾನ ಸಾಕಷ್ಟಿತ್ತು ಎಂಬುದಕ್ಕೆ ಎಲೆ 
ಉದುರುವ ಮರಗಳನ್ನು ಬೆಳೆಸುವುದಲ್ಲದೆ ಬಿರುಗಾಳಿಗೆ ತಡೆಯಾಗಿ 
ಅಡಿಕೆಯಲ್ಲಿ ಹಲಸು, ಬೇಲಿಗಳಲ್ಲಿ ಮಾವನ್ನು ಬೆಳೆಸುತ್ತಿದ್ದುದು 
ನಿದರ್ಶನಗಳಾಗಿವೆ. ಈ ಸಾಂಪ್ರದಾಯಿಕ ಕೃಷಿಯ ಕ್ರಮಗಳು ಇಂದಿಗೂ 
ಅನುಕರಣೀಯ. 

ಇಂದಿನ ಕಿಚನ್‌ಗಾರ್ಡನ್‌ನ ಪರಿಜ್ಞಾನ ನಮ್ಮ ಪೂರ್ವಜರಿಂದ 
ನಮಗೆ ಬಳುವಳಿಯಾಗಿ ಬಂದಿದೆ. ನುಗ್ಗೇಕಾಯಿ, ದೀವಿ ಹಲಸು, ಕನ್ನಡ 
ಹೀರೇಕಾಯಿ (ಮರಹೀರೆ), ಬಸಳೆ, ತೊಂಡೆ ಕೆಸು, ಸುವರ್ಣಗಡ್ಡೆ, 
ಮುಂಡಿ ಮೊದಲಾದ ತರಕಾರಿಗಳಲ್ಲದೆ ರಾಮಫಲ, ಸೀತಾಫಲ, ಪ್ರಾಣಿ 
ಪಕ್ಷಿಗಳೂಂದಿಗೆ ಹಂಚಿ ತಿನ್ನುತ್ತಿದ್ದ ನಾಟಿ ಮಾವು, ಹಲಸು ಮರಗಳನ್ನು 
ಮನೆಯ ಸುತ್ತಮುತ್ತಲೂ ಬೆಳೆಸುತ್ತಿದ್ದುದು, ಪರಿಸರ ಪ್ರಜ್ಞ್‌ಯ 
ಧ್ಯೋತಕಗಳಾಗಿ ಇಂದೂ ಅಲ್ಲಲ್ಲಿ ಕಂಡುಬರುತ್ತಿದೆ. 

ನನ್ನೊಬ್ಬ ಹಿರಿಯ ಕೃಷಿಕ ಮಿತ್ರರೊಂದಿಗೆ ಚರ್ಚಿಸುತ್ತಿದ್ದಾಗ ನಮ್ಮ 
ಭತ್ತದ ಪೈರಿನ ಗದ್ದೆಯಲ್ಲಿ ಬಿತ್ತನೆಯ ಮೊದಲು ನೀರನ್ನು ಸಂಪೂರ್ಣ 
ಖಾಲಿ ಮಾಡಲು ಉಪಯೋಗದಲ್ಲಿದ್ದ ಕುರುಂಟು ಎಳೆಯುವುದು 
(ಶಿಲೆಯ ಗುಂಡುಕಲ್ಲಿಗೆ ಭತ್ತಹುಲ್ಲಿನ ಹಗ್ಗವನ್ನು ಸುತ್ತಿದ ಸಾಧನ) ಎಲ್ಲ 
ಕಾಲಕ್ಕೂ ಉಪಯೋಗದಲ್ಲಿ ಚಲಾವಣೆಯಲ್ಲಿಡಬಹುದಾದ 
ತಾಂತ್ರಿಕತೆಯಲ್ಲವೇ - ಇದಕ್ಕೆ ನಮ್ಮಲ್ಲಿ ಬದಲಿ ಪ್ರಯೋಗವಿದೆಯೇ? 
ಖಂಡಿತ ಇರಲಾರದು. ಈ ಪ್ರಕ್ರಿಯೆಯಲ್ಲಿ ಕುರುಂಟನ್ನು ೪೫ ಬಾರಿ 
ಗದ್ದೆಯುದ್ದಕ್ಕೂ ಎಳೆದು ಏರುತಗ್ಗುಗಳಿದ್ದರೆ ಅಡ್ಡಕ್ಕೂ ಒಂದೆರಡು ಕಡೆ 
ಎಳೆದರೆ ಗದ್ದೆಯ ನೀರು ಸಂಪೂರ್ಣ ಹರಿದು ಹೋಗಿ ಬೀಜದ ಮೊಳಕೆ 
ಚೆನ್ನಾಗಿ ಬರುವುದು. 


ಕೊನೆಯ ಮಾತು - ಭತ್ತದ ಪೈರಿಗೆ ಕೀಟ ಭಾದೆ ತಗುಲಿದಾಗ 
ಪರಿಹಾರೋಪಾಯವೇನೆಂದು ನಮ್ಮಪ್ಪನ ಆಪ್ತ ಕೃಷಿ ಕಾರ್ಮಿಕ, ನನ್ನಲ್ಲಿ 
ಗಿಡಮರ ಮತ್ತು ಕೃಷಿಯ ಬಗ್ಗೆ ಕುತೂಹಲವನ್ನು ಸೃಷ್ಟಿಸಿದ ದೈಯ್ಯುವನ್ನು 
ಪ್ರಶ್ನಿಸಿದಾಗ ತಟ್ಟನೆ ಬಂದಿತ್ತು ಉತ್ತರ ""ತಾಯಿಯ ಮೇಲೆ ಕೈ ಎತ್ತಿದ 
ಮಗನ ಮನೆಯ ಮುಳಿಯನ್ನು (ಒಣಗಿದ ಹುಲ್ಲು) ಗದ್ದೆ 
ಚಿಮುಕಿಸಬೇಕು'' ಎಂದಿದ್ದ ೫೦ ವರ್ಷಗಳ ಹಿಂದೆ. ಆದರೆ ಇಂದು ಆ 
ಮಣ್ಣಿನ ಮಗ ದೈಯ್ಯುವಿಲ್ಲ, ಅವನು ಸೂಚಿಸಿದ ಮಕ್ಕಳು ಸಮಾಜದಲ್ಲಿ 
ಸಾಕಷ್ಟಿದ್ದರೂ, ಮುಳಿಯ ಸೂರು ಕಣ್ಮರೆಯಾಗಿದೆ. ಇಂದು ನನಗೆ 
ನನ್ನೂಬ್ಬ ಅಧ್ಯಾಪಕರು ಎಳವೆಯಲ್ಲಿ ತಿದ್ದಿ, ಓದಿಸಿ, ಹಾಡಿಸಿದ 
ಹಾಡೊಂದು ನನ್ನ ಕಿವಿಯಲ್ಲಿ ಗುಯ್‌ ಗುಡುತ್ತಿದೆ. 
ಇಟ್ಟರೆ ಸಗಣಿಯಾದೆ 
ತಟ್ಟಿದರೆ ಕುರುಳಾದೆ 
ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ 
ತಟ್ಟದೆ ಹಾಕಿದರೆ ಮೇಲುಗೊಬ್ಬರವಾದೆ 


ನೀನಾರಿಗಾದೆಯೋ ಎಲೆ ಮಾನವ 
(ನರಸಿಂಹಾಚಾರ್‌ ಎಸ್‌.ಜಿ.) 
ಕೃಷಿಯ ಬಗ್ಗೆ ನನ್ನಲ್ಲಿಂದು ಉದ್ಭವಿಸುತ್ತಿರುವ ಎಲ್ಲಾ ಪ್ರಶ್ನೆಗಳಿಗೆ 
ಈ ಹಾಡೇ ಉತ್ತರವೇ? 
೨9 


"ನೆಲದ ಮಾತು'ಗೆ ಶುಭ ಹಾರೈಸುವ 


ತುಮಕೂರಿನ ಹಿತೈಷಿಗಳು 


ಕೇತಾಲಾಲ್‌ ಪಟೇಲ್‌ 
ವಲ್ಲಭಬಾಯ್‌ ಪಬೇಲ್‌ 
ಸಾಸಾಲಾಲ್‌ 


""ನಮ್ಮ ಮನೆ ಉರಿದುಬೀಳುತ್ತಿದೆ. ನಾವು ಅದರ ಬಗ್ಗೆ ಕುರುಡರಾಗಿದ್ದೇವೆ'' 
| - ಪ್ರೆಂಚ್‌ ಅಧ್ಯಕ್ಷ 


ನೆಲದ ಮಾತು 


43 


ನಾಟಿ ವೈದ್ಯ 


೧೯೨೭ರ ಒಂದು ದಿನ. ಮಹಾತ್ಮಾ ಗಾಂಧೀಜಿ ಅವರು ಬೆಳಗಾವಿ 
ಜಿಲ್ಲೆಯ ನಿಪ್ಪಾಣಿಗೆ ಬಂದಿದ್ದರು. ಆಗ ಅವರು ವಾತದ ನೋವಿನಿಂದ 
ಬಳಲುತ್ತಿದ್ದರು. ಗಾಂಧೀಜಿಯವರಿಗೆ ಚಿಕಿತ್ಸೆ ನೀಡಲು ಖ್ಯಾತ ನಾಟಿ ವೈದ್ಯ 
ಬೊಮ್ಮು ಶಿವುಗೌಡರನ್ನು ಕರೆಸಲಾಯಿತು. ಇವರು ಬೆಳಂಬಾರದವರು. 
ಇದು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲ್ಲೂಕಿನಲ್ಲಿದೆ. 

ಬೊಮ್ಮುಗೌಡರು ಹಾಲಕ್ಕಿ ಗೌಡರು. ಸರಳವಾದ ಮನುಷ್ಯ. ಬರಿ 
ಕಚ್ಚೆ (ಕೌಪೀನ) ತೊಟ್ಟಿದ್ದರು. ತಲೆಗೊಂದು ಬಟ್ಟೆ ತುಂಡು ಸುತ್ತಿದ್ದರು. 
ಬೊಮ್ಮುಗೌಡರನ್ನು ನೋಡಿ ಗಾಂಧೀಜಿಯವರಿಗೆ ಆಶ್ಚರ್ಯವಾಯಿತು. 
ಬೊಮ್ಮುಗೌಡರು ಪಾರ್ಶ್ವವಾಯುವನ್ನು (ಲಕ್ವ) ಗುಣಪಡಿಸುತ್ತಿದ್ದರು. 
ಇದಕ್ಕಾಗಿ ತೈಲವೊಂದನ್ನು ಬಳಸುತ್ತಿದ್ದರು. ಇದು ಬಡವರೂ 
ಕೊಳ್ಳುವಷ್ಟು ಕಡಿಮೆ ಬೆಲೆಗೆ ಸಿಗುತ್ತಿತ್ತು. ಇದನ್ನು ಕೇಳಿ 
ಗಾಂಧೀಜಿಯವರಿಗೆ ಸಂತೋಷವಾಯಿತು. 

ನಾಟಿ ವೈದ್ಯರು ಹೇಗೆ ಇರುತ್ತಾರೆ ಎಂಬುದಕ್ಕೆ ಇದೊಂದು 
ಉದಾಹರಣೆ. ನಾಟಿ ವೈದ್ಯರಿಗೆ ಸಂತರ ಗುಣ ಇರುತ್ತದೆ. ಅವರು 
ಶ್ರೀಮಂತರನ್ನು ಮತ್ತು ಬಡವರನ್ನು ಒಂದೇ ರೀತಿ ನೋಡುತ್ತಾರೆ. 

ಪ್ರತಿ ಹಳ್ಳಿಯಲ್ಲಿ ಒಬ್ಬಿಬ್ಬರು ನಾಟಿ ವೈದ್ಯರು ಇದ್ದೇ ಇರುತ್ತಾರೆ. 
ಭಾರತದಲ್ಲಿ ಕನಿಷ್ಟ ೮ ಲಕ್ಷ ಮಂದಿ ನಾಟಿ ವೈದ್ಯರು ಇದ್ದಾರೆ. ಈ ನಾಟಿ 
ವೈದ್ಯರುಗಳು ಔಷಧಗಳನ್ನು ತಯಾರಿಸುವುದಕ್ಕಾಗಿ ಬಳಸುವ ಔಷಧಿ 
ಗಿಡಗಳು ಏಳು ಸಾವಿರಕ್ಕೂ ಹೆಚ್ಚು. ಇವರು ದೇಶದಲ್ಲಿ ನೂರಕ್ಕೆ 
` ಎಪ್ಪತ್ತರಷ್ಟು ಜನರ ಆರೋಗ್ಯ ಕಾಪಾಡುತ್ತಾರೆ. | 

ಈ ನಾಟಿ ವೈದ್ಯರು ಎಲ್ಲ ಜನಾಂಗಗಳಲ್ಲೂ ಇದ್ದಾರೆ; ಹಲವಾರು 
ರೋಗಗಳನ್ನು ಗುಣಪಡಿಸುತ್ತಾ ಬಂದಿದ್ದಾರೆ. ಇವರಲ್ಲಿ ಬಹಳಷ್ಟು 
ಮಂದಿಗೆ ಓದು ಬರಹ ಬರುವುದಿಲ್ಲ. ನಾಟಿ ವೈದ್ಯ ಪದ್ಧತಿಯು ಅತಿ ಕಡಿಮ 

ಚ್ಚದ ಆರೋಗ್ಯ ಪದ್ದತಿ. ಇದರಿಂದ ದೇಹದ ಮೇಲೆ ಕೆಟ್ಟ 

ಪರಿಣಾಮಗಳು ಆಗುವುದಿಲ್ಲ. ನಾಟಿ ವೈದ್ಯ ಪದ್ಧತಿ ನಮ್ಮ ಸಂಸ್ಕೃತಿಯಲ್ಲಿ 
ಬೆರೆತು ಹೋಗಿದೆ. ಅದು ದೇಶದ ತುಂಬೆಲ್ಲ ಹರಡಿದೆ. ಈ ಪದ್ದತಿಯು 
ಬಹಳ ಹಿಂದಿನಿಂದಲೂಬಂದಿದೆ. ನಾಟಿ ವೈದ್ಯರು ರೋಗಿಗಳ ಮುಂದೆಯೇ 
ಮದ್ದು ತಯಾರಿಸುತ್ತಾರೆ. ಈ ಪದ್ದಶಿಯು ಹಿಂದಿನ ನಾಗರೀಕತೆಯ 
ಆರೋಗ್ಯ ಪದ್ಧತಿಯಾಗಿದೆ. ಇದಕ್ಕೆ ಜನಪದ ಅಥವಾ ದೇಶೀಯ 
ಆರೋಗ್ಯ ಪದ್ಧತಿಯೆಂದೂ ಕರೆಯುತ್ತಾರೆ. ಇವರು ಕೊಡುವ ಮದ್ದಿಗೆ 
ಕಲವರು ""ಗಾಂವಟಿ ಔಷಧಿ'' ಎಂದು ಕರೆಯುತ್ತಾರೆ. 

ಜನರು ತಮ್ಮ ಸುತ್ತಮುತ್ತ ಸಿಗುವ ಮರ, ಬಳ್ಳಿಗಳಿಂದ ಔಷಧಿಯ 
ಗುಣಗಳನ್ನು ಅರಿತುಕೊಂಡರು. ಅದನ್ನು ಬಳಸುತ್ತಾ ಅನುಭವ ಪಡೆದರು. 


-ರಂಜಾನ್‌ ದರ್ಗ 


ಪ್ರಾಣಿ ಪಕ್ಷಿಗಳ ಬದುಕಿನಿಂದಲೂ ಅವರು ಕಲಿತರು. ಒಮ್ಮೆ ಹೀಗಾಯಿತು. 


ಕೆಲವರುಕಾಡಿಗೆ ಹೋದರು. ಅಲ್ಲಿ ಹಸಿವಾದಾಗ ಗಂಜಿ ತಯಾರಿಸಿದರು. 
ಪಕ್ಕದಲ್ಲೇ ಇದ್ದ ಗಿಡದ ರೆಂಬೆ ತೆಗೆದು ಕೋಲು ಮಾಡಿದರು. ಅದರಿಂದ 
ಗಂಜಿಯನ್ನು ಕದಡಿದರು. ಗಡಿಗೆಯಲ್ಲಿ ಕುದಿಯುತ್ತಿದ್ದ ಗಂಜಿ 
ಕೆಂಪಾಯಿತು. ಎಲ್ಲರೂ ಗಂಜಿ ಕುಡಿದರು. ಅವರಲ್ಲಿ ಒಬ್ಬ 
ಹೊಟ್ಟೆನೋವಿನಿಂದ ಬಳಲುತ್ತಿದ್ದ. ಗಂಜಿ ಕುಡಿದ ನಂತರ ಆತನ 
ಹೊಟ್ಟೆನೋವು ಕಡಿಮೆ ಆಯಿತು. ಇದು ಆ ಕೋಲಿನ ಮದ್ದಿನ ಗುಣ. ಆ 
ಗಿಡದಲ್ಲಿ ಹೊಟ್ಟೆನೋವು ಔಷಧಿ ಇತ್ತು. ಇದನ್ನು ಆ ಜನರು ಈ ರೀತಿ 
ಕಂಡುಕೊಂಡರು. 

ಇನ್ನೊಮ್ಮೆ ಹೀಗಾಯಿತು. ಒಂದು ನಾಯಿ ಅಜೀರ್ಣದಿಂದ 
ಬಳಲುತ್ತಿತ್ತು. ಅದನ್ನು ಕೆಲವರು ಗಮನಿಸಿದರು. ಅದು ಅಲ್ಲಿ ಇಲ್ಲಿ 
ಏನನ್ನೋ ಹುಡುಕತೊಡಗಿತು. ನಂತರ ಒಂದು ಬಗೆಯ ಹುಲ್ಲನ್ನು 


ತಿಂದಿತು. ಸ್ವಲ್ಪ ಸಮಯದ ನಂತರ ವಾಂತಿ ಮಾಡಿಕೊಂಡಿತು. ಆಮೇಲೆ 


ಅದು ಸಮಾಧಾನದಿಂದ ಒಂದು ಕಡೆ ಕುಳಿತಿತು. ಇದನ್ನೆಲ್ಲ ಜನ 
ಗಮನಿಸಿದರು. ಆ ಹುಲ್ಲಿನಲ್ಲಿ ಜೀರ್ಣದ ಸಮಸ್ಯೆ ಬಗೆಹರಿಸುವ ಗುಣ 
ಇದೆ ಎಂಬುದು ತಿಳಿಯಿತು. 


ನಾಟಿ ವೈದ್ಯ ಪದ್ಧತಿ ಈ ರೀತಿ ಬೆಳೆಯುತ್ತಾ ಬಂದಿದೆ. ಪ್ರಾಚೀನ 
ಕಾಲದಲ್ಲಿ ಕಾಡಿನಲ್ಲಿ ವಾಸಿಸುತ್ತಿದ್ದ ತಪಸ್ವಿಗಳು ಹಲವು ಪ್ರಯೋಗಗಳನ್ನು 
ಮಾಡಿ ಬೇರೆ ಬೇರೆ ಗಿಡ ಮರ ಬಳ್ಳಿಗಳಲ್ಲಿರುವ ಔಷಧಿ ಗುಣಗಳನ್ನು ಪತ್ತೆ 
ಹಚ್ಚಿದ್ದರು. 

ಬೊಮ್ಮ ಶಿವು ಗೌಡರು ಪಾರ್ಶ್ವವಾಯುವಿಗೆ ನಿವಾರಣೆ ಔಷಧಿ 
ತಿಳಿದುಕೊಂಡಿದ್ದು ಕೂಡ ಹೀಗೆಯೇ. 


ಸುಮಾರು ೮೦ ವರ್ಷಗಳ ಹಿಂದಿನ ಮಾತು. ತಪಸ್ವಿಯೊಬ್ಬ 
ಕಾಡಿನಿಂದ ಬೆಳಂಬಾರಕ್ಕೆ ಬಂದ. ಹಾಲಕ್ಕಿ ಒಕ್ಕಲಿಗ ಬೊಮ್ಮುಗೌಡನ 
ಎದುರು ಬಂದು ನಿಂತ. ""ನನಗೆ ಲಕ್ವಾ (ಪಾರ್ಶ್ವವಾಯು ಅಥವಾ 
ಅರ್ಧಾಂಗವಾಯು) ಗುಣಪಡಿಸುವ ಔಷಧಿ ಕೊಡು'' ಎಂದ. ಮನೆ 
ಅಂಗಳದಲ್ಲಿ ಕುಳಿತಿದ್ದ ಬೊಮ್ಮುಗೌಡ ಬೆಚ್ಚಿಬಿದ್ದ. ಎದ್ದು ನಿಂತು 
ಭಯಭಕ್ತಿಯಿಂದ ಕೈಮುಗಿದ. ""ಸ್ವಾಮಿ ಲಕ್ವಾ ಎಂದರೆ ಏನು? ನನಗೆ 
ಯಾವ ಔಷಧಿಯೂಗೊತ್ತಿಲ್ಲ'' ಎಂದ. 

"ಹೆದರಬೇಡ ನನ್ನ ಜೊತೆ ಆ ಬೆಟ್ಟಕ್ಕೆ ಬಾ'' ಎಂದು ಆ ತಪಸ್ವಿ 
ಹೇಳಿದ. ಏನೂ ಅರಿಯದ ಬೊಮ್ಮುಗೌಡ ಆ ತಪಸ್ವಿಯ ಜೊತೆ ಹೋದ. 


ಆ ಬೆಟ್ಟದಲ್ಲಿ ನೂರೆಂಟು ಮರ, ಗಿಡ, ಬಳ್ಳಿ, ಹುಲ್ಲು, 


ರಂಜಾನ್‌ ದರ್ಗ, ನಮ್ಮ ಸಾಂಸ್ಕೃತಿಕ ಸಂದರ್ಭದ ಕ್ರಿಯಾಶೀಲ ಲೇಖಕ ಮತ್ತು ಚಿಂತಕರು, ಎಲ್ಲ ಜನಪರ ಚಳುವಳಿಗಳಲ್ಲಿ ಆರೋಗ್ಯಪೂರ್ಣವಾಗಿ 
ತೊಡಗಿಸಿಕೊಂಡಿರುವಂಥವರು. ಸದ್ಯದಲ್ಲಿ ಪ್ರಜಾವಾಣಿಯಲ್ಲಿ ಹಿರಿಯ ಸಹಾಯಕ ಸಂಪಾದಕರಾಗಿದ್ದಾರೆ. 


ಕಂದಮೂಲಗಳು ಇದ್ದವು. ಆ ತಪಸ್ವಿಯು ಬೊಮ್ಮುಗೌಡನಿಗೆ ಏಳು 
ಬಗೆಯ ಗಿಡಗಳನ್ನು ತೋರಿಸಿದ. ಅವುಗಳ ರಹಸ್ಯವನ್ನು ತಿಳಿಸಿದ. 


ಪಾರ್ಶ್ವವಾಯು ಗುಣಪಡಿಸುವ ಔಷಧಿ ಕಂಡುಕೊಂಡ 
ಬೊಮ್ಮುಗೌಡನಿಗೆ ಬಹಳ ಆನಂದವಾಯಿತು. ಆತ ಇತರ ನಾಟಿ ವೈದ್ಯರ 
ಸಂಪರ್ಕ ಬೆಳೆಸಿಕೊಂಡ. ಗಿಡಮೂಲಿಕೆಗಳ ಬಗ್ಗೆ ಜ್ಞಾನ ಸಂಪಾದನೆ 
ಮಾಡಿದ. ಪಾರ್ಶ್ವವಾಯು ಗುಣಪಡಿಸುವ ಚೂರ್ಣದ ಜೊತೆ ತೈಲವನ್ನು 
ತಯಾರಿಸಿದ. ಪಾರ್ಶ್ವವಾಯುವಿನಿಂದ ಸೊಟ್ಟಾಗುವ ಬಾಯಿಯನ್ನು 
ಸರಿಪಡಿಸಲು ಒಂದು ಬೇರು ಕಂಡುಹಿಡಿದ. 

ಪಾರ್ಶ್ವವಾಯು ರೋಗಿಗಳ ರಕ್ತಶುದ್ದಿ ಆಗಬೇಕು. ಅದಕ್ಕೆ ಒಂದು 
ವಾರ ಚೂರ್ಣ ಸೇವಿಸಬೇಕು. ರೋಗಿಗಳ ದುರ್ಬಲ ಭಾಗಕ್ಕೆ ೩ 
ವಾರಗಳವರೆಗೆ ತೈಲದಿಂದ ಮಾಲಿಸ್‌ ಮಾಡಬೇಕು. ಆಗ ನರಗಳಿಗೆ 
ಚೈತನ್ಯ ಬರುವುದು. ಕೆಲವು ಸಲ ಬಾಯಿ ಸೊಟ್ಟ ಆಗಿ ಮಾತನಾಡಲು 
ತೊಂದರೆ ಆಗಬಹುದು. ಆಗ ಈ ಬೇರನ್ನು ಲಿಂಬೆ ಹಣ್ಣಿನ ರಸದಲ್ಲಿ 
ತೇಯಬೇಕು. ನಾಲಗೆ ಮತ್ತು ಬಾಯಿಯ ಒಳಭಾಗಕ್ಕೆ ಅದನ್ನು ತಿಕ್ಕಿ 
ಹಚ್ಚಬೇಕು. 

ನಾಟಿ ವೈದ್ಯರಿಗೆ ಇತರ ವೈದ್ಯರ ಹಾಗೆ ಪುಸ್ತಕಗಳು ಆಧಾರವಾಗಿ 
ಇರುವುದಿಲ್ಲ. ಔಷಧಿಗಳ ಕುರಿತ ಜ್ಞಾನವನ್ನೆಲ್ಲ ಅವರು ತಮ್ಮ 
ಹಿರಿಯರಿಂದ ಇಲ್ಲವೆ ಗುರುಗಳಿಂದ ಕಲಿತಿರುತ್ತಾರೆ. ತಾವು ವಾಸಿಸುವ 
ಪ್ರದೇಶದಲ್ಲೇ ಇರುವ ಔಷಧಿ ಗಿಡಗಳನ್ನು ಮದ್ದು ತಯಾರಿಸಲು 
ಬಳಸುತ್ತಾರೆ. ಹಿಂದಿನವರ ಅನುಭವಕ್ಕೆ ತಮ್ಮ ಅನುಭವವನ್ನು 
ಸೇರಿಸುತ್ತಾರೆ. ನಾಟಿ ವೈದ್ಯ ಪದ್ಧತಿಯನ್ನು ಹೀಗೆ ಬೆಳೆಸುತ್ತಾರೆ. 

ಆಯುರ್ವೇದದಲ್ಲಿ ಪಾರ್ಶ್ವವಾಯುವಿಗೆ ಕೊಡುವ ಔಷಧವೊಂದು 

ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯ ಆಯುರ್ವೆದ ವೈದ್ಯರಾದ ಪ್ಲೇವಿಯಾ 

ಶಂಕರ್‌ ಅವರು ಈ ಔಷಧಿಯನ್ನು ನೀಡುತ್ತಾರೆ. 


ಇವುಗಳನ್ನು ಚೂರ್ಣಿಸಿ ಪುಡಿ ಮಾಡಬೇಕು. ನಂತರ ಈ ಕೆಳಗೆ 
ಳಿದ ಔಷಧಿ ಗಿಡಗಳ ಹಸಿಯಾದ ಎಲೆಗಳನ್ನು ತೊಳೆದು ಚಟ್ನಿ 


tl 


ನಂತರ ಪುಡಿ ಮತ್ತು ಚಟ್ನಿಯನ್ನು ಸೇರಿಸಿ ಚೆನ್ನಾಗಿ ಅರೆಯಬೇಕು. 


ಇದರಲ್ಲಿ ೫ ಗ್ರಾಂನಷ್ಟು ಅಂದರೆ ಒಂದು ಸಣ್ಣ ಚಮಚದಷ್ಟು 


ನೆಲದ ಮಾತು 


ಲೇಪವನ್ನು ಹೊಟ್ಟೆಗೆ ಕೊಡಬೇಕು. ಉಳಿದಿದ್ದನ್ನು ಶರೀರಕ್ಕೆ 
ಲೇಪಿಸಬೇಕು. ಯಾವುದೇ ಕಾರಣಕ್ಕೂ ಕಣ್ಣಿಗೆ ಹಚ್ಚಬಾರದು. 
ಚಿಕಿತ್ಸೆಯನ್ನು ಬೆಳಗಿನ ಹೊತ್ತು ಆರಂಭಿಸಬೇಕು. ಅಷ್ಟರ ಒಳಗೆ ಬೆಳಗಿನ 
ಕಾರ್ಯಗಳನ್ನು ಮುಗಿಸಿರಬೇಕು. ಜೀರ್ಣಿಸಲು ಸುಲಭವಾದ 
ಆಹಾರವನ್ನು ತೆಗೆದುಕೊಳ್ಳಬೇಕು. 


ಆಯುರ್ವೇದ ಪಂಡಿತರು ಔಷಧಿ ಗಿಡಗಳನ್ನು ಹುಡುಕಿಕೊಂಡು 
ಹೋಗಬೇಕಾಗಿಲ್ಲ. ಬದಲಿಗೆ, ತಾನು ಹುಟ್ಟಿದ ನೆಲದಲ್ಲೇ ಇರುವ 
ಗಿಡಮೂಲಿಕೆಗಳನ್ನು ಬಳಸುತ್ತಾರೆ. ಇವರು ನೀಡುವ ಚಿಕಿತ್ಸೆಗೆ ಹಲವಾರು 
ಬಗೆಯ ಗಿಡಮೂಲಿಕೆಗಳು ಬೇಕು. ಅವುಗಳ ನಾಶ ಆದರೆ ಮುಂದೆ 
ತೊಂದರೆ ಒದಗುವುದು. ಈ ರೋಗಕ್ಕೆ ಔಷಧಿಯೇ ದುರ್ಲಭ 
ಆಗಬಹುದು. ಅದಕ್ಕಾಗಿ ನಾಟಿ ವೈದ್ಯರದು ಒಂದೇ ಕೂಗು : ಔಷಧಿ 


ಗಿಡಗಳನ್ನು ಬೆಳೆಸಿರಿ, ಬಳಸಿರಿ ಮತ್ತು ಉಳಿಸಿರಿ ಎಂದು. 

ನಾಟಿ ವೈದ್ಯರು ಆಸಕ್ತ ಮಕ್ಕಳಿಗೆ ಅಥವಾ ಶಿಷ್ಯರಿಗೆ ತಮ್ಮ ಕಸುಬಿನ 
ಗುಟ್ಟು ಹೇಳಿಕೊಡುವರು. ಅದನ್ನು ಜನರ ಒಳಿತಿಗೆ ಬಳಸಬೇಕು. ಇದು 
ಅವರ ಆಶೆ. 


ನಾಟಿ ವೈದ್ಯರು ತಮ್ಮ ಚಿಕಿತ್ಸೆಗೆ ಬೆಲೆ ಕಟ್ಟುವುದಿಲ್ಲ. ಆದರೆ ಜನರು 
ತಮ್ಮ ಕೈಲಾದಷ್ಟನ್ನು ಕಾಣಿಕೆ ರೂಪದಲ್ಲಿ ಕೊಡುವರು. ಜನರು ಕೊಡದೇ 
ಇದ್ದರೂ, ವೈದ್ಯರು ಕೇಳುವುದಿಲ್ಲ. ಹಾಗಾಗಿ ಕೆಲ ನಾಟಿ ವೈದ್ಯರ ಬಳಿ 
ದಿನವೂ ನೂರಾರು ಮಂದಿ ರೋಗಿಗಳು ಬರುತ್ತಾರೆ. ಇವರು 
ಔಷಧಿಗಳನ್ನು ಕಡಿಮೆ ಬೆಲೆಗೆ ಕೊಡುತ್ತಾರೆ. ಕೆಲವರು ಈ ರೀತಿ ಬಂದ 
ಹಣವನ್ನು ಜನರ ಒಳಿತಿಗೆ ಉಪಯೋಗಿಸಿದ ಉದಾಹರಣೆಗಳೂ ಇವೆ. 


ಬೊಮ್ಮುಗೌಡರ ಮಗ ಶಿವುಗೌಡರು ತಂದೆಯ ಹಾದಿಯಲ್ಲೇ 
ಮುಂದುವರಿದರು. ಹೆಸರುವಾಸಿ ವೈದ್ಯರಾದರು. ಅವರು ವಾತಕ್ಕೆ ತೈಲ 
ಕೊಡುತ್ತಿದ್ದರು. ಬಂದ ಹಣದಿಂದ ಕಿವುಡು ಮತ್ತು ಮೂಗರ ಶಾಲೆಗೆ 
ಕಾಣಿಕೆ ನೀಡುತ್ತಿದ್ದರು. ಅಲ್ಲದೆ ಪ್ರಾಥಮಿಕ ಶಾಲೆ ಮತ್ತು ಹಾಸ್ಟೆಲು 
ನಡೆಸುತ್ತಿದ್ದರು. 

ಇಂದು ಶಿವುಗೌಡರ ಮಗ ಬೊಮ್ಮುಗೌಡರು ಕೂಡ ಇದೇ 
ಪದ್ಧತಿಯನ್ನು ಕಳೆದ ೩೫ ವರ್ಷಗಳಿಂದ ಅನುಸರಿಸುತ್ತಿದ್ದಾರೆ. ವರ್ಷಕ್ಕೆ 
ಕನಿಷ್ಠ ಹತ್ತು ಸಾವಿರ ಪಾರ್ಶ್ವವಾಯು ರೋಗಿಗಳಿಗೆ ಔಷಧಿ: ನೀಡುತ್ತಾರೆ. 

ಬೊಮ್ಮುಗೌಡರ ವಾತದ ತೈಲಕ್ಕೆ ಬೇರೆ ದೇಶಗಳಿಂದಲೂ ಬೇಡಕೆ 
ಬರುತ್ತಿದೆ. ಇವರಂತೆ ನಾಟಿ ವೈದ್ಯರು ಕೂಡ ಹೆಸರುವಾಸಿ ಆಗಿದ್ದಾರೆ. 
ವೆಂಕಟರಮಣ ಪೊಕ್ಕಾಗೌಡ ಎನ್ನುವವರು ಸಂಧಿವಾತ ರೋಗಕ್ಕೆ ಚಿಕಿತ್ಸೆ 
ನೀಡುತ್ತಾರೆ. ಸೋಮಣ್ಣ ಎಂಬುವವರು ಬೆಳಂಬಾರದ 
ಸೋರೆಕಾಯಿಗೌಡನ ಮನೆತನದವರು. ಇವರು ಹರ್ನಿಯಾ ಕಾಯಿಲೆ 
ಗುಣಪಡಿಸುವರು. ಹೀಗೆಯೇ ಇನ್ನೊಬ್ಬ ಗೌಡರಿದ್ದಾರೆ. ಅವರು 
ಕಾರವಾರ-ಅಂಕೋಲಾ ರಸ್ತೆಯಲ್ಲಿ ಇರುವ ತೋಡೂರಿನವರು. ಇವರು 
ಮುರಿದ ಮೂಳಗಳನ್ನು ಜೋಡಿಸುವ ಹಸರುವಾಸಿ ನಾಟಿ ವೈದ್ಯರು 
ಇವರು. ಮಂಜುಮೇಸ್ತಾ (ಆಚಾರಿ) ಅವರು ಕಾರವಾರ ಬಳಿಯ 
ಸದಾಶಿವಗಡದಲ್ಲಿದ್ದಾರೆ. ಅವರು ಕಾಮಾಲೆ ರೋಗ ಗುಣಪಡಿಸುವ ನಾಟಿ 


45 


ವೈದ್ಯರು. ಹೀಗೆ ಅನೇಕ ನಾಟಿ ವೈದ್ಯರು ಒಂದು ಅಥವಾ ಒಂದಕ್ಕಿಂತ ಹೆಚ್ಚು 
ಕಾಯಿಲೆಗಳನ್ನು ಗುಣಪಡಿಸುವಲ್ಲಿ ಹೆಸರುವಾಸಿ ಆಗಿದ್ದಾರೆ. 

ಅನೇಕ ಸಂದರ್ಭಗಳಲ್ಲಿ ಸಾಧಾರಣವಾದ ನಾಟಿ ವೈದ್ಯರು ಕೂಡ 
ಗಂಭೀರ ಕಾಯಿಲೆಗಳಿಗೆ ಮದ್ದು ಕೊಡಬಲ್ಲರು. ಈ ಕುರಿತು ೧೬ 
ವರ್ಷಗಳ ಹಿಂದೆ ನಡೆದ ಒಂದು ಸಂಗತಿ ಹೇಳಬಯಸುವೆ. ಆಗ ನನ್ನ 
ಆರು ತಿಂಗಳ ಮಗನಿಗೆ ಕಿವಿ ಸೋರುತ್ತಿತ್ತು. ಅನೇಕ ಪ್ರಸಿದ್ಧ ವೈದ್ಯರಿಗೆ 
ತೋರಿಸಿದರೂಗುಣ ಆಗಲಿಲ್ಲ. ಬೇರೆ ದಾರಿ ಕಾಣದೆ ಒಬ್ಬನಾಟಿ ವೈದ್ಯರಿಗೆ 
ತೋರಿಸಿದೆ. ಅವರು ಹೀಗೆ ಹೇಳಿದರು. ""ಬೆಳಿಗ್ಗೆ ಎದ್ದ ಕೂಡಲೇ 
ಮರೇಡಲ ಮರದ ರೆಂಬೆ ಕೀಳಬೇಕು. ಆ ರೆಂಬೆಯಿಂದ ಹಾಲಿನಂಥ ರಸ 
ಸೋರುವುದು. ಆ ರಸದ ಮೂರು ನಾಲ್ಕು ಹನಿಗಳನ್ನು ಸೋರುವ 
ಕಿವಿಯಲ್ಲಿ ಬಿಡಬೇಕು. ಒಂದು ವಾರದೊಳಗೆ ಕಿವಿ ಸೋರುವುದು 
ನಿಲ್ದುತ್ತದೆ''. ಅವರ ಮಾತಿನಂತೆ ನಡೆದುಕೊಂಡೆ. ಒಂದು ವಾರದೊಳಗೆ 
ಮಗುವಿಗೆ ಕಿವಿ ಸೋರುವುದು ನಿಂತಿತು. ಇಂದಿಗೂ ಕಿವಿ ಸೋರುತ್ತಾ ಇಲ್ಲ. 


ಪರಿಸರದ ಜೊತೆಗಿನ ಮಾನವನ ನಿರಂತರ ಸಂಬಂಧದಿಂದ ಈ 
ನಾಟಿ ವೈದ್ಯ ಪದ್ದತಿಯು ಬೆಳೆಯುತ್ತಲೇ ಇದೆ. ತಮ್ಮ ಸುತ್ತಮುತ್ತ ಸಿಗುವ 
ಬೇರೆ ಬೇರೆ ಔಷಧಿಗಿಡಗಳಿಂದ ಈ ನಾಟಿ ವೈದ್ಯರು ಒಂದೇ ರೋಗಕ್ಕೆ ಬೇರೆ 
ಬೇರೆ ರೀತಿಯ ಮದ್ದುಗಳನ್ನು ತಯಾರಿಸಬಲ್ಲರು. 

ಉದಾಹರಣೆ : - ಕಾಮಾಲೆ ರೋಗಕ್ಕೆ ನಾಟಿ ವೈದ್ಯರ ಮದ್ದೇ 
ರಾಮಬಾಣ. ಈ ರೋಗ ವಾಸಿ ಮಾಡಲು ನಾಟಿ ವೈದ್ಯರು ತಮಗೆ ಸಿಗುವ 
ಗಿಡಮೂಲಿಕೆಗಳನ್ನು ಬಳಸಿಕೊಂಡು ನೀಡುವ ಬೇರೆ ಬೇರೆ ಪ್ರಕಾರದ 
ಔಷಧಿಗಳು ಹೀಗಿವೆ. 


ಶಾಖಾಶ್ರಿತ ಕಾಮಾಲೆಗೆ 

ಒಂದು ಪ್ರಕಾರದ ಮದ್ದು : ಕಟುಕ ರೋಹಿಣಿ ಮತ್ತು 
ನೆಲಬೇವುಗಳನ್ನು ಸಮಪ್ರಮಾಣದಲ್ಲಿ ಸೇರಿಸಬೇಕು. ಆ ಮಿಶ್ರಣದ 
ಸಮತೂಕದಷ್ಟು ಒಣಶುಂಠಿಯನ್ನು ಸೇರಿಸಬೇಕು. ಎಲ್ಲವನ್ನು ನುಣ್ಣಗೆ 
ಕುಟ್ಟಿ ಪುಡಿ ಮಾಡಿ ೪ ಬಟ್ಟಲು ನೀರಿಗೆ ಒಂದು ಚಮಚದಷ್ಟು ಹಾಕಬೇಕು. 
ಅದು ಎಂಟನೇ ಒಂದು ಭಾಗದಷ್ಟು ಆಗುವ ಹಾಗೆ ಕುದಿಸಬೇಕು. 
ತಯಾರಾಗುವ ಕಷಾಯವನ್ನು ನಂತರ ಎರಡು ಪಾಲು ಮಾಡಬೇಕು. 
ಒಂದು ಪಾಲು ಬೆಳಿಗ್ಗೆ ಕುಡಿಯಬೇಕು. ಇನ್ನೊಂದು ಪಾಲು ಸಂಜೆ 
ಕುಡಿಯಬೇಕು. ಒಂದು ವಾರ ಈ ರೀತಿ ಮಾಡಬೇಕು. ಇದರಿಂದ ಒಳ್ಳೆಯ 
ಪರಿಣಾಮ ಆಗುವುದು. 


46 


ಪ್ರಕೃತಿ ನಮಗೆ ನೀಡಿದ ಪಿತ್ರಾರ್ಜಿತ ಬಾಧ್ಯತೆ ಎಂದು ಗಣಿಸಬೇಕು. ಅದನ್ನು ಹಾಳು ಮಾಡದೆ, ವಿವೇಕದಿಂದ ಬಳಸಬೇಕು, ಗೌರವಿಸಬೇಕು ಮತ್ತು 
ಎಚ್ಚರಿಕೆಯಿಂದ ಕಾಯ್ದಿಟ್ಟುಕೊಳ್ಳಬೇಕು. ಕೆಲಕಾಲ ಮಾತ್ರ ಕಾಯ್ದಿಟ್ಟುಕೊಂಡು ನಂತರ ಮುಂದಿನ ಜನಾಂಗಕ್ಕೆ ಒಪ್ಪಿಸಲು ನೀಡಿದ ವರವೆಂದು ನಾನು ಕಾಡನ್ನು 
ಗಣಿಸುತ್ತೇನೆ. ತಲೆ ತಲೆಮಾರುಗಳವರೆಗೆ ಅದನ್ನು ನಾಶ ಮಾಡದೆ, ಇನ್ನಷ್ಟು ಸಮೃದ್ಧಗೊಳಿಸಿ, ಮುಂದಿನ ಜನಾಂಗಕ್ಕೆ ನಾವದನ್ನು ವರ್ಗಾಯಿಸಬೇಕು. 


ಇನ್ನೊಂದು ಪ್ರಕಾರದ ಮದ್ದು : ನೆಲನೆಲ್ಲಿ ಗಿಡಗಳನ್ನು ನುಣ್ಣಗೆ 
ಅರೆಯಬೇಕು. ಈ ಚಟ್ನಿಯನ್ನು ನೆಲ್ಲಿಕಾಯಿ ಗಾತ್ರದಷ್ಟು 
ತೆಗೆದುಕೊಳ್ಳಬೇಕು. ನೊರೆಹಾಲಿನಲ್ಲಿ ಅಥವಾ ಅದನ್ನು ಎಮ್ಮೆ 
ಮಜ್ಜಿಗೆಯಲ್ಲಿ ಕಲೆಸಿ ಪ್ರತಿದಿನ ಬೆಳಿಗ್ಗೆ ಕಾಮಾಲೆ ರೋಗಿಗಳಿಗೆ 
ಕೊಡಬೇಕು. 
ಮತ್ತೊಂದು ಪ್ರಕಾರದ ಮದ್ದು : ಅಮೃತ ಬಳ್ಳಿಯ ಕಷಾಯಕ್ಕೆ 
ಕಲ್ಲುಸಕ್ಕರೆ ಸೇರಿಸಿ ಕಾಮಾಲೆ ರೋಗಿಗೆ ಏಳು ದಿನ ಕುಡಿಸಬೇಕು. 


ಕೋಷ್ಠಾಶ್ರಿತ ಕಾಮಾಲೆಗೆ: 

ಒಂದು ಪ್ರಕಾರದ ಮದ್ದು : ದೊಡ್ಡಪತ್ರೆಯನ್ನು ನೆರಳಲ್ಲಿ 
ಒಣಗಿಸಬೇಕು. ಕೊತ್ತಂಬರಿ ಬೀಜ ಹಾಗೂ ಜೀರಿಗೆ ತೆಗೆದುಕೊಳ್ಳಬೇಕು. 
ಇವುಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಕುಟ್ಟಬೇಕು. ನಂತರ ಎರಡು 
ಚಮಚ ಪುಡಿಯನ್ನು ೪ ಲೋಟ ನೀರಿನಲ್ಲಿ ಹಾಕಿ ಕುದಿಸಿ. ಒಂದು ಲೋಟ 
ಪ್ರಮಾಣಕ್ಕೆ ಇಳಿಸಿದ ನಂತರ ಸೋಸಿ ಎರಡು ಪಾಲು ಮಾಡಿ. ಹಾಲು 
ಸಕ್ಕರೆ ಸೇರಿಸಿ ಬೆಳಿಗ್ಗೆ ಒಂದು ಪಾಲು ಮತ್ತು ಸಂಜೆ ಒಂದು ಪಾಲುರೋಗಿಗೆ 
ಕುಡಿಸಬೇಕು. | 


ಇನ್ನೊಂದು ಪ್ರಕಾರದ ಮದ್ದು : ಬೀಜ ತೆಗೆದ ನೆಲ್ಲಿಕಾಯಿ ಮತ್ತು 
ಅಳಲೆಕಾಯಿಯನ್ನು ನೆರಳಲ್ಲಿ ಒಣಗಿಸಬೇಕು. ಅವುಗಳನ್ನು 
ಸಮಪ್ರಮಾಣದಲ್ಲಿ ಸೇರಿಸಿ ಪುಢಿ ಮಾಡಬೇಕು. ಈ ಪುಡಿಯನ್ನು ಬೆಳಿಗ್ಗೆ 
ಮತ್ತು ಸಂಜೆ ಒಂದು ಚಮಚದಷ್ಟು ತಿನ್ನಬೇಕು. ಆಮೇಲೆ ಬಿಸಿ ಹಾಲು 
ಕುಡಿಯಬೇಕು. ಇವು ಕೆಲವು ಉದಾಹರಣೆ ಮಾತ್ರ. ಇಂತಹ ನೂರಾರು 
ಉದಾಹರಣೆಗಳಿವೆ. 


ಅನೇಕ ವೈದ್ಯ ಪದ್ಧತಿಗಳಿಗೆ ಈಗೀಗ ಹೆಚ್ಚು ಹೆಚ್ಚು ಪ್ರಚಾರ 
ಸಿಗುತ್ತಿದ್ದರೂ ಕೂಡ ನಾಟಿ ವೈದ್ಯರ ಮಹತ್ವ ಕಡಿಮೆಯಾಗಿಲ್ಲ. ನಾಟಿ 
ವೈದ್ಯರ ಸಹಾಯವಿಲ್ಲದೆ ""ಸರ್ವರಿಗೂ ಆರೋಗ್ಯ'' ಎಂಬ ಮಾತು 
ಸಾಧ್ಯವಿಲ್ಲ. ಇವುಗಳನ್ನು ಬಳಸಿಕೊಂಡಲ್ಲಿ ಸಾಧ್ಯವಾಗಬಹುದು. ಹೀಗಾಗಿ 
ಔಷಧಿ ಗಿಡಗಳನ್ನೂ ಮತ್ತು ನಾಟಿ ವೈದ್ಯಪದ್ಧತಿಯನ್ನು ರಕ್ಷಿಸಬೇಕು, 
ಬಳಸಬೇಕು ಮತ್ತು ಬೆಳೆಸಬೇಕು. ಇದು ನಮ್ಮ ಕರ್ತವ್ಯ ಆಗಬೇಕು. 
ಇದರಲ್ಲಿ ಒಂದು ತೊಂದರೆ ಇದೆ. ಕೆಲವು ನಾಟಿ ವೈದ್ಯರು ತಾವುಬಳಸುವ 
ಗಿಡಮೂಲಿಕೆಗಳ ಹೆಸರನ್ನು ತಿಳಿಸುವುದಿಲ್ಲ ಮತ್ತು ಅದನ್ನು 
ದಾಖಲಿಸುವುದಿಲ್ಲ. ಹೀಗಾಗಿ ಈ ಪದ್ಧತಿ ಅವರ ಹಿಂದೆಯೇ 
ಹೋಗಿಬಿಡಬಹುದು. ಹೀಗಾಗಿ ಅದನ್ನು ದಾಖಲಿಸುವುದು ಸಹ ಇಂದಿನ 
ಅಗತ್ಯವಾಗಿದೆ. 


ರಾಮಚಂದ್ರ ಗುಹಾ 


ನಲದ ಮಾತು 


ಯಾರದೋ ದೇಹ... ಯಾರದೋ ಮುಖ: ಕುದುರೆಮುಖ 
"6 ೆ 


ಹುಟ್ಟುಗುಣ 
ಹೆಸರು ಪಶ್ಚಿಮ ಘಟ್ಟ ಎಂದಿದ್ದರೂ (ಅ) ವಿಭಜಿತ 


ು 


ಜಿಲ್ಲೆಯ ದಕ್ಷಿಣ ಕನ್ನಡಿಗರಿಗೆ ಪಶ್ಚಿಮ ಘಟ್ಟವು (ಅ) ಪೂರ್ವ 


ಗ 


- ಎಚ್‌. ಪಟ್ಟಾಭಿರಾಮ ಸೋಮಯಾಜಿ 


ಕಾನೂರು ಚಂದ್ರಯ್ಯಗೌಡರು, ಚೋಮನ ದುಡಿಯಲ್ಲಿ 
ಚೋಮನ ಮಕ್ಕಳು ಮಾತ್ರವೇ ಅಲ್ಲದೇ ಲಕ್ಷಾಂತರ ಜನರು 


43 ಲಾಗಾಯ್ತಿನಿಂದಲೂ ತಮ್ಮ ಅತ್ಯಂತ ಬಿಕ್ಕಟ್ಟಿನ ಘಟ್ಟಗಳಲ್ಲಿ 


ದಿಕ್ಕಿನಲ್ಲಿದೆ. ಅಖಂಡ ಭಾರತಕ್ಕೆ ಹಿಮಾಲಯ ಪರ್ವತ ಶ್ರೇಣಿ ಜಾ ನ್ನ ಮೊರೆಹೋದದ್ದು ಈ ಘಟ್ಟ ವನ್ನೇ. ಅಲ್ಲದೇ ಕೊನೆಯ 


ಹೇಗೋ ಹಾಗೆ ದಕ್ಷಿಣ ಕನ್ನಡಕ್ಕೆ ಪಶ್ಚಿಮ ಘಟ್ಟ: ಮಗ್ಗುಲು 
ಹೊರಳಿದರೆ ಧೈರ್ಯ ತರುವ ಮನೆಯ ಗೋಡೆಯ ಹಾಗೆ. ದಿನಾ 
ಬೆಳಿಗ್ಗೆ ಎದ್ದರೆ ಸೂರ್ಯನಿಗಿಂತಲೂ ಮೊದಲು ದರ್ಶನ ನೀಡುವುದು ಈ 
ಘಟ್ಟ; ದಿನವಿಡೀ ಕಣ್ಣೆತ್ತಿದಾಗಲೆಲ್ಲ ಕಾಣುವುದೂ, ಕಣ್ಮನಗಳನ್ನು 
ತುಂಬುವುದೂ ಅದೇ. ದಕ್ಷಿಣ ಕನ್ನಡವು ವಾಸ್ತವವಾಗಿಯೂ ಪಶ್ಚಿಮ 
ಘಟ್ಟದ ಮಡಿಲಿನಲ್ಲಿ ತಾಯ ಕಾಪಿನಲ್ಲಿ ರಕ್ಷಿತವಾಗಿದೆ. 
ಪಶ್ಚಿಮ ಘಟ್ಟವು ಈ ಘಟ್ಟ ಪ್ರದೇಶದೊಡನೆ ಮಾತ್ರವಲ್ಲದೇ ದಕ್ಷಿಣ 

ನ್ನಡ ಮತ್ತು ಮಲೆನಾಡುಗಳೂಡನೆ ಕೂಡಾ ಶತಮಾನಗಳ ಕಾಲದಿಂದ 
ಹೊಕ್ಕ ಳುಬಳ್ಳಿಯ ನೈಸರ್ಗಿಕ ಸಂಬಂಧಗಳನ್ನು ರೂಢಿಸಿಕೊಟ್ಟಿದೆ : 
ಸಾವಿರಾರು ವರ್ಷಗಳಿಂದ, ಮರಳಿನಲ್ಲಿ ಬರೆದಂತೆ, ಪಶ್ಚಿಮ ಘಟ್ಟವು 
ಲಕ್ಷಾಂತರ ಒಳದಾರಿಗಳನ್ನು ತನ್ನ ಉದ್ದಗಲಕ್ಕೂ ಬಿಡಿಸಿಕೊಟ್ಟಿದೆ. ಈ 

ಇಡೀ € ಪ್ರದೇಶ ರಾಜಕಾರಣ ಪ್ರೇರಿತ ಗಡಿಗಳನ್ನು ಉಲ್ಲಂಘಿಸಿ 
ಒಡನಾಡುತ್ತಿರುವ ನೈಸರ್ಗಿಕ ಸಾತತ್ಯದ ಭೂಪ್ರದೇಶ (Contiguous 
16110ಗ/)ವಾಗಿದೆ. ಹಾಗೆಯೇ, ಸಲೀಸು ರಾಜಮಾರ್ಗಗಳ ಮುಖಾಂತರ 
ಸಾಂಸ್ಕೃತಿಕ ಮತ್ತು ಆರ್ಥಿಕ ದುರಾಕ್ರಮಣಗಳು ನಡೆಯಲಾರದಂತೆ 
ಪಶ್ಚಿಮ ಘಟ್ಟವು ಒಂದು ನೈಸರ್ಗಿಕ ತಡೆಗೋಡೆಯೂ ಆಗಿದೆ. 

ಹಾಗೆಂದೇ ಈ ಒಟ್ಟು ಪ್ರದೇಶದ ಕೆಳಜಾತಿ ಮತ್ತು ಕೆಳವರ್ಗಗಳಿಗೆ, 

ಸಮಾಜದ ಅಂಚಿನಲ್ಲಿರುವ ನಿರ್ಲಕ್ಷಿತರಿಗೆ, ಬಡವರಿಗೆ ಮತ್ತು ಎಲ್ಲ 
ಅವಮಾನಿತರಿಗ ಯಾವುದೇ ಲಿಂಗತಾರತಮ್ಯವಿಲ್ಲದೇ ಪ್ರೀತಿಯನ್ನೂ 
ಆಶ್ರಯವನ್ನೂ ಬಿಡುಗಡೆಯ ದಾರಿಗಳನ್ನೂ ತೋರಿಸಿಕೊಟ್ಟ ನಿಜವಾದ 
ತಾಯಿ ಮತ್ತು ಕೊನೆಯ ಆಸರೆ ಪಶ್ಚಿಮ ಘಟ್ಟವೇ ಆಗಿದೆ. ಹೊಟ್ಟೆಗಿಲ್ಲದ 
ನಿರ್ಗತಿಕತೆ, ವ್ಯಕ್ತಿತ್ವವೇ ಕುಬ್ಬಗೊಳ್ಳುವ ಕೀಳರಿಮೆ, ಆಪ್ತೇಷ್ಟರ 
ಮೂದಲಿಕೆ, ಸಾಮಾಜಿಕ ಬಹಿಷ್ಕಾರ ಮುಂತಾದ ನೂರಾರು 
ಸಾಂಪ್ರದಾಯಿಕ / ಸಾಂದರ್ಭಿಕ ವಿಕಾರಗಳನ್ನು ಈ ಜನರು 
ಲಾಗಾಯ್ತಿನಿಂದಲೂ ಮೆಟ್ಟಿ ನಿಲ್ಲಲು ನಡೆಸಿದ, ಮನುಷ್ಯರ ಘನತೆ ಮತ್ತು 
ಸ್ವಾತಂತ್ರ್ಯಗಳನ್ನು ಪ್ರತಿಪಾದಿಸುವ,(ಅ) ಲಿಖಿತ ಹೋರಾಟಗಳಲ್ಲಿ (sub- 


altern struggles) ಪಶ್ಚಿಮ ಘಟ್ಟದ್ದೇ ಸಿಂಹಪಾಲು: ಸಂಸ್ಕಾರದಲ್ಲಿ 


ಚಂದ್ರಿ, ಮಲೆಗಳಲ್ಲಿ ಮದುಮಗಳುವಿನಲ್ಲಿ ನಾಯಿಗುತ್ತಿ, ಕಾನೂರು 
ಹೆಗ್ಗಡತಿಯಲ್ಲಿ ಸೇರೇಗಾರ ರಂಗಪ್ಪ ಶೆಟ್ಟರು ಮತ್ತು ಗಂಗೆ, ಹಾಗೂ 


ಆಶ್ರಯವನ್ನು ಕೇಳಿ ಬಂದವರನ್ನು ಈ ಘಟ್ಟ ಎಂದೂ 
ಕೃಬಿಟ್ಟಿದ್ದಿಲ್ಲ. ಸರಕಾರದ ಸಾವಿರಾರು ಯೋಜನೆಗಳಾಗಲೀ ನಾಗರಿಕ 
ಸಮಾಜದ (Civ Society) ಸಾಮಾಜಿಕ ಸಂಹಿತೆಗಳಾಗಲೀ ಕೋಲಿನ 
ತುದಿಯಿಂದ ಕೂಡಾ ಮುಟ್ಟಿ ನೋಡದ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ 
ಮಿಕ್ಕಿದ ಗಿರಿಜನರಿಗೆ ಈಗಲೂ ಪಶ್ಚಿಮ ಘಟ್ಟವೇ ಮೊದಲ ಹಾಗೂ 
ಕೂನೆಯ ಆಶ್ರಯವಾಗಿದೆ; ದಾರುಣವಾದ ಸಾಮಾಜಿಕ ನಿರ್ಲಕ್ಷ ದ 
ನಡುವೆಯೂ ಅವರ ಘನತೆ ಮತ್ತು ಸ್ವಾತಂತ್ರ್ಯಗಳಿಗೆ ಈಗಲೂ ಪಶ್ಚಿಮ 
ಘಟ್ಟದ್ದೇ ಬೇಷರತ್ತಾದ ಜಾಮೀನುದಾರಿಕೆಯಾಗಿದೆ. ಈ ವಿಶಾಲ ದೇಶದ 
ಒಂದು ಸಾವಿರ ಮಿಲಿಯ ಜನಸಂಖ್ಯೆಯಲ್ಲಿ ಕೇವಲ ಎಂಟು ಶೇಕಡಾದಷ್ಟು 
(ಅಂದರೆ ಎಂಬತ್ತು ಮಿಲಿಯದಷ್ಟು) ಇರುವ ಗಿರಿಜನರಲ್ಲಿ ಇಪ್ಪತ್ತೈದು 
ಸಾವಿರಕ್ಕೂ ಮಿಕ್ಕಿದ ಗಿರಿಜನರು ಈ ಪ್ರದೇಶದಲ್ಲೇ ಇದ್ದಾರೆ ಎಂದರೂ 
ಅರ್ಥ ಇದೇ. 


ನಿಸರ್ಗವನ್ನು ಸಂಪೂರ್ಣವಾಗಿ ನಂಬಿ ಜೀವನ ಸಮರವನ್ನು 
ನಡೆಸುವ ಅಮಾಯಕ ಜನರು ಅತಿವೃಷ್ಟಿ, ಅನಾವೃಷ್ಟಿಗಳಿಂದ 
ಕಂಗಾಲಾಗದಂತೆ, ಬರದಿಂದ ತತ್ತರಿಸದಂತೆ, ಮನೆಯ ಗೋಡೆ 
ಜರಿಯದಂತೆ ಮಳೆಯನ್ನೂ ಹೊಳೆಯನ್ನೂ ಒಲವಿನ ಬಲೆಗಳಂತೆ 
ಉದ್ದಗಲಕ್ಕೂ ಹರಡಿರುವ ಪಶ್ಚಿಮ ಘಟ್ಟವು (ಅ) ವಿಭಜಿತ ದಕ್ಷಿಣ 
ಕನ್ನಡದ ಸ್ತನದಾಯಿನಿಯಾಗಿದ್ದಾಳೆ. ಹಾಗೆಂದೇ ಸಾಮಾನ್ಯರಲ್ಲಿ 
ಸಾಮಾನ್ಯರು, ಸಮಾಜದ ಅಂಚಿನಲ್ಲಿ ನಿರ್ಲಕ್ಷಿತರಾಗಿ ಬದುಕುತ್ತಿರುವ 
ಗಿರಿಜನ ಸಮುದಾಯಗಳು, ಅವಮಾನಿತ ಸಮುದಾಯಗಳಾದ ಕೆಳಜಾತಿ 
ಹಾಗೂ ಕಳವರ್ಗಗಳವರು, ದಲಿತರು ಮತ್ತು ಮಹಿಳೆಯರು 
ಲಾಗಾಯ್ತಿನಿಂದಲೂ ಈ ನೆಲ, ಜಲ, ಬೆಟ್ಟ, ಘಟ್ಟಗಳ ನಿಜವಾದ 
ವಾರಸುದಾರರಾಗಿದ್ದಾರೆ. 


(ಸರಕಾರೀ) ಭಯೋತ್ಪಾದನೆ 

ಇಪ್ಪತ್ತೊಂದನೆಯ ಶತಮಾನದ ಬಾಗಿಲಿನ ತುಸು ಮರೆಯಲ್ಲಿ ನಾವು 
ನಿಂತಿದ್ದೇವೆ. ಹೊರಗೆ ನಡುಮನೆಯಲ್ಲಿ ಭಯೋತ್ಪಾದನೆಯ ವಿರುದ್ಧ 
ಹಿಂದೆಂದಿಗಿಂತಲೂ ವ್ಯವಸ್ಥಿತವೂ, ಪರಿಣಾಮಕಾರಿಯೂ 
ನಿರ್ಣಯಕವೂ ಆದ ಹೊಸಜಾಗತಿಕ ಸಮರಕ್ಕೆ ಅಣಿಯಾಗುತ್ತಿರುವವರ 


ಬರಹಗಾರರು, ಮಡಿಕೇರಿಯ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ರೀಷ್‌ ಪ್ರಾಧ್ಯಾಪಕರಾಗಿದ್ದಾರೆ. ನಿರ್ದಾಕ್ಷಿಣ್ಯ 
ಗಳಲ್ಲಿ ಸಕ್ರಿಯವಾಗಿ ಗುರ್ತಿಸಿಕೊಳ್ಳುತ್ತಿರುವಂಥವರು. 


ಸಮರೋತ್ಸಾಹದ ಮಾತುಕತೆಗಳು ಜೋರು ಜೋರಾಗಿ ಕೇಳಿ ಬರುತ್ತಿ ವೆ. 
ಈ ಮಾತುಗಳೂ ನಮ್ಮವೇ, ಈ ಸಮರೋತ್ಸಾ )ಹವೂ ನಮ್ಮದೇ ಎಂದು 
ಒಮ್ಮೊಮ್ಮೆ ನಮ್ಮಲ್ಲೂ ಹುರುಪೇಳುತ್ತಿದೆ. ಆದರೂ ಮಾತಿಗಿಂತ ಮೌನ, 

ಡುಮನೆಗಿಂತ ಒಳಮನೆ ನಮ್ಮ ನಿಜವಾದ ಮನೆಯಾಗಿದೆ. ಬೆಚ್ಚಗಿನ 
ಮೌನವೂ ಹಿತವಾದ ಒಳಮನೆಯೂ ಅತಂತ್ರಗೊಂಡು, 
ಅಸಂಗತಗೊಂಡು ವರುಷಗಳೇ ಕಳೆದಿವೆ ಎಂಬುದು ಸದ್ಯ ನಮಗೆ 
ಮರೆತುಹೋಗಿದೆ. ನ್ಯೂಯಾರ್ಕಿನ ವಿಶ್ವವ್ಯಾಪಾರ ಕೇಂದ್ರವೂ 
ವಾಷಿಂಗ್‌ಟನ್ನಿನ ಪಂಟಗನ್ನೂ ಸಕಲರನ್ನೂ ಹುರಿದುಂಬಿಸುವಂತೆ 
ಜಖಂಗೊಂಡಿವೆ. ಮೌನವಿರಲಿ ಆರ್ತನಾದ ಕೂಡಾ ಕೇಳಿಸಲಾರದಷ್ಟು 
ಸಮರೋತ್ಸಾಹದ ಕೇಕೆ ಮಾರ್ದನಿಸುತ್ತಿದೆ. ಈ ಸಮರದ ತಯಾರಿಯಲ್ಲಿ 
ಹೇಗೋ ಅದರ ಪರಿಣಾಮದಲ್ಲೂ ಲೆಕ್ಕಕ್ಕೆ ಬಾರದವರು ಕೂಡಾ ನಾವೇ 


ರಕ್ತದ ಹೊಳೆಯನ್ನೆ ಹರಿಸಿ ಬಾಬರೀ ಮಸೀದಿಯನ್ನು ಉರುಳಿಸಿ 
ಅಧಿಕಾರ ಕಸಿದುಕೊಂಡು ಡಿಸೆಂಬರ್‌ ಆರನ್ನು ವಿಜಯೋತ್ಸವವನ್ನಾಗಿ 
ಪ್ರತಿವರ್ಷ ಆಚರಿಸುವ ನಮ್ಮವರು ದೂರದ ಅಮರಿಕಾದಲ್ಲಿ 
ಸತ್ತವರಿಗಾಗಿ ರಾಷ್ಟ್ರವ್ಯಾಪಿಯಾಗಿ ಅಧಿಕೃತ ರಾಷ್ಟ್ರೀಯ 
ಶೋಕಾಚರಣೆಯನ್ನು ಘೋಷಿಸುತ್ತಾರೆ. ಇದೆಲ್ಲ ಸಾನು ಇದೆ; 
ಈ ಒಟ್ಟು ವ್ಯವಸ್ಥೆಯಲ್ಲಿ ಅಪ್ರಸ್ತುತರಾಗಿರುವವರು ನಾವು ಮಾತ್ರ ಎಂದು 
ಈಗ ದ ದೆ. ಜಗತ್ತಿನಾದ್ಯಂತ ಭಯೋತ್ಪಾದನೆ ಎಂಬುದು ಒಂದು 
ದೇಶ ಇನ್ನೊಂದು ದೇಶದ ಮೇಲೆ ನಡೆಸುವ ಆಕ್ರಮಣವಾದರೆ ನಮ್ಮಲ್ಲಿ 
ಅದು ನಮ್ಮವರೇ, ನಮ್ಮ ಪ್ರಭುತ್ವವೇ ನಮ್ಮ ಮೇಲೆ ನಡೆಸುವ 
ಆಕ್ರಮಣವಾಗಿದೆ ಎಂಬ ವಿಶೇಷವೂ ಆಗ ಈಗ ಮಾತ್ರ ನಮಗ 

ಕನಸಿನಲ್ಲೆಂಬಂತೆ ಗೋಚರಿಸುತ್ತಿದೆ. 
ಸ್ವಾತಂತ್ರ್ಯಸಿಕ್ಕಿದ ಈ ಐವತ್ತು ಚಿಲ್ಲರೆ ವರ್ಷಗಳ ರಾಷ್ಟ್ರ ಪ್ರಭುತ್ವವೇ 
ನೆಲ, ಜಲ, ಬೆಟ್ಟ, ಘಟ್ಟ ಮುಂತಾದ ಸಕಲ ನೈಸರ್ಗಿಕ 
ದಿಗಳ ಸರ್ವತಂತ್ರ ಸ್ವತಂತ್ರ ಹೊಸ ಒಡೆಯನಾಗಿದೆ. 
ಲವುಗಳನ್ನು ಆಟಿಗೆಗಳನ್ನಾಗಿ ಪರಿವರ್ತಿಸಿ ಬೇಕಾಬಿಟ್ಟಿ 
೦ದಾದುಂದಿಗಳ ಹೊಸ ಹೊಸ ಪ್ರಾಣಾಂತಿಕ ಆಟಗಳನ್ನು ಅದು 
ಡದೇ ಆಡುತ್ತಿದೆ. ಸುಸ್ತೆಂಬುದೇ ಇಲ್ಲದ ಪುಟ್ಟ ಮಗೆವಿನಂತೆ ಅದು 
ಟಗಳನ್ನು ಅವಿಷ್ಕರಿಸುತ್ತಲೇ ಇದೆ. ಅಯೋಧ್ಯೆಯಲ್ಲಿ ಮಸೀದಿಯನ್ನು 
ಸ್ಫೋಟಿಸಿದಂತೆಯೇ ಫೋಖರಣ್‌ನಲ್ಲಿ ಇ ಅಣುಬಾಂಬುಗಳನ್ನು 
ಸ್ಪೋಟಿಸುತ್ತಿದೆ. ನಿಂತ ನೆಲವನ್ನೇ ತತ್ತರ ನಡುಗಿಸುವ ಮೂರು ಸಾವಿರದ 
ಆರು ನೂರು ದೊಡ್ಡ ಸಣ್ಣ ಅಣೆಕಟ್ಟು ಗಳ ಯೋಜನೆಯೊಂದರಿಂದಲೇ 
ಅದು ಐವತ್ತಾರು ಮಿಲಿಯ ಜನರನ್ನು ಭಿಕ್ಷುಕರನ್ನಾಗಿ ಮಾಡಿದೆ; 
ಜನತಂತ್ರವನ್ನೇ ಮುಳುಗಡೆ ಮಾಡಿದೆ. ಸರಕಾರದ ಗೋದಾಮುಗಳಲ್ಲಿ 
ಅರವತ್ತೈದು ಮಿಲಿಯ ಟನ್‌ ಆಹಾರಧಾನ್ಯಗಳನ್ನು ಶೇಖರಿಸಿಟ್ಟು 
ಮುಗ್ಗಿಸುತ್ತಾ ಇದನ್ನು ""ಹೆಚ್ಚುವರಿ ಆಹಾರ'' ಎಂದು ಕರೆಯುತ್ತಿದೆ; 
ರಿದಂತೆ ದೇಶದಾದ್ಯಂತ ಲಕ್ಷಾಂತರ ಜನರು 


ಒರಿಸ್ಸಾ ರಾಜ್ಯವೂ ಸೇ 
ಹೊಟ್ಟಿಗಿಲ್ಲದೇ ಸಾಯುತ್ತಿರುವ "ಹೆಚ್ಚುವರಿ ಹಸಿವ''ನ್ನು ಕಂಡೂ 


ಅಧಿ 


2 
ತ 
(ಈ) 


21 
Oo 
೭೬ 
Wr 
ಲ 


€ 23 


೬. 
₹2 


ಆ ₹) 


48 


ಕಾಣದಂತಿದೆ. ಪ್ರತಿವರ್ಷ ಇಪ್ಪತ್ತು ಮಿಲಿಯ ಟನ್‌ ಆಹಾರವನ್ನು 
ಇಲಿಗಳಿಗೂ ಹೆಗ್ಗಣಗಳಿಗೂ ಉಣಿಸುತ್ತಿದೆ. ಸದ್ಯ ಉಳಿದಿರುವ ನಲವತ್ವೆದು 
ಮಿಲಿಯ ಟನ್‌ ಅಹಾರವನ್ನು ಸುಮ್ಮನೇ ಮುಗ್ಗಿಸುವುದಕ್ಕಿಂತ 
ಸಮುದ್ರದಲ್ಲಿ ಮುಳುಗಿಸುವುದು ಒಳ್ಳೆಯದಲ್ಲ ವೇ, ಹಾಗೂ ಅರಬ್ಬೀ 
ಸಮುದ್ರ ಮತ್ತು ಬಂಗಾಳ ಕೊಲ್ಲಿಗಳಿಗಿಂತ ಹೆಚ್ಚು ಪ್ರಶಸ್ತವಾದ ಹೆಸರಿರುವ 
ಹಿಂದೂ ಮಹಾಸಾಗರದಲ್ಲೇ ಇದನ್ನು ಮುಳುಗಿಸುವುದು ಹಚ್ಚು 
ಒಳ್ಳೆಯದಲ್ಲವೇ ಎಂದು ಅದು ಗಂಭೀರವಾಗಿ ಚಿಂತಿಸುತ್ತಿದೆ... 


ಸದ್ಯ ಮರೆತುಹೋಗಿರುವ ನೋವಿನ ಸೆರಗನ್ನು ಹಿಡಿದು, ಅಳು 
ನಿಲ್ಲಿಸಿ ಸಬಟ್ಟರೆ ಅಭಿಮಾನ ಭಂಗ ಎಂಬ ಕಾರಣಕ್ಕೆ, ತನ್ನ ಹೂಸ ಆಟದ 
ಸಂಭ್ರಮದ ನಡುವೆ ಬೇಕೋ ಬೇಡವೋ ಎಂಬಂತೆ ಆಗ ಈಗ ಅತ್ತಂತೆ 
ಮಾಡುವ ಮಗುವಿನಂತೆ ಸ್ವದೇಶಿ ಎಂಬ ಮಂತ್ರವನ್ನು ಅದು ಆಗ ಈಗ 
ಗುನುಗುತ್ತಿದೆಯಾದರೂ ಸ್ವದೇಶಿಯೆಂದರೇ" ಈ ದೇಶ ಸಂಪೂರ್ಣ ತನ್ನ 
ಸ್ವಯಾರ್ಜಿತ, ಅದನ್ನು ತನಗೆ ಸರಿಕಂಡಂತೆ ಪರಭಾರೆ ಮಾಡುವ ಸಮಸ್ತ 
ಅಧಿಕಾರವೂ ತನ್ನದೇ'' ಎಂಬುದು ಅದರ ತಿಳುವಳಿಕೆಯಾಗಿದೆ. ಹಾಗಾಗಿ 
ಕಾರ್ಮಿಕರಿಂದ ಕೆಲಸಗಳನ್ನೂ, ಬಡವರಿಂದ ಅವರ ಊಟವನ್ನೂ, 
ಸಾಮಾನ್ಯರಿಂದ ಅವರ ಜೀವನಕ್ರಮಗಳನ್ನೂ, ಅಮಾಯಕರಿಂದ ನೆಲ, 
ಜಲ, ಬೆಟ್ಟ, ಘಟ್ಟಗಳನ್ನೂ, ಜನರಿಂದ ಅವರ ಮಾತುಗಳನ್ನೂ 
ಕಸಿದುಕೊಳ್ಳಲು ಜಾಗತೀಕರಣ, ಉದಾರೀಕರಣ ಹಾಗೂ 
ಖಾಸಗೀಕರಣಗಳೆಂಬ ಹೊಚ್ಚ ಹೊಸ ಪ್ರಾಣಾಂತಿಕ ಆಟವನ್ನೇ ಅದು 
ಅವಿಷ್ಕರಿಸಿದೆ. ಸದ್ಯ ಈ ಆಟದಲ್ಲೇ ಅದು ಸಂಪೂರ್ಣ ತನ್ಮಯವಾಗಿದೆ. 
ಎಪ್ಪತ್ತು ಶೇಕಡಾ ಜನರು (ಅಂದರೆ ಏಳು ನೂರು ಮಿಲಿಯ ಜನರು) 
ಬದುಕುವ ಹಳ್ಳಿ ಪ್ರದೇಶಗಳನ್ನು ಅದು ರೌರವ ನರಕವನ್ನಾಗಿ 
ಪರಿವರ್ತಿಸಿದೆ; ನಲವತ್ತು ಶೇಕಡಾ ಜನರನ್ನು (ಅಂದರೆ ನಾಲ್ಕು ನೂರು 
ಮಿಲಿಯ ಜನರನ್ನು) ಅದು ಬಡತನದ ರೇಖೆಯಿಂದ ಕೆಳಗೆ ನೂಕಿದೆ; 
ಅರವತ್ತು ಶೇಕಡಾ ಜನರಿಗೆ (ಅಂದರೆ ಆರುನೂರು ಮಿಲಿಯ ಜನರಿಗೆ) 
ಸ್ವಚ್ಛ ಕುಡಿಯುವ ನೀರು ಸಿಗದಂತೆ ಮಾಡಿದೆ; ಐವತ್ತು ಶೇಕಡಾ ( ಅಂದರೆ 
ಐದು ನೂರು ಮಿಲಿಯ) ಜನರನ್ನು ಅದು ಇನ್ನೂ ಅನಕ್ಷರರನ್ನಾಗಿ 
ಉಳಿಸಿದೆ. ಆದರೆ ಜುಟ್ಟಿಗೆ ಅದು ಅಣುಬಾಂಬೆಂಬ ಮಲ್ಲಿಗೆಯ ಹೂವನ್ನು 
ಮುಡಿದಿದೆ. | 

ಈ ದೇಶದ ಸಕಲ ಸಂಪತ್ತಿಗೂ ಸರ್ವತಂತ್ರ ಸ್ವತಂತ್ರ ಒಡೆಯನೆಂಬ 
ಸರ್ವಾಧಿಕಾರದಲ್ಲಿ ಸಾಮಾನ್ಯರಿಂದಲೂ, ಬಡವರಿಂದಲೂ, 
ಅವಮಾನಿತರಿಂದಲೂ, ನಿರ್ಲಕ್ಷಿತರಿಂದಲೂ ನೆಲ, ಜಲ, ಬೆಟ್ಟ 
ಘಟ್ಟಗಳನ್ನು ಬಲಾತ್ಕಾರವಾಗಿ ಕಸಿದುಕೊಂಡು ಅದು ಶ್ರೀಮಂತರಿಗೂ 
ಬಹುರಾಷ್ಟ್ರೀಯರಿಗೂ ದಂಡಿದಂಡಿಯಾಗಿ ಬಿಟ್ಟಿಯಾಗಿ ಕೈಯ್ಯೆತ್ತಿ 
ಕೊಡುತ್ತಿದೆ: ಹಾಗೆ ನೋಡಿದರೆ ಇದು, ಇಲ್ಲಿರುವುದನ್ನು ಎತ್ತಿ ಅಲ್ಲಿ 
ಇಡುವ ಮಕ್ಕಳಾಟದಂತೆಯೇ ಇದೆ. ಈ ಆಟಕ್ಕೆ ಅದು ತಾನೇ ಸ್ವಘೋಷಿತ 
ಅಖೈರಿನ ಅಂಪಾಯರ್‌ ಕೂಡಾ ಆಗಿದೆ : ಹಾಗೂ ಎರಡನೇ ಮತ್ತು 
ಮೂರನೇ ಅಂಪಾಯರುಗಳಾಗಿ ಅದು ಸರ್ವೋಚ್ಛ ನ್ಯಾಯಾಲಯವನ್ನೂ 
ನೌಕರಶಾಹಿಯನ್ನು ನೇಮಿಸಿಕೊಂಡಿದೆ. ಸರ್ದಾರ್‌ ಸರೋವರ್‌ 
ಅಣೆಕಟ್ಟು ಯೋಜನೆ ಕುರಿತು ಅಸಂಗತ ತೀರ್ಮಾನವನ್ನು ನೀಡುವುದರ 


ನೆಲದ ಮಾತು 


ಜೊತೆಗೇ ಪ್ರಧಾನಮಂತ್ರಿಯನ್ನೇ ಅಖೈರಿನ ಅಂಪಾಯರ್‌ ಎಂದು 
ಸೂಚಿಸಿರುವ ಸರ್ವೋಚ್ಛ ನ್ಯಾಯಾಲಯದ ತೀರ್ಪನ್ನು ಅದು ತನ್ನ 
ವೈಯಕ್ತಿಕ ವಿಜಯ ಎಂದು ಸಂಭ್ರಮದಿಂದ ಹೇಳಿಕೊಂಡಿದೆ. 

ಭಯೋತ್ಪಾದನೆಯೆಂದರೆ ಇದೇ, ಇದೇ ಸರಕಾರೀ ಭಯೋತ್ಪಾದನೆ 
ಎಂದು ನಮಗೆ ಈಗೀಗ ಅರಿವಾಗುತ್ತಿದೆ. ಜನತಂತ್ರವೆಂಬುದು 
ಲಾಭಬಡುಕ ಕಿಡಿಗೇಡಿಗಳ ಮನೆಮುರುಕ ಅಟವಾಗಿದೆ ಎಂದು 
ನಿಧಾನವಾಗಿ ನಮ್ಮ ಅರಿವಿಗೆ ಬರುತ್ತಿದೆ. ಮನುಷ್ಯರ ಘನತೆ, ಸ್ವಾತಂತ್ರ್ಯ 
ಮತ್ತು ಸಮಾನತೆಗಳ ಬತ್ತದ ವರ್ಣರಂಜಿತ ಕನಸನ್ನು ಈ ದುಃಸ್ಪಪ್ನದಿಂದ 
ಬಿಡುಗಡೆಗೊಳಿಸಿ ಜನತಂತ್ರವನ್ನು ಕಾಪಾಡಬೇಕಾಗಿದೆ. ನಾವು ನಮ್ಮ 
ಒಳಮನೆಗಳನ್ನು ದಾಟಿ, ಬಾಗಿಲಿನ ಮರೆಯಿಂದ ಸರಿದು ಹೊಸ್ತಿಲುಗಳನ್ನು 
ದಾಟಬೇಕಾಗಿದೆ. ನಮ್ಮ ಮೌನವನ್ನು ಮುರಿದು ಎಲ್ಲ ಅವಮಾನಿತರ 
ಮತ್ತು ನಿರ್ಲಕ್ಷಿತರ ಸಾವಿರಾರು ಸ್ವರಗಳನ್ನು ಸ್ವರಮೇಳವನ್ನಾಗಿ 
ಸಾಮಗಾನ ಲಹರಿಯನ್ನಾಗಿ ಪರಿವರ್ತಿಸಬೇಕಾಗಿದೆ. ಈ ನೆಲ ಜಲ, 
ಮರಮಟ್ಟು, ಘಟ್ಟಬೆಟ್ಟ, ಆಟಊಟ, ಮನೆಮಾರು ಯಾರಿಗೆ ಸೇರಿದವು? 
ಈ ದೇಶ ನಿಜಕ್ಕೂ ಯಾರದ್ದು? ಇದನ್ನು ಲಪಟಾಯಿಸುತ್ತಿರುವವರು, 
ಲೂಟಿ ಮಾಡುತ್ತಿರುವವರು ಯಾರು? ನಮ್ಮ ಕಣ್ಣಳತೆಯಲ್ಲಿ, 
ಕಾಲಬುಡದಲ್ಲಿ ಏನಾಗುತ್ತಿದೆ? ಹಾಸಿ ಹೊದೆಯುವಷ್ಟಿರುವ ನಮ್ಮದೇ 
ಕಷ್ಟಗಳು ಸಾಲದೆಂಬಂತೆ ನಾವು ಏನೆಲ್ಲವನ್ನು ಎದುರಿಸಬೇಕಾಗಿದೆ? ಇಲ್ಲಿ 
ನಿಜಕ್ಕೂ ಏನು ನಡೆಯುತ್ತಿದೆ? ಎಂದು ಒಟ್ಟಾಗಿ ಮತ್ತು ಗಟ್ಟಿಯಾಗಿ ನಾವು 
ಕೇಳಬೇಕಾಗಿದೆ. 

ಆದರೆ ದೀರ್ಫ್ಥ ಮೌನದಿಂದಾಗಿ, ಮಾತತ್ತಿದರೆ ನಮ್ಮ ಸ್ವರವೇ 
ನಮಗೆ ವಿಕಾರವಾಗಿರುವಂತೆ ಭಾಸವಾಗುತ್ತಿದೆ, ನಮ್ಮ ಸ್ವರವೇ ನಮಗೆ 
ಪರಕೀಯವೆನಿಸುತ್ತಿದೆ. ಒಳಮನೆಯಿಂದ ಹೊರಗೆ ಬಂದರೆ ಕಾಲು 
ಊರಲು ಒಂದು ಇಂಚು ನೆಲವೂ ನಮಗೆ ಉಳಿದಿಲ್ಲ. ಆದರೆ ಇದೇ ನಮ್ಮ 
ವಿಧಿ, ನಮ್ಮ ಹೊಸ ಸವಾಲು, ಹಾಗೂ ನಮ್ಮ ಭವಿಷ್ಯ. 


ji | 

ಭಾರತವು ಹಳ್ಳಿಗಳ ದೇಶ, ಅದು ಹಳ್ಳಿಗಳಲ್ಲಿ ಬದುಕುತ್ತಿದೆ ಎಂಬ 
ಒಂದು ಪ್ರಸಿದ್ದ ಮಾತಿದೆ. ಭಾರತದ ಹಳ್ಳಿಗಳಲ್ಲಿ ಏಳು ನೂರು ಮಿಲಿಯ 
ಜನರು ವಾಸಿಸುತ್ತಿ ದ್ದಾರೆ. ಮುನ್ನೂರು ಮಿಲಿಯ ಜನರು ವಾಸಿಸುವ 
ಭಾರತದ ಕಿಕ್ಕಿರಿದ ನಗರಗಳ ಬಹುಸಂಖ್ಯಾತರು ಆಫೀಸು ತಲುಪುವ 
ತರಾತುರಿ, ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ಕರೆತರುವ ತರಾತುರಿ, ಕ್ಯೂನಿಂತು 
ಮಸಾಲೆ ದೋಸೆಯನ್ನೂ ಇಟಾಲಿಯನ್‌ ಪಿಟ್ಟಾವನ್ನೂ ತಿನ್ನುವ ತರಾತುರಿ 
ಹಾಗೂ ವಿದ್ಯುಚ್ಛಕ್ತಿ ಇರಲಿ ಎಂದು ಹಾರೈಸುತ್ತಾ ಧಾರಾವಾಹಿ ನೋಡುವ 
ತರಾತುರಿಗಳಲ್ಲಿ ಯೇದಿಲ್‌ ಮಾಂಗೇ ಮೋರ್‌ ಎಂಬ ಸಪ್ತಾಕ್ಷರಿ ಗುಪ್ತ 
ಮಂತ್ರ ಪಠಿಸುತ್ತಾ ಅತ್ತಿತ್ತ ನೋಡದೇ ಗೃಹಸ್ಥ ಧರ್ಮದ ಗಂಧ 
ತೇಯುವವರು. ಈ ದೇಶದ ಜನರ ಭೂತ ಭವಿಷ್ಯತ್‌ ವರ್ತಮಾನಗಳನ್ನು 
ನಿರಂಕುಶವಾಗಿ ನಿರ್ಧರಿಸುವ ಮಹಾ ಯೋಜನೆ ಹಾಗೂ 
ಕಾಮಗಾರಿಗಳನ್ನು ರೂಪಿಸಿ, ಅಳವಡಿಸಿ, ಸಮರ್ಥಿಸುವವರು ಈ 
ಮಹಾನಗರಗಳನ್ನು ಸುರಕ್ಷಿತ ಬಿಲಗಳನ್ನಾಗಿ ಮಾಡಿಕೊಂಡು ಅಡಗಿ 


ನೆಲದ ಮಾತು 


ಕುಳಿತಿರುವ ಪ್ರಭಾವಶಾಲೀ ಅಲ್ಪಸಂಖ್ಯಾತರು, ಉಳಿದಂತೆ ಬಸ್ಸು ಮತ್ತು 
ರೈಲು ನಿಲ್ದಾಣಗಳಲ್ಲಿ, ರಸ್ತೆಯ ಬದಿಗಳಲ್ಲಿ ಕಟ್ಟೋಣ ಕಾಮಗಾರಿಗಳು 
ನಡೆಯುವಲ್ಲಿ, ಅತ್ಯಾಧುನಿಕ ರೌರವ ನರಕಗಳಾಗಿರುವ ಕೂಳೆಗೇರಿಗಳಲ್ಲಿ 
ಅತಂತ್ರರಾಗಿ, ಅಸಂಗತರಾಗಿ ಬದುಕುವ ನತದೃಷ್ಟರು. 


ಹಳ್ಳಿಗಳನ್ನು ನಿರ್ನಾಮ ಮಾಡಿ ಹಳ್ಳಿಗರನ್ನು ಮಹಾನಗರಗಳಲ್ಲಿ 
ಅನಾಥರನ್ನಾಗಿ, ಅನಾಮಧೇಯರನ್ನಾಗಿ ಮಾಡುವುದು ಹೇಗೆ, ಸಮಾಜದ 
ಅಂಚಿನಲ್ಲಿರುವ ಬಹುಸಂಖ್ಯಾತ ಜನವರ್ಗಗಳನ್ನು ಸದೆಬಡಿದು 
ಸರ್ವನಾಶ ಮಾಡುವುದು ಹೇಗೆ ಎಂಬ ಮಹಾಪ್ರಯೋಗವೊಂದು 
ಮಹಾನಗರಗಳ ಪ್ರತಿಷ್ಠಿತ ಪ್ರಯೋಗಶಾಲೆಗಳಲ್ಲಿ ಚಾಲ್ತಿಯಲ್ಲಿದೆ. ಈ 
ಮಹಾ ಪ್ರಯೋಗದ ವಿವಿಧ ಹಂತಗಳಾಗಿ ಜನರ ಮೂಲಭೂತ ಕನಿಷ್ಟ 
ಬದುಕುವ ಹಕ್ಕುಗಳನ್ನು ಕಸಿದುಕೊಳ್ಳುವುದು; ನಿರ್ಲಕ್ಷಿತ ಜನ 
ಸಮುದಾಯುಗಳವರು ಪ್ರಕೃತಿದತ್ತವಾಗಿ ಪರಂಪರಾಗತವಾಗಿ 
ಅನುಭವಿಸುತ್ತಲೂ ಉಳಿಸಿ ಬೆಳೆಸುತ್ತಲೂ ಬಂದ ಸೌಲಭ್ಯಗಳಿಂದ 
ಅವರನ್ನು ವಂಚಿಸಿ ಪರಾವಲಂಬಿಗಳನ್ನಾಗಿಯೂ ಅತಂತ್ರರನ್ನಾಗಿಯೂ 
ಮಾಡುವುದು ; ದಾರಿದ್ರ್ಯ ಹಾಗೂ ಹಸಿವುಗಳನ್ನು ಹೇರುವ ಮೂಲಕ 
ಅವರನ್ನು ನಿವಾರಿಸಿಕೊಳ್ಳುವುದು ; ಸರ್ವಸ್ವವನ್ನೂ ಬಂಡವಾಳಶಾಹಿ 
ಲಾಭ ಬಡುಕತನ ಮತ್ತು ನಿಷ್ಕರುಣ ಪ್ರಯೋಜನವಾದಗಳ 
ಮಾನದಂಡವೊಂದರಿಂದಲೇ ಅಳೆಯುವುದು; ನಿಸರ್ಗದೊಡನೆ 
ಅಂತರ್ಮಿಳನದಲ್ಲಿ ಬದುಕುವ ಜನರನ್ನು ಅದರ ವೈರಿಗಳೆಂದೂ, ಈ 
ಜನರು ಅನಿವಾರ್ಯ ಸಾಮಗ್ರಿಗಳೆಂದೂ (disposable commodi- 
169) ತಿಳಿಯುವ ಮನುಷ್ಯ ವಿರೋಧೀ""ಪರಿಸರವಾದ''ವನ್ನು ತಯಾರು 
ಮಾಡುವುದು, ಮುಂತಾದ ವಿಶೇಷ ಕಾರ್ಯಕ್ಷಮತೆಯ, 
ಮನುಷ್ಯವಿರೋಧೀ ವ್ಯವಸ್ಥಿತ ಪ್ರಯೋಗಗಳು ನಡೆದಿವೆ. ಹಾಗೂ 
ನತದೃಷ್ಟರು ವಾಸಿಸುವ, ಮಹಾನಗರಗಳ ಕೊಳೆಗೇರಿ ಮುಂತಾದ 
ಪ್ರದೇಶಗಳು ಈ ವ್ಯವಸ್ಥಿ ತ ಪ್ರಯೋಗಗಳ ಯಶಸ್ವೀ ಪರಿಣಾಮಗಳನ್ನು 
ಇದ್ದಂತೆ ಕಾಣಿಸುವ ಕನ್ನಡಿಗಳಾಗಿವೆ. 


ಬಿಡುಗಡೆಯ ತಾಣಗಳಾಗಿ, ಸ್ವಚ್ಛಂದತೆಗೆ ಹಾಗೂ ಬೆಚ್ಚಗಿನ 
ಅನಾಮಧೇಯತೆಗೆ, ಆತ್ಮವಿಶ್ವಾಸ ಹಾಗೂ ಹೊಸ ಭವಿಷ್ಯತ್ತಿಗೆ 
ಸಂಕೇತಗಳೆಂಬಂತೆ ಸಾರ್ವಜನಿಕ ಅವಕಾಶಗಳಾಗಿದ್ದ ನಗರಗಳು ಈಗ 
ಹಳ್ಳಿಗಳ ಮೇಲೆ ದಬ್ಬಾಳಿಕೆ ನಡೆಸುವ ಅಧಿಕಾರ ಕೇಂದ್ರಗಳಾಗಿವೆ. ಎಲ್ಲ 
ಜನರನ್ನೂ ಅಂಕಿ ಸಂಖ್ಯೆಗಳಾಗಿ, ಅನಾಥರಾಗಿ ಕ್ಷಣ ಮಾತ್ರದಲ್ಲಿ 
ಪರಿವರ್ತಿಸಬಲ್ಲ ಕುಲುಮೆಗಳಾಗಿವೆ. ವಾಸ್ತವ ಜನಜೀವನದ ಹಂಗು 
ತೊರೆದ ಅಮೂರ್ತ ಆಶೆಗಳು ಹಾಗೂ ಹಿತಾಸಕ್ತಿಗಳು ಅತ್ಯಾಧುನಿಕ, 
ಅತಿವಾಸ್ತವ (ಸರ್ರಿಯಲಿಸ್ಟ್‌) ವಿಕಾರಗಳಾಗಿ ಉತ್ಪಾದನೆಗೊಳ್ಳುವ 
ಕಾರ್ಪಾನೆಗಳಾಗಿವೆ. ಜನರು, ಸಮುದಾಯಗಳು, ಹಕ್ಕುಗಳು, 
ಘನತೆಗಳು, ಪ್ರದೇಶಗಳು ಹಾಗೂ ದೇಶಗಳ ಗಡಿಗಳನ್ನು 
ಅತಂತ್ರಗೊಳಿಸುವ ಮಹಾಯೋಜನೆಗಳು, ಮಹಾ ದುರಂತಗಳು, ಮಹಾ 
ರಾಜಕಾರಣಗಳ ಮಹಾ ನೀಲನಕ್ಷೆಗಳು ಸಿದ್ಧಗೊಳ್ಳುವ ಬಹುರಾಷ್ಟ್ರೀಯ 
ದುಷ್ಟಕೂಟದ ಕಾರ್ಯಕ್ಷೇತ್ರವಾಗಿದೆ: ಉದ್ಯಾನ ನಗರ ಎಂದು 
ಕರೆಸಿಕೊಳ್ಳುತ್ತಿದ್ದ ಬೆಂಗಳೂರು ಅಕಾಲದಲ್ಲಿ ಬಾಡಿ ದಿವಂಗತಗೊಂಡು 


ಪಿ 


49 


ಈಗ ಸಿಲಿಕಾನ್‌ ವ್ಯಾಲಿಯಾಗಿ ಅರಳುತ್ತಿದೆ. 

ಇಲ್ಲ, ಭಾರತವು ಹಳ್ಳಿಗಳಲ್ಲಿ ಬದುಕುತ್ತಿಲ್ಲ. ಭಾರತವು ತನ್ನ 
ಹಳ್ಳಿಗಳಲ್ಲಿ ವಿಲವಿಲನೆ ಒದ್ದಾಡುತ್ತಿದೆ ಮತ್ತು ಸಾಯುತ್ತಿದೆ. ಅಲ್ಲದೆ 
ಭಾರತದ ಹಳ್ಳಿಗಳು ಭಾರತದ ನಗರಗಳಲ್ಲಿ ಹೊಟ್ಟೆ ಹೊಸೆಯುತ್ತಿವೆ. ಕ್ಷಣ 
ಕ್ಷಣವೂ ಪ್ರಾಣ ವಿಸರ್ಜನೆ ಮಾಡಿಕೊಳ್ಳುತ್ತಿವೆ. 


ಕಬ್ಬಿಣ ಕಂಪೆನಿ 

* ಆರ್ಥಿಕ ಲಾಭಬಡುಕತನದ ಗುರುತು ಮಾತ್ರ ಇರುವ 
ಕುದುರೆಮುಖ ಕಬ್ಬಿಣ ಅದಿರು ಕಂಪೆನಿಯು ಕಳೆದ ಮೂವತ್ತರಡು 
ವರ್ಷಗಳಿಂದಲೂ ಪಶ್ಚಿಮ ಘಟ್ಟ ಪ್ರದೇಶದ ಪರಿಸರವನ್ನು 
ಬರ್ಬರವಾಗಿ ಲೂಟಿ ಮಾಡುತ್ತ ಬಂದಿದೆ. ತನ್ನ ಲಾಭದಲ್ಲಿ 
ಮುನ್ನೂರು ಕೋಟಿ ಮೀಸಲು ಮೊತ್ತವನ್ನು ಮಡಗಿಕೊಂಡು 
ದೈತ್ಯನಂತ ಕೂತಿದೆ. 

€ ನಮ್ಮ ಭಾರತೀಯ ಸಂವಿಧಾನದ ನಿರೀಕ್ಷಗಳು, ನಮ್ಮ ದೇಶದ 
ಮತ್ತು ರಾಜ್ಯಗಳ ಕಾನೂನುಗಳು, ನಮ್ಮ ನ್ಯಾಯಾಲಯಗಳ 
ತೀರ್ಪುಗಳು, ಸರಕಾರವೇ ನೇಮಿಸಿದ ಹಲವಾರು ಸಮಿತಿಗಳ 
ಶಿಫಾರಸುಗಳು ಹಾಗೂ ತಜ್ಞರ ವರದಿಗಳು ಶಿಫಾರಸುಗಳು, 
ತುಂಗಾಭದ್ರಾ ನದಿಗಳನ್ನು ಅವಲಂಬಿಸಿ ಬದುಕುತ್ತಿರುವ ಜನರ 
ಕಳವಳಗಳು ಮತ್ತು ವ್ಯಾಪಕ ಚಳವಳಿಗಳು ಇವೆಲ್ಲವನ್ನೂ 

ುದುರಮುಖ ಕಬ್ಬಿಣ ಅದಿರು ಕಂಪೆನಿಯು ಬೇಜವಾಬ್ದಾರಿಯಿಂದ 
ತಿರಸ್ಕರಿಸಿ ದಕ್ಕಿಸಿಕೊಳ್ಳುತ್ತಿದೆ. 

9 ಮೂವತ್ತರಡು ವರ್ಷಗಳಲ್ಲಿ ಕುದುರೆಮುಖ ಕಬ್ಬಿಣ ಅದಿರು 
ಕಂಪೆನಿಯು ಭಾರತದ ಒಂದು ಸಾವಿರ ಮಿಲಿಯ ಜನರನ್ನು 
ಪ್ರತಿನಿಧಿಸುವ ಸಂವಿಧಾನ, ಕಾನೂನುಗಳು, ನ್ಯಾಯಾಲಯಗಳು 
ಹಾಗೂ ಸರಕಾರಗಳಿಗಿಂತಲೂ ಹಚ್ಚು ಬಲಶಾಲಿಯಾಗಿದೆ, ಹೆಚ್ಚು 
ಸುಭದ್ರವಾಗಿದೆ. ಕಾನೂನುಗಳ ಕರಾಳ ಮುಷ್ಟಿಗೆ ಅಮಾಯಕವಾಗಿ 
ಬಲಿಯಾಗುವ ಅಸಂಖ್ಯಾತ ಜನರನ್ನು ಅಪಹಾಸ್ಯ ಮಾಡುವಂತೆ 
ಅದು ವಿಶೇಷ ರಕ್ಷಣೆಗೆ ಭಾದ್ಯವಾಗಿದೆ. 

ಅ ಅಧಿಕಾರವಿಲ್ಲದೇ ಕಂಗಾಲಾಗಿರುವ ಅಥವಾ ಇರುವ 
ಅಧಿಕಾರವನ್ನು ಭದ್ರಗೊಳಿಸಿಕೊಳ್ಳುವ ತರಾತುರಿಯಲ್ಲಿ ಎರಡು 
ನಾಲಗೆಗಳ ರಾಜಕಾರಣಿಗಳು, ಗೋಮುಖ ವ್ಯಾಘ್ರ ಕಪ್ಪು ಹಣದ 
ಸರದಾರರು, ಕಂಪೆನಿಯು ನಡೆಸಿದ ಲೂಟಿಯಲ್ಲಿ ಯಾವುದೇ ಪಾಲು 
ಪಡೆಯದೇ ಇವತ್ತು ನಾಳೆಯಲ್ಲಿ ಕಂಪೆನಿಯ ಲಾಭ ಬಡುಕ 
ಲೆಕ್ಕಾಚಾರದಂತೆ ಬೀದಿ ಪಾಲಾಗಲಿರುವ ಶೋಷಿತ ಕಾರ್ಮಿಕರು- 
ಅದರ ರಕ್ಷಣೆಗೆ, ಬೆಂಕಿಗೆ ಮುತ್ತುವ ಪತಂಗಗಳಂತೆ, ಧಾವಿಸಿ 
ಬರುತ್ತಿದ್ದಾರೆ. 

€ ಕುದುರಮುಖ ಕಬ್ಬಿಣ ಅದಿರು ಕಂಪೆನಿಯು 
ಕಾರ್ಯನಿರ್ವಹಿಸುತ್ತಿರುವ ನಿಬಿಡ ಅರಣ್ಯವಾಗಿರುವ ಪಶ್ಚಿಮ ಘಟ್ಟ 
ಪ್ರದೇಶವು ಪ್ರಪಂಚದ ಅತ್ಯಮೂಲ್ಯವಾದ ಜೀವಜಾಲವನ್ನು 
ಹೂಂದಿರುವ ಹದಿನೆಂಟು ಕ್ಷೇತ್ರಗಳಲ್ಲಿ ಒಂದು ಎಂದು 
ಜಾಗತಿಕವಾಗಿ ಪರಿಗಣಿತವಾಗಿದೆ. ಇಂಥ ಜೀವಜಾಲವನ್ನು ವಿಶೇಷ 


೨೦ 


ಮುತುವರ್ಜಿಯಿಂದ ರಕ್ಷಿಸತಕ್ಕದ್ದು ಅತಿ ಮುಖ್ಯ ಜವಾಬ್ದಾರಿ 
ಎಂದು ಕೂಡಾ ಜಾಗತಿಕವಾಗಿ ಪರಿಗಣಿತವಾಗಿದೆ. 


€ ಇಲ್ಲಿ ಹುಟ್ಟಿ ಹರಿಯುವ ತುಂಗಾ, ಭದ್ರಾ ನದಿಗಳನ್ನೇ ಅವಲಂಬಿಸಿ 
ಕರ್ನಾಟಕ ರಾಜ್ಯದ ಒಳಗಡೆ ಏಳು ಜಿಲ್ಲೆಗಳ ಹಳ್ಳಿಗಾಡು ಮತ್ತು 
ಸಣ್ಣಪುಟ್ಟ ಪಟ್ಟಣಗಳಲ್ಲಿ ಲಕ್ಷಾಂತರ ಮಂದಿ ರೈತರು, ಕೃಷಿ 
ಕೂಲಿಗಾರರು, ಗ್ರಾಮೀಣ ಕರಕುಶಲ ಕೆಲಸಗಾರರು, ಗಿರಿಜನರು 
ಮತ್ತು ದಲಿತರು ಲಾಗಾಯ್ತಿನಿಂದಲೂ ಬದುಕುತ್ತಿದ್ದಾರೆ. ಅವರ 
ಜೀವನವು ಈ ಇಡೀ ಪರಿಸರದಲ್ಲಿ ಹಾಸುಹೊಕ್ಕಾಗಿ 
ಅಂತರ್ಮಿಳನಗೊಂಡು ಈ ಜನರು ಈ ಪರಿಸರವನ್ನೂ, ಈ 
ಪರಿಸರವು ಈ ಜನರನ್ನೂ ಪೋಷಿಸುವ ಬೃಹತ್‌ ಜೀವಜಾಲವು 
ಪರಂಪರಾಗತವಾಗಿ ರೂಢಿಗೊಂಡಿದೆ. 

€ ಗಿರಿಜನರ ಪರಂಪರಾಗತ ಜೀವನ ವಿಧಾನಗಳು, ಅವರು 
ಬದುಕುತ್ತಿರುವ ಪರಿಸರದಲ್ಲಿ ಪರಂಪರಾಗತವಾಗಿ ಅವರು 
ಅನುಭವಿಸುತ್ತಾ ಬಂದಿರುವ ಸೌಲಭ್ಯಗಳನ್ನು ಉಳಿಸಿಕೊಡುವುದು 
ವಿಶೇಷವಾದ ಜವಾಬ್ದಾರಿಯಾಗಿದೆ ಎಂದು ಭಾರತ ದೇಶವು 
ಒಪ್ಪಿಕೊಂಡಿರುವುದಿದೆ. ಕುದುರೆಮುಖ ಪರಿಸರದ ಘಟ್ಟ 
ಪ್ರದೇಶದಲ್ಲಿ ಬದುಕುತ್ತಿರುವ ಇಪ್ಪತ್ತೈದು ಸಾವಿರಕ್ಕೂ ಮಿಕ್ಕಿದ 
ಗಿರಿಜನರು ಸಹಜವಾಗಿಯೇ ಈ ನಿರೀಕ್ಷೆಗಳಿಂದ ರಕ್ಷಣೆ ಪಡೆಯಲು 
ಬಾಧ್ಯಸ್ಥರಾಗಿದ್ದಾರೆ. 

ಅ ತುಂಗಭದ್ರಾ ನದಿಗಳ ತೀರದಲ್ಲಿ ಬದುಕುತ್ತಿರುವ ಕೃಷಿ 
ಕೂಲಿಗಾರರು, ಗ್ರಾಮೀಣ ಕರಕುಶಲ ಕೆಲಸಗಾರರು, 
ಮಹಿಳೆಯರು, ದಲಿತರು ಮುಂತಾದ ಬಡವರಾದ ಹಳ್ಳಿಗಾಡಿನ 
ಪ್ರಭಾವಹೀನ ಜನರು ಭಾರತದ ಸಂವಿಧಾನವು ಖಾತ್ರಿಪಡಿಸುವ 
ನ್ಯಾಯ, ಸಮಾನತೆ, ಘನತೆಗಳ ಆಧಾರದ ಬದುಕುವ ಹಕ್ಕಿನಿಂದ 
ರಕ್ಷಣೆ ಪಡೆಯಲು ಭಾಧ್ಯಸ್ಥರಾಗಿದ್ದಾರೆ. ಭಾರತದ 
ಸಂವಿಧಾನವೊಂದೇ, ನಿಜಕ್ಕೂ ಅವರ ಕೊನೆಯ ಆಶ್ರಯವಾಗಿದೆ. 

* ಪಶ್ಚಿಮ ಘಟ್ಟ ಪ್ರದೇಶದಂಥ ಸೂಕ್ಷ್ಮ ಪರಿಸರ ಮಾತ್ರವಲ್ಲದೇ ಈ 
ಎಲ್ಲ ಜನರ ರಕ್ಷಣೆಗೆ ನೇರವಾಗಿ ಒದಗಿಬರಬಹುದಾದ ಹತ್ತಾರು 
ಕಾನೂನುಗಳೂ, ಅವುಗಳನ್ನು ಪರಿಣಾಮಕಾರಿಯಾಗಿ ಚಾಲ್ತಿಗೆ 
ತರಲು ನ್ಯಾಯಾಲಯಗಳೂ, ಸರಕಾರಗಳೂ ಜವಾಬ್ದಾರವಾಗಿವೆ. 


ಆದರೆ ಈಗ, ತಲೆತಲಾಂತರದಿಂದ ಇದೇ ಪ್ರದೇಶದಲ್ಲಿ 
ಜೀವನ್ಮರಣ ಹೋರಾಟದಲ್ಲಿ ಈ ಜನರು ರೂಢಿಸಿಕೊಂಡು ಬಂದ 
ಪರಂಪರಾಗತ, ನ್ಯಾಯಬದ್ಧ ಹಾಗೂ ಕನಿಷ್ಟ ಬದುಕುವ ಹಕ್ಕು ಮತ್ತು 
ತಿಳುವಳಿಕೆಗಳನ್ನು ಅವರು ಇನ್ನಿಲ್ಲದಂತೆ ಕಳೆದುಕೊಳ್ಳುತ್ತಿದ್ದಾರೆ ; ತಮ್ಮ 
ಬದುಕಿನ ಮೇಲಿನ ಹತೋಟಿ ಮರಳಿ ಪಡೆಯಲಾರದಂತೆ ಅವರ ಕೈ 
ತಪ್ಪತ್ತಿದೆ. 
ಹಾಗೂ, ಸಮಾಜದ ಅಂಚಿನಲ್ಲಿ ವ್ಯಾಪಕವಾಗಿ 
ನಿರ್ಮಾಣಗೊಳ್ಳುತ್ತಿರುವ ಕೊಳೆಗೇರಿಗಳಲ್ಲಿ ಸರ್ವನಾಶಗೊಳ್ಳುವ 
ಅಸಂಖ್ಯಾತ ನಿರ್ಲಕ್ಷಿತ ಜನವರ್ಗಗಳ ಪಟ್ಟಿಗೆ, ಉಕ್ಕೇರುತ್ತಿರುವ 
ಪ್ರವಾಹದೋಪಾದಿಯಲ್ಲಿ, ಈ ಲಕ್ಷಾಂತರ ಜನರು ಈಗ 
ಸೇರ್ಪಡೆಗೊಳ್ಳುತ್ತಿದ್ದಾರೆ. 
ಆ 
ನೆಲದ ಮಾತು 


ಸಹ್ಯಾಭಿವೃದ್ಧಿಯ ಕಡೆಗೆ 
ಅನಿಸಿಕೆ 


ಜ್ಞಾನ, ತಂತ್ರಜ್ಞಾನದ ಪ್ರಗತಿ, ಕೈಗಾರಿಕೀಕರಣ ಮತ್ತು 
ಆರ್ಥಿಕ ಬೆಳವಣಿಗೆಗಳಿಂದ ೧೯೯೦ರ ದಶಕದಲ್ಲಿ ಸಾಕಷ್ಟು 
ಏರುಪೇರುಗಳನ್ನು ಕಂಡಿದ್ದೇವೆ. ಈ ಎಲ್ಲಾ ಏರುಪೇರುಗಳಲ್ಲಿಯೂ 
ತೀವ್ರ ಹಾನಿಯಾಗಿರುವುದು ನಮ್ಮ ಪರಿಸರಕ್ಕೆ ಹಾಗೂ ಸಾಮಾನ್ಯ 
ಜನತಗೆ. ಪರಿಸರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುತ್ತಿರುವ 


ಪ್ರವಾಸೋದ್ಯಮ, ವಿಶ್ವ ವಾಣಿಜ್ಯ ಒಪ್ಪಂದದಂತಹ ಜಾಗತಿಕ ' 


IA ಸಂಸ್ಥೆ ಗಳ ಹುಟ್ಟು, ಕೈಗಾರಿಕೆಗಳಲ್ಲಿ ವಿಷಯುಕ್ತ 


ಭಾರೀ ಒತ್ತಡವನ್ನುಂಟುಮಾಡಿದೆ. ಇವುಗಳ ಅರಿವುಂಟಾಗಿ, ಇದರ 


ಆಗುಹೋಗುಗಳನ್ನು ಗುರುತಿಸಿ ಹಾಕಿಕೊಳ್ಳಬೇಕಾದ ಮಾರ್ಗಗಳ ಬಗ್ಗೆ 


ಬ್ರೆಜಿಲ್‌ನ ರಿಯೋದಲ್ಲಿ ಜಾಗತಿಕ ಭೂಶೃಂಗ ಸಭೆ ನಡೆದು ಹತ್ತು 
ವರ್ಷಗಳೇ ಸಂದಿವೆ. ರಿಯೋ ಶೃಂಗ ಸಭೆಯು ಪರಿಸರ ವಿಷಯಗಳನ್ನು 
ಕುರಿತಂತೆ ಅನೇಕ ಹೊಸ ಜಾಗತಿಕ ಒಪ್ಪಂದಗಳಿಗೆ ದಾರಿ 
ಮಾಡಿಕೊಟ್ಟಿತಾದರೂ ಹತ್ತು ವರ್ಷಗಳ ನಂತರ ಕಾಣುತ್ತಿರುವ 
ಅಂಶವೆಂದರೆ, ವಿಶ್ವಾದ್ಯಂತ ಪರಿಸರ ನೀತಿ, ಧೋರಣೆಗಳ ಮೇಲೆ ಅನೇಕ 
ರಾಷ್ಟ್ರಗಳು ಕಡಿಮೆ ಆದ್ಯತೆ ನೀಡಿದ ಕಾರಣ ಒಪ್ಪಂದಗಳಿಗೆ ಸಹಿ 
ಹಾಕಿದ್ದರೂ ಅವುಗಳು ಸರಿಯಾಗಿ ಕಾರ್ಯಗತವಾಗಿಲ್ಲದಿರುವುದು. 

ಈ ಕಾರಣ ಕಳದ ಸೆಪ್ಟೆಂಬರ್‌-ಅಕ್ಟೋಬರ್‌ ೨೦೦೨ರಲ್ಲಿ ದಕ್ಷಿಣ 
ಆಫ್ರಿಕಾದ ಜೋಹಾನ್ಸ್‌ ಬರ್ಗ್‌ನಲ್ಲಿ ನಡೆದ ಸಹ್ಯಾಭಿವೃದ್ಧಿಯ ಶೃಂಗ ಸಭೆ 
ಬಹಳ ಮುಖ್ಯವಾದದ್ದು. ಈ ಶೃಂಗ ಸಭೆಯು ಶ್ವ ನಾಯಕರುಗಳಿಗೆ 
ಆರ್ಥಿಕ, ಸಾಮಾಜಿಕ ಹಾಗೂ ಪರಿಸರ ಸಹ್ಯ ವಿಶ್ವವನ್ನು ನಿರ್ಮಿಸಲು 
ಒಂದು ಅವಕಾಶ ಮಾಡಿಕೊಡುತ್ತದೆ. ಈ ಅವಕಾಶವನ್ನು ಸದುಪಯೋಗ 
ಮಾಡಿಕೊಳ್ಳಬೇಕು ಎಂಬ ದೃಷ್ಟಿಯಿಂದ ವಾಷಿಂಗ್‌ಟನ್‌ನಲ್ಲಿರುವ 
ವರ್ಲ್ಡ್‌ ವಾಚ್‌ ಇನ್ಸ್ಟಿಟ್ಯೂಟ್‌ನವರು ವಿಶ್ವ ಪರಿಸ್ಥಿತಿ ೨೦೦೨ 
ವರದಿಯನ್ನು ಹೊರತಂದರು. ಈ ವರದಿಯನ್ನು ಪರಿಸರ ಅಭಿವೃದ್ಧಿಯ 
ಬಗ್ಗೆ ಕಾಳಜಿ ಇರುವವರೆಲ್ಲ ಓದಲೇಬೇಕು. 

ವಿಶ್ವ ಪರಿಸ್ಥಿತಿ ೨೦೦೨ ವರದಿಯು ರಿಯೋ ಭೂ ಶೃಂಗ ಸಭೆಯ 
ನಂತರ, ರಾಷ್ಟ್ರಗಳು ಯಾವ ರೀತಿಯಲ್ಲಿ ಸಾಗಿವೆ ಎಂಬುದನ್ನು 
ವಿಶ್ಲೇಷಿಸುತ್ತದೆ. ಈ ವರದಿಯು ಜೋಹಾನ್ಸ್‌ ಬರ್ಗ್‌ನಲ್ಲಿ ನಡೆಯುವ 
ಶೃಂಗ ಸಭೆಯ ಏಳು ಮುಖ್ಯಕ್ಷೇತ್ರಗಳಲ್ಲಿ, ಅಂದರೆ ಕೃಷಿ, ಶಕ್ತಿ ನೀತಿ ಮತ್ತು 
ಹವಾಮಾನ ಬದಲಾವಣೆ, ರಾಸಾಯನಿಕಗಳು, ಅಂತರರಾಷ್ಟ್ರೀಯ 
ಪ್ರವಾಸೋದ್ಯಮ, ಜನಸಂಖ್ಯಾ ಹಚ್ಚಳ, ಸಂಪನ್ಮೂಲಾಧಾರಿತ ಘರ್ಷಣೆ 
ಮತ್ತು ಭೂಮಂಡಲದ ಆಳ್ವಿಕೆಗೆ ಆದ್ಯತೆಗಳನ್ನು ನೀಡಿದೆ. ಈ ವರದಿಯಲ್ಲಿ 


-ಹ.ಚಾ. ಶರತ್‌ಚಂದ್ರ 


” ಲೇಖಕರು ಬದಲಾವಣೆಯ ಸಾಧ್ಯತೆಗಳು ಮತ್ತು ಈಗಿನ 
ತಂತ್ರಜ್ಞಾನಹಾಗೂ ಸಂಪತ್ತುಗಳ ಮೂಲಕ ನಮ್ಮ ಸಮಸ್ಯೆಯನ್ನು 
ನಿವಾರಿಸಿಕೊಳ್ಳುವುದರ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಭಯೋತ್ಪಾದನೆಯ 
ವಿರುದ್ಧ ಸಾರಿದ ಸಮರದ ರೀತಿಯಲ್ಲಿ, ನಾವು ಹಸಿವು, ಬಡತನ 
ಹಾಗೂ ಪರಿಸರ ನಾಶದ ವಿರುದ್ಧ ಸಮರವನ್ನು ಮಾಡಬೇಕಾಗಿದೆ 


ಕಳ ಎಂದು ಪ್ರತಿಪಾದಿಸುತ್ತದೆ. ಈ ಪುಸ್ತಕದಿಂದ ಹೊಮ್ಮುವ ಕೆಲವು ಮುಖ್ಯ 
ಸಿಹಿ ಅಂಶಗಳೆಂದರೆ: 
ರಾಸಾಯನಿಕಗಳ ಬಳಕೆ ಇವುಗಳೆಲ್ಲ ಪರಿಸರ ಹಾಗೂ ಜನತೆಯ ಮೇಲೆ 


ಪರಿಸರ ನೀತಿ ಧೋರಣೆಗಳಿಗೆ ಈಗಲೂ ಹೆಚ್ಚಿನ 
ಆದ್ಯತೆಯಿಲ್ಲ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಜಾಗತಿಕ ಒಪ್ಪಂದಗಳು 
ಹೆಚ್ಚು ಹೆಚ್ಚಾದರೂ ಹಣಕಾಸಿನ ಅಭಾವ ಹಾಗೂ ಸರಕಾರಗಳ ನಿರ್ಲಕ್ಷ್ಯ 
ಭಾವನೆಯಿಂದಾಗಿ ಇವುಗಳು ಕಾರ್ಯಗತಗೊಂಡಿಲ್ಲ. ವಿಶ್ವದಾದ್ಯಂತ 
ಮಿಲಿಟರಿ ವೆಚ್ಚಗಳಿಗಾಗಿ ಆಗುತ್ತಿರುವ ವೆಚ್ಚಪ್ರತಿದಿನ ಎರಡು ಬಿಲಿಯನ್‌ 
ಡಾಲರ್‌ಗಳನ್ನು ದಾಟಿದ್ದರೂ ವಿಶ್ವಸಂಸ್ಥೆಯು ತನ್ನ ಪರಿಸರ 
ಕಾರ್ಯಕ್ರಮಗಳಿಗೆ ವರ್ಷವೊಂದಕ್ಕೆ ಬೇಕಾದ ೧೦೦ ಮಿಲಿಯನ್‌ 
ಡಾಲರ್‌ಗಳನ್ನು ಹೊಂದಿಸಲು ಹೆಣಗಾಡುತ್ತಿದೆ. 


ಅಭಿವೃ ದ್ದಿಶೀಲ ರಾಷ್ಟ್ರ ಗಳಿಗೆ ನೆರವು ಹಚ್ಚಾಗದೆ 
ಸ್ಥಗಿತಗೊಂಡಿದೆ. ವಿಶ್ವ ದ ಆರ್ಥಿಕ ಬೆಳವಣಿಗೆಯು ರಿಯೋಶೃಂಗ ಸಭೆಯ 
ನಂತರದ ದಿನಗಳಲ್ಲಿ ಶೇ ೩೦ರಷ್ಟು ಹೆಚ್ಚಿದ್ದರೂ ೧೯೯೨ರಲ್ಲಿ ೬೯ 
ಬಿಲಿಯನ್‌ ಡಾಲರ್‌ಗಳಷ್ಟು ಇದ್ದ ವಿದೇಶೀ ನೆರವಿನ ಮೊತ್ತ ೨೦೦೦ದಲ್ಲಿ 
ಕೇವಲ ೫೩ ಬಿಲಿಯನ್‌ ಡಾಲರ್‌ಗಳಾಗಿದೆ. 

ಮೂರನೇ ವಿಶ್ವ ರಾಷ್ಟ್ರಗಳಲ್ಲಿ, ಅಂದರೆ ಅಭಿವೃದ್ಧಿಶೀಲ 
ರಾಷ್ಟ್ರಗಳಲ್ಲಿ ಸಾಲದ ಹೊರೆ ಬೆಳೆಯುತ್ತಿದೆ. ರಿಯೋ ಶೃಂಗಸಭೆಯಲ್ಲಿ 
ಅಭಿವೃದ್ಧಿಶೀಲ ರಾಷ್ಟ್ರಗಳು ಸಾಲದ ಹೊರೆಯನ್ನು ಕಡಿಮೆ ಮಾಡಲು 
ನಿರ್ಧಾರಗಳಾಗಿದ್ದರೂ ಶೃಂಗ ಸಭೆಯ ನಂತರದ ದಿನಗಳಲ್ಲಿ ಈ. 
ಹೊರೆಯು ಶೇ. ೩೪ರಷ್ಟು ಹೆಚ್ಚಿದ್ದು ೨೦೦೦ದಲ್ಲಿ ೨.೫ ಟ್ರಿಲಿಯನ್‌ 
ಡಾಲರ್‌ಗಳಾಗಿದೆ. 

ಸಾಮಾಜಿಕ ಮತ್ತು ಪರಿಸರ ಕಾರ್ಯಗಳನ್ನು 
ಅಭಿವೃದ್ಧಿಯೆಡೆಗೆ ಸಾಗಲು ಕೇವಲ ಹೆಚ್ಚಿನ ಆರ್ಥಿಕ ಹಾಗೂ ರಾಜಕೀಯ 
ನೆರವುಗಳು ಮಾತ್ರ ಸಾಲದು. ಸರ್ಕಾರೇತರ ಸಂಘ ಸಂಸ್ಥೆಗಳು ಮತ್ತು 
ವಾಣಿಜ್ಯ ಸಮುದಾಯಗಳ ಭಾಗವಹಿಸುವಿಕೆ ಸಹ ಮುಖ್ಯವಾಗಿ 
ಬೇಕಾಗಿದೆ. 

ರಿಯೋ ಶೃಂಗ ಸಭೆಯ ನಂತರದ ದಶಕದಲ್ಲಿ ಸರ್ಕಾರೇತರ 


ಚಾ. ಶರತ್‌ಚಂದ್ರರವರು ಪರಿಸರ ಚಿಂತನೆಯ ವಿವಿಧ ಮುಖಗಳನ್ನು ಬಲ್ಲವರು. ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕೆಲಸ ಮಾಡಿರುವಂಥವರು. 


ನೆಲದ ಮಾತು 


ಸಂ. 


51 


ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಮಾಹಿತಿ ತಂತ್ರಜ್ಞಾನದ 
ಬೆಳವಣಿಗೆಯನ್ನು ಬಳಸಿ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ 
ಉಪಯೋಗಿಸಿದೆ. ಜಾಗತಿಕ ಮಟ್ಟದಲ್ಲಿಂದು ಸುಮಾರು ೨೪ ಸಾವಿರ 
ಸರ್ಕಾರೇತರ ಸಂಸ್ಥೆಗಳು ಕಾರ್ಯನಿರತವಾಗಿವೆ. ೧೯೯೦ರ ನಂತರದ 
ದಿನದಲ್ಲಿ ಮಾಹಿತಿ ತಂತ್ರಜ್ಞಾನದ ಮೂಲಕ ಲಕ್ಷಾಂತರ ಜನರನ್ನು 
ಆಂದೋಲನಕ್ಕೆ ಬಳಸಿ ಕ್ಯೂಟೋ ಒಪ್ಪಂದ, ಅಂತರಾಷ್ಟ್ರೀಯ ಅಪರಾಧ 
ನ್ಯಾಯಾಲಯ ಮುಂತಾದವುಗಳ ಸ್ಥಾಪನೆ ಹಾಗೂ ಬೆಳವಣಿಗೆಗೆ 
ಕಾರಣವಾಗಿದ್ದಾರೆ. 
ದೇಶದ ಜನಶಕ್ತಿ ಒಟ್ಟಿಗೆ ಸೇರಿದರೆ ಯಾವ ರೀತಿಯಲ್ಲಿ 
ಬದಲಾವಣೆ ತರಬಹುದು ಎಂಬುದಕ್ಕೆ ದಕ್ಷಿಣ ಆಫ್ರಿಕಾ ಜೀವಂತ 
ಪುರಾವೆಯಾಗಿದೆ. 
ವಿಶ್ವಪರಿಸ್ಥಿತಿ ವರದಿಯು, ವಿಶ್ವವನ್ನು ಪರಿಸರ ಸಹ್ಯ 
ಅಭಿವೃದ್ಧಿಯೆಡೆಗೆ ಒಯ್ಯಲು ಬೇಕಾದ ತಾಂತ್ರಿಕ ಹಾಗೂ ರಾಜಕೀಯ 
ಬದಲಾವಣೆಗಳ ಬಗ್ಗೆ ಹೇಳುತ್ತಾ ವಿಶ್ವವನ್ನು ಪರಿಸರ ಹಾಗೂ ಸಾಮಾಜಿಕ 
ಅಭಿವೃದ್ಧಿಯೆಡೆಗೆ ಕೊಂಡೆಯ್ಯ್ದು ವುದು ಅಸಾಧ್ಯ ವೆಂದು ಕಂಡರೂ, 
ಸ ಇತಿಹಾಸ, ಚರಿತ್ರೆ ಯನ್ನು ಚೀ ಪರಸ್ಪರ 
ಸಹಕಾರದಿಂದ ಏನೆಲ್ಲಾ ಸಾಧಿಸಬಹುದು ಎಂಬುದರ ಪುರಾವೆಗಳು 
ದೊರೆಯುವುದರಿಂದ, ಎಲ್ಲಾ ಅಡಚಣೆಗಳನ್ನು ದಾಟಬಹುದು 
ಎನ್ನುತ್ತದೆ. 
ಈ ವರದಿಯು ಜಾಗತಿಕ ಶೃಂಗ ಸಭೆಯ ಆದ್ಯತೆಗಳೇನಿರಬೇಕೆಂದು 


ಕೂಡ ಸಲಹೆಯನ್ನು ಮಾಡಿತ್ತು. ಜೋಹಾನ್ಸ್‌ ಬರ್ಗ್‌ ಶೃಂಗ ಸಭೆಯಲ್ಲಿ 


ವಿಶ್ವ ರಾಷ್ಟ್ರಗಳು ಸೇರಿ ಸಮಸ್ಯಗಳಿಗೆ ಪರಿಹಾರ ಹುಡುಕುವವು ಎಂದು 
ಕಾಯುತ್ತಿದ್ದ ವಿಶ್ವ ಸಮುದಾಯ ಶೃಂಗಸಭೆಯ ನಡವಳಿಕಗಳಿಂದ 
ಬೇಸತ್ತಿದೆ. ನಾವು ಹೆಚ್ಚುತ್ತಿರುವ ಬಡತನ, ಪರಿಸರ ನಾಶ, ಯುದ್ದ ಮತ್ತು 
ಭಯೋದ್ಬಾದನೆ ಹಾದಿಯಲ್ಲಿಯೇ ಉಳಿಯುತ್ತೇವೆ ಎಂಬ ಅಭಿಪ್ರಾಯ 
ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಕಾಡುತ್ತಿದೆ. 

ನಾವು ಶೃಂಗ ಸಭೆಯ ಅಥವ ವಿಶ್ವ ಸಂಸ್ಥೆಯ ಸಲಹೆಗಳಿಗೆ ಕಾಯದೆ 
ನಮ್ಮ ಜನತೆಯ ಹಿತಕ್ಕಾಗಿ ನಾವು ಕೆಲವೊಂದು ಕಾರ್ಯಗಳನ್ನು 
ಮಾಡಬೇಕಾಗಿದೆ. ಅವುಗಳೆಂದರೆ: 


ಅ ಕ್ಯೂಟೋ ಒಪ್ಪಂದವನ್ನು ಕಾರ್ಯರೂಪದಲ್ಲಿ ತರುವುದು. 

ಅ ಸೀಸ ಸಹಿತ ಗ್ಯಾಸೋಲಿನ್‌ ಬಳಕೆ ನಿಲ್ಲಿಸುವುದು. 

ಅ ಪರಿಸರ ಸ್ನೇಹಿ ತ್ಯಾಜ್ಯ ವಿಲೇವಾರಿಗೆ ಹಣ ಸಂಗ್ರಹಿಸುವುದು. 

9 ಕೃಷಿ ಸಬ್ಸಿಡಿಯನ್ನು ಸಾವಯವ ಕೃಷಿ ಪದ್ಧತಿಯನ್ನು ಬೆಂಬಲಿಸುವತ್ತ 
ಪರಿವರ್ತನೆ. 


ಅ ಭೂಸುಧಾರಣೆ ತಂದು ಪುನರ್‌ ಹಂಚಿಕೆ ಮಾಡಿ ಪುರುಷರು ಮತ್ತು 


ಮಹಿಳೆಯರಿಗೆ ಸಮಾನ ಸುರಕ್ಷಿತ ಭೂ ಹಕ್ಕು ಸ್ಥಾಪನೆ ಹಾಗೂ 


ಕೃಷಿಯಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಹಾಗೂ ಬೆಂಬಲ 
ಘೋಷಣೆ. 
ಕೀಟನಾಶಕಗಳು, ಕೃತಕ ಗೊಬ್ಬರಗಳು ಮತ್ತು ಕೈಗಾರಿಕಾ ಕೃಷಿಯ 
ಮೇಲೆ ತೆರಿಗೆ ಮತ್ತು ಜೈವಿಕ ನಿಯಂತ್ರಣಕ್ಕೆ ಬೆಂಬಲ. 
ವಾಣಿಜ್ಯ ಮತ್ತು ಗೃಹಬಳಕೆಯಲ್ಲಿ ಉಪಯೋಗಿಸಲ್ಪಡುವ 
ಕೀಟನಾಶಕಗಳ ಮೇಲೆ ತೆರಿಗೆ. 
ಲೋಹ, ಗಣಿಗಾರಿಕೆ ಮತ್ತು ಕೈಗಾರಿಕಾ ಆಮ್ಲಗಳಿಂದ ಉಪ 
ಉತ್ಪಾದನೆಯಾಗಿ ಬಿಡುಗಡೆಯಾಗುವ, ಪಾದರಸ, ಸೀಸ ಮತ್ತು 
ಇತರ ತ್ಯಾಜ್ಯಗಳನ್ನು ಕಡಿಮೆ ಮಾಡುವುದು. 
ಕಲ್ಲಿದ್ದಲು ಆಧಾರಿತ ವಿದ್ಯುತ್‌ ಉತ್ಪಾದನೆಯನ್ನು ಕಡಿಮೆ 
ಮಾಡುವುದು ಮತ್ತು ಸಗ ನಿಲ್ಲಿಸುವುದು. 
ಪರಿಸರಾತ್ಮಕ, ಸಾಮಾಜಿಕ ಮತ್ತು ಆರ್ಥಿಕ ಗುರಿಗಳನ್ನೊಳಗೊಂಡ 
ಪ್ರವಾಸೋದ್ಯಮ ಧೋರಣೆ ರೂಪಿಸುವುದು... 
ಪರಿಸರ ಸಹ್ಯ ಪ್ರವಾಸೋದ್ಯಮಕ್ಕೆ ಆದ್ಯತೆ-ಸಂಪನ್ಮೂಲ ಬಳಕೆ ಹಾಗೂ 
ತ್ಯಾಜ್ಯಗಳನ್ನು ಕನಿಷ್ಟಗೊಳಿಸಬಲ್ಲ ನಿರ್ವಹಣಾ ತತ್ವದ ಅಳವಡಿಕೆ 
ಹಾಗು ಸಿಬ್ಬಂದಿ ಮತ್ತು ಗಿರಾಕಿಗಳಿಗೆ ಪರಿಸರಾತ್ಮಕ ಹಾಗೂ 
ಸಾಮಾಜಿಕ ನೀತಿ ಸಂಹಿತೆ ಜಾರಿ ಮಾಡಿ ಸ್ಥಳೀಯ ಪರಿಸರ, 
ಸಮುದಾಯ ಮತ್ತು ಸಂಸ್ಕೃತಿಗಳನ್ನು ರಕ್ಷಿಸುವುದು. 
ಸಮಗ್ರ ಭೂಬಳಕೆಯ ಯೋಜನಾ ನೀತಿಯನ್ನು ಜಾರಿ ಮಾಡುವುದು. 
ವಿಶ್ವ ಸಂಸ್ಥೆಯ ನಿಷೇಧಗಳಿಗೆ ಗೌರವ ತೋರಿ ಅದನ್ನು ಪಾಲಿಸುವುದು. 
ತೈಲ, ಖನಿಜ ಹಾಗೂ ಮರಮುಟ್ಟು ಕಂಪನಿಗಳ ವ್ಯವಹಾರಗಳಲ್ಲಿ 
ಪಾರದರ್ಶಕತೆ ಹಾಗೂ ವಿಶ್ವಾಸಾರ್ಹತೆ ಹೆಚ್ಚಬೇಕು. ದಲ್ಲಾಳಿಗಳಿಗೆ 
ನೀತಿಸಂಹಿತೆ ರೂಪಿಸಬೇಕು. 
ಪ್ರಜಾಪ್ರಭುತ್ವ ಜೀವನಶೈಲಿಯಾಗಲು ಮಾನವ ಹಕ್ಕುಗಳಿಗೆ 
ವಿಶೇಷವಾಗಿ ಸ್ಥಳೀಯ ಜನಾಂಗಗಳ ಹಕ್ಕುಗಳಿಗೆ ಹಚ್ಚಿನ ಮೌಲ್ಯ 
ದೊರಕಿಸುವತ್ತ ಪ್ರಯತ್ನ ಬೇಕು. 
ಸೀಮಿತ ಮೂಲಭೂತ ಸಂಪನ್ಮೂಲಗಳ ಮೇಲೆ ಅವಲಂಬನೆ ತಪ್ಪಿಸಿ 
ವಿವಿಧ ಕ್ಷೇತ್ರಗಳಲ್ಲಿ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುವಂತೆ ಕ್ರಮ 
ಕೈಗೊಳ್ಳಬೇಕು. | 
ಮಾಹಿತಿ ದೊರಕುವಂತೆ ಮಾಡುವ ಮೂಲಕ ಪಾರದರ್ಶಕತೆಯನ್ನು 
ಉತ್ತೇಜಿಸುವುದು ಮತ್ತು ಸ್ವಯಂ ಸೇವಾ ಸಂಸ್ಥೆಗಳು ಹಾಗೂ 
ಸರಕಾರಗಳ ನಡುವೆ ಹೆಚ್ಚಿನ ಮಾತುಕತೆಗಳಿಗೆ ಅವಕಾಶ 
ಕಲ್ಪಿಸುವುದು. 

ಈ 


""ದೇವರ ಎಲ್ಲಾ ಸೃಷ್ಠಿಯೂ ಮುಂದಿನ ತಲೆಮಾರುಗಳಿಗೆ ಕಾಪಾಡಲ್ಪಡಬೇಕೆಂಬುದು ನಮ್ಮೆಲ್ಲರ ಒತ್ತಾಯ'' 


-ಜೆಫ್ರಿ ಡೇವಿಸ್‌ 


೨೭ 


ನೆಲದ ಮಾತು 


ಪ್ರತಿಮೆ-ಮಹಿಮೆ 


ಗುರು ಪ್ರಡ್ಡಿ ಬೆಲ್ಜಿಯಂ ದೇಶದಲ್ಲಿ ಹುಟ್ಟಿದವರು. 
ನಾರಾಯಣಗುರು ಅವರ ಆಧ್ಯಾತ್ಮ ತತ್ವ ಪ್ರಭಾವಕ್ಕೆ ಒಳಗಾಗಿ 
ಭಾರತಕ್ಕೆ ಬಂದಿರುವವರು. ಈಗ ಗುರು ಫ್ರೆಡ್ಡಿಯವರು ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆಯ ಸೋಮನಹಳ್ಳಿಯ ಹತ್ತಿರ ತಮ್ಮ 
ಗುರುಕುಲವನ್ನು ಸ್ಥಾಪಿಸಿಕೊಂಡು ಅನೇಕ ದೇಶಗಳ ಮತ್ತು ಇಲ್ಲಿನ ಶಿಷ್ಯರ 
ಒಟ್ಟಿಗೆ ಅಪ್ಪಟ ಭಾರತೀಯರಾಗಿ ಭಾರತೀಯ ಜೀವನ ಶೈಲಿಯಲ್ಲಿ 
ಬದುಕುತ್ತಿದ್ದಾರೆ. ಗುರುಕುಲದ ಸುತ್ತಮುತ್ತಲ ಗುಡ್ಡಗಾಡಿನ ಪ್ರದೇಶದಲ್ಲಿ 
ಐವತ್ತು ಸಾವಿರಕ್ಕೂ ಹೆಚ್ಚು ಗಿಡಮರಗಳನ್ನು ಬೆಳೆಸಿ ಹಸಿರಾಗಿಸಿದ್ದಾರೆ. 
ನಂತರ ಗುರುಕುಲದ ಸುತ್ತಮುತ್ತ ಹುಲಿ, ಚಿರತೆಗಳು ಓಡಾಡುವುದು 
ಪ್ರಾರಂಭವಾಗಿ ಅವುಗಳ ಹೆಜ್ಜೆ ಗುರುತುಗಳನ್ನು ಸಹ ಸಂಗ್ರಹಿಸಿಟ್ಟಿದ್ದಾರೆ. 

ನಾನು ಒಮ್ಮೆ ಅವರ ಗುರುಕುಲಕ್ಕೆ ಹೋಗಿದ್ದಾಗ ಅಲ್ಲಿನ ಹಸಿರ 
ಪ್ರಕೃತಿಯನ್ನು ನೋಡಿ ತುಂಬಾ ಸಂತೋಷಪಡುತ್ತಿದ್ದೆ. ನನ್ನ ಬಳಿಗೆ ಬಂದ 
ಗುರು ಪ್ರಡ್ದಿಯವರು ನಾನು ಅನುಭವಿಸುತ್ತಿದ್ದ ಸಂತೋಷವನ್ನು 
ಮೆಚ್ಚಿಕೊಂಡರು, ಕಾರಣವೇನೆಂದು ಕೇಳಿದರು. ಇಲ್ಲಿನ "ಹಸಿರು' ಎಂದು 
ಉತ್ತರಿಸಿದೆ. ಅದಕ್ಕೆ ಮರುಮಾತಾಗಿ ಅವರು, ಇಲ್ಲಿ ನಮ್ಮ 
ಗುಡಿಸಲುಗಳಿವೆ, ವಾಹನಗಳಿವೆ, ಮೇಲಾಗಿ ನಾವು ಗುರು-ಶಿಷ್ಯರಿದ್ದ ವೆ 
ನಿನಗೆ ಹಸಿರು ಒಂದೇ ಏಕೆ ಸಂತೋಷ ನೀಡುತ್ತಿದೆ ಎಂದು ಪ್ರಶ್ನಿಸಿದರು. 
ಅದನ್ನು ಹೇಳಲು ತೋಚುತ್ತಿಲ್ಲ ಅದೊಂದು ಅವ್ಯಕ್ತ ಅನುಭವವೆಂದು 
ಹೇಳಿಕೊಂಡೆ. 

"ಹಸಿರಿನಿಂದ ನಾವು ದೂರವಾಗುತ್ತಿದ್ದೇವೆ ಕಾಂಕ್ರೀಟ್‌ ಕಾಡುಗಳಲ್ಲಿ 
ಬದುಕುತ್ತಿದ್ದೇವೆ, ಹಸಿರನ್ನು ಕಂಡಾಗ ಸಹಜವಾಗಿಯ 
ಸಂತೋಷವಾಗುತ್ತದೆ. ಏಕೆಂದರೆ ನಾವೆಲ್ಲರೂ ಕಾಡಿನ ಹಸಿರಿನ ನಡುವೆ 
ಬೆಳದು ವಿಕಾಸಗೊಂಡವರು'' ಎಂದು ಗುರು ಪ್ರಡ್ಡಿ ಹೇಳಿದರು. 

ಈ ಸಂತೋಷ ನೀಡುವ ಮೂಲದ ಆ ಸತ್ಯ ನನ್ನ ಲಹರಿಗೆ 
ಅನೇಕ ದಿಕ್ಕುಗಳನ್ನು ತೋರಿತು. ಹಾಗೆಯೇ, "ಉಪ್ಪಿಗಿಂತ ಬೇರೆ 
ರುಚಿಯಿಲ್ಲ' ಎಂದು ಕಡಲಿನ ಉಪ್ಪನ್ನು ನಾವು ಸ್ಮರಿಸುತ್ತೇವೆ. 
ಅದಕ್ಕೆ ಕಾರಣ ನಾವು ಕಡಲಿನಿಂದಲೂ ವಿಕಾಸಗೂಂಡವರು 
ಎಂದರೆ ತಪ್ಪಾಗಲಿಕ್ಕಿಲ್ಲ ಅಲ್ಲವೆ? 

ಸಂಗೀತಕ್ಕೆ ಎಲ್ಲರೂ ತಲೆತೂಗುತ್ತಾರ, ಸಂಗೀತದ ಲಯ 
ನಮ್ಮ ಹೃದಯಗಳ ಬಡಿತಕ್ಕೆ ಹತ್ತಿರವಾಗಿರುತ್ತದೆ ಎಂದು | 


ಮನೋವಿಜ್ಞಾನಿಗಳು ವಿಶ್ಲೇಷಿಸುತ್ತಾರೆ. ಸಕಾರಣ ನೀಡುತ್ತಾರೆ. 44 


ಕಮಲದ ಕಣ್ಣವಳೆ, ತೊಂಡೆಯ ತುಟಿಯವಳೆ, 
ಬಳ್ಳಿಯ ನಡುವವಳೆ, ಸೇಬಿನ ಕೆನ್ನೆಯವಳೆ, 


ನೆಲದ ಮಾತು 


ಜರಗನಹಳ್ಳಿ ಶಿವಶಂಕರ್‌ರವರು ಹನಿಗವನಗಳ ಕಾವ್ಯಪ್ರಕಾರಕ್ಕೆ ಅರ್ಥವಂತಿಕೆಯನ್ನು ತಂದುಕೊಡುತ್ತಿರುವ ಉತ್ತಮಕವಿ. ತಮ್ಮ ಶುಭದ ಪ್ರಕಾಶನದ ಮೂಲಕ 
ಕಾವ್ಯಕ್ಕೆ ಸಂಬಂಧಪಟ್ಟಂತೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು, ಸಾಂಸ್ಕೃತಿಕ ಪ್ರಿಯರನ್ನು ಒಂದೆಡೆ ಸೇರಿಸುವ ಕಾಳಜಿಯುಳ್ಳವರು. 


- ಜರಗನಹಳ್ಳಿ ಶಿವಶಂಕರ್‌ 


ಕಿತ್ತಳೆ ಬಣ್ಣದ ಮೈಯವಳ, 
| ಸಂಪಿಗೆ ಮೂಗಿನವಳೆ, ದಾಳಿಂಬೆಯ ದಂತದವಳೆ, 

ಹೀಗೆ ನಿಸರ್ಗದ ಹಣ್ಣು ಹೂಗಳಿಗೆ ಅಂಗಾಂಗಗಳನ್ನು 
ಸಮೀಕರಿಸಿಕೊಂಡಾಗ ಮಾತ್ರ ಅತೀವ ಸಂತೋಷವಾಗುವುದು ಸಹಜ. 


ಹಾಗೆಯೇ, ಕುಂಬಳಕಾಯಿಯಂತಿದೆ ದೇಹ, ಹಾಗಲಕಾಯಿ ಹಾಗಿದೆ 
ಮುಖ, ಮೆಣಸಿನಕಾಯಿ ಇಟ್ಟಂತಾಗಿದೆ ಮುಖ ಎನ್ನುವ ಮಾತುಗಳಿಂದ 
ಬೇಸರವಾಗುವುದೂ ಸಹಜ. 

ನಮ್ಮ ಸಂತೋಷ, ದುಃಖಗಳಿಗೂ ನಿಸರ್ಗದ ವಸ್ತುಗಳೇ ಉಪಮೆ, 
ರೂಪಕ, ಪ್ರತಿಮೆಗಳನ್ನು ಬಳಸಿಕೊಂಡಾಗ ಮಾತ್ರ ಅದರ ತೀವ್ರ 
ಪರಿಣಾಮದ ಅರಿವಾಗುತ್ತದೆ. ಮನುಷ್ಯ ತಯಾರಿಸಿದ ಕೃತಕ ವಸ್ತುಗಳನ್ನು 
ಉಪಮೆಯಾಗಿ ಬಳಸಿಕೊಂಡಾಗ ಅದರ ಪರಿಣಾಮದ ಪ್ರಮಾಣ ಬಹಳ 
ಕಡಿಮೆಯಾಗಿರುತ್ತದೆ. 


ನೂರು ಆನೆಗಳ ಬಲವಿದೆ, ಸಿಡಿಲಿನಂತೆ ಎರಗಿ ಬಿದ್ದ, ತೆಂಗಿನ 
ಮರದಂತೆ ಬೆಳೆದು ನಿಂತ, ಆಲದ ಮರದಂತೆ ಬಳಗ, ಗಂಧದಂತೆ 
ಜೀವನವನ್ನು ತೇದ, ಎನ್ನುವ ಮಾತುಗಳು ಅತೀವ ಸಂತೋಷವನ್ನು 
ಉಂಟು ಮಾಡುತ್ತವೆ. 


ಧರಣಿಗೆ ಗಿರಿ ಭಾರವೆ, ಬಳ್ಳಿಗೆ ಕಾಯಿ ಭಾರವೆ 

ಹೆತ್ತ ತಾಯಿಗೆ ಮಗುವು ಭಾರವೆ 

ಎನ್ನುವ ಸುಂದರ ಚಿತ್ರಗೀತೆ ಭಾರವಾದ ಹೃದಯಗಳನ್ನೂ 
ಹಗುರಗೊಳಿಸುತ್ತದೆ. 

ನಿಸರ್ಗದ ಪ್ರತಿಮೆಗಳನ್ನು ಬಳಸಿರುವ ಕಾವ್ಯ ಹಚ್ಚು 
 ಪರಿಣಾಮಕಾರಿಯಾಗಿರುತ್ತದೆ ಎನ್ನುವುದರ ಒಟ್ಟಿಗೆ 
ಸೊಗಸಾಗಿ, ಸಹಜವಾಗಿ ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ 
ಎನ್ನುವುದನ್ನು ಅಸಂಖ್ಯಾತ ಕವಿತೆಗಳ 
ಉದಾಹರಣೆಗಳನ್ನು ನೀಡಬಹುದು. 

"ಹುಟ್ಟುಗುಣ ಸುಟ್ಟರೂ ಹೋಗದು' ಎನ್ನುವ 
ಸಾಮಾನ್ಯ ಆಡುಮಾತನ್ನು ಕಾವ್ಯದ ದೃಷ್ಟಾಂತದಲ್ಲಿ 
ಕಾಣುವುದಾದರೆ, ದಾಸರ ಒಂದು ಸಮರ್ಥ 
ಉಗಾಭೋಗವನ್ನು ಉಲ್ಲೇಖಿಸಿ ನೋಡಬಹುದು. 


""ಬೇವಿನ ಬೀಜ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ 
ಜೇನ ಮಳಗರೆದರೆ ವಿಷ ಹೋಹುದೇನಯ್ಯ'' 


ಇಲ್ಲಿ ಅಂತರ್ಗತವಾಗಿರುವ ಗುಣವನ್ನು ಈ 


-ಸಂ. 


೨3 


ಸಾಲುಗಳು ಚರ್ಚಿಸುತ್ತವೆ ಅಲ್ಲದೆ ಅನೇಕ ಮಾರ್ಮಿಕ ಅರ್ಥಗಳ ಹಣ್ಣುಕಾಯಿ ಹೂ ತುಂಬಿದ ಮರ 


ಆಲೋಚನೆಗೆ ಕಾರಣವಾಗಿ ನಿಲ್ಲುತ್ತದೆ. ಮಾತಿಗೂ ಮತ್ತು ಅಲಂಕಾರಿಕ ವಿನಯದಿಂದ ಬಾಗುತ್ತದೆ ನೆಲಕ್ಕೆ 
ನುಡಿ ಮುತ್ತಿಗೂ ನಡುವೆ ಇರುವ ಅಂತರವನ್ನು ತೋರಿಸುತ್ತ ದೆ. ಜ್ಞಾನ ವಿಷಯ ತುಂಬಿಕೊಂಡ ಮನಸು 
ಊಟವಾದ ಮೇಲೆ ಮಲಗು ಬಾ (ಮಲಗೋಬ ಮಾವಿನ ಹಣ್ಣು) ತಲೆಬಾಗಿ ನಡೆಯುತ್ತದೆ ಸಮಾಜಕ್ಕೆ 
ಮತ್ತು ನಿಂಬೆಹಣ್ಣಿನಂಥ ಹುಡುಗಿ ನೋಡು (ಚಲನಚಿತ್ರ ಗೀತೆಯ ಸಾಲು) ಒಣ ಮರ ಒಣ ಜಂಬ 
ಎನ್ನುವ ದ್ವಂದ್ವಾರ್ಥಗಳ ಉಪಮೆಗಳನ್ನೂ ಕಾಣಬಹುದು. ಸದಾ ಸೆಟೆದು ನಿಂತಿರುತ್ತದೆ 
ನಿಸರ್ಗದ ಪ್ರತಿಮೆಗಳು ಎಂದೆಂದಿಗೂ ನವನವೀನವಾಗಿರುತ್ತವೆ ಡ್ವೀಸಚ್ರವಕಗುವಲ್ಳಕ್ಕೆ 
ಅದಕ್ಕೆ ಕಾರಣ ನಿಸರ್ಗದ ಸತ್ಯಗಳು ಎಂದೆಂದಿಗೂ ಬದಲಾಗುವುದಿಲ್ಲ. ಗುರು ಪ್ರೆಡ್ಡಿಯವರನ್ನು ಎದುರಾದಾಗಲೆಲ್ಲ ಪ್ರತಿಮೆಯಾಗಿ 


ನನಗೆ ತುಂಬಾ ಪ್ರಿಯವಾಗುವ ಸಂಸ್ಕೃತದ ಒಂದು ಪದ್ಯ ಹೀಗಿದೆ. ಅದು. ಮಹಿಮೆಯಾಗಿ ಪರಿಭಾವಿಸಿಕೊಂಡಾಗ ನನ್ನ ಬಾಲ್ಯ ಕಾಲದ ಆತ್ಮೀಯ 


ವಿನಯವನ್ನು ಕುರಿತಾದದ್ದು. ವೃಕ್ಷಗಳು ನೆನಪಿಗೆ ಬರುತ್ತವೆ. 
[5 ಬ Ks 


ಕೆ.ಪಿ.ಸಿ.ಎಲ್‌. : ಕರ್ನಾಟಕವನ್ನು ಶಕ್ತಿಯುತಗೊಳಿಸುತ್ತಿದೆ 


ವಿದ್ಯುತ್‌ ಕ್ಷೇತ್ರದ ಬಹಳಷ್ಟು ಉದ್ದಿಮೆಗಳು ಸುಧಾರಣೆಗಳ ಒತ್ತಡಗಳಿಗೆ ಪ್ರತಿಕ್ರಿಯಿಸುತ್ತಿರುವ ಕಾಲದಲ್ಲಿ, 
ಕೆ.ಪಿ.ಸಿ.ಎಲ್‌. ನಿಜಕ್ಕೂ ಮುಂಚೂಣಿಯಾಗಿ ಸ್ಪಂದಿಸಿದೆ. ಕಠಿಣ ಸುಧಾರಣೆಗಳಿಂದಾಗಿ ಈ ಕ್ಷೇತ್ರದ ಮೇಲಿರುವ ಒತ್ತಡಗಳ 
ನಡುವೆಯೂ ಸಹ, ಕೆ.ಪಿ.ಸಿ.ಎಲ್‌ ಪರಿಸ್ಥಿತಿಗೆ ಸೂಕ್ತ ನೂತನ ಉಪಕ್ರಮಗಳಿಗೆ ತಕ್ಕಂತೆ ತನ್ನ ಕಾರ್ಯಾಚರಣೆಯನ್ನು 
ಬದಲಿಸಿಕೊಂಡು, ಮುನ್ನುಗ್ಗಿ ಇಂದು ಇತರ ಉಪಯುಕ್ತತೆಗಳಿಗೆ ಮಾದರಿಯಾಗಿ ನಿಂತಿದೆ. ವಾಣಿಜ್ಯಾತ್ಮಕ, ಸುಗಮ 
ಮತ್ತು ಗುಣಮಟ್ಟ ಇಂಧನ ಸರಬರಾಜಿಗಾಗಿ ಪರಿಣಾಮಕಾರಿ ಒಪ್ಪಂದ, ದೇಶೀಯ ಮತ್ತು ರಫ್ತು ಕಲ್ಲಿದ್ದಲ ವೈಜ್ಞಾನಿಕ 
ಮಿಶ್ರಣ, ಹೆಚ್ಚು ಬಡ್ಡಿಯ ಸಾಲವನ್ನು ಕಡಿಮೆ ಬಡ್ಡಿ ದರದ ಸಾಲವನ್ನಾಗಿ ಪರಿವರ್ಶಿಸುವಲ್ಲಿ ಆರ್ಥಿಕ ತಂತ್ರಜ್ಞಾನ ಬಳಕೆ, 
ಹೊಸ ಯೋಜನೆಗಳಿಗೆ ನೂತನ ರೀತಿಯಲ್ಲಿ ಬಂಡವಾಳ ಹೂಡಿಕೆ ಮತ್ತು ಹಾಲಿ ಇರುವ ಘಟಕಗಳ ಕಾರ್ಯಾಚರಣೆ 
ಮತ್ತು ಪಾಲನಾಕ್ರಿಯೆಗಳ ನೂತನ ಪರಿಯಿಂದಾಗಿ ಕೆ.ಪಿ.ಸಿ.ಎಲ್‌. ರಾಷ್ಟ್ರದ ವಿದ್ಯುತ್‌ ಕ್ಷೇತ್ರದಲ್ಲಿ ಮುಂಚೂಣಿ ಸಂಸ್ಥೆಯಾಗಿ 
ವಿಜೃಂಭಿಸಿದೆ. 

ಕ.ಪಿ.ಸಿ.ಎಲ್‌.ನ ಹಾಲಿ ಇರುವ ಸ್ಥಾಪಿತ ಸಾಮರ್ಥ್ಯ : ೪೧೪೦ ಮೆಗಾವಾಟ್‌ 

ನಿರ್ಮಾಣದಲ್ಲಿರುವ ಯೋಜನೆಗಳು : ೧೦೪೫ ಮೆಗಾವಾಟ್‌ 

ನೂತನ ಯೋಜನೆಗಳು : ೧೨೩೦ ಮೆಗಾವಾಟ್‌ 


ಹಾರ್ದಿಕ ಶುಭಾಶಯಗಳೊಂದಿಗೆ : 


4 ಕರ್ನಾಟಕ ವಿದ್ಯುತ್‌ ನಿಗಮ ನಿಯಮಿತ 

ಇ AN ೮೨, ಶಕ್ತಿಭವನ, ರೇಸ್‌ ಕೋರ್ಸ್‌ ರಸ್ತೆ, ಬೆಂಗಳೂರು - ೫೬೦ ೦೦೧ 
MTT POWER ದೂರವಾಣಿ ಕಟ್ಟ ಸ್ಯ ಫ್ಯಾಕ್ಸ್‌ ತೋಯಿಸಿ 
€೧೫8088110(10. ಇಮೇಲ್‌ :cccm@karnatakapower.com 


೨4 ನೆಲದ ಮಾತು 


ಕಾಮನ್‌ ಕ್ರೋ (ಯೂ ಪ್ಲೊಯೇ ಕೊರೇಟಾ) 


“Common Crow" ಎಂದು 
ರೂಢಿಭಾಷೆಯಲ್ಲಿ ಕರೆದಿರುವ ಈ ಚಿಟ್ಟೆ 
""ಡ್ಯಾನಿಡೇ'' ಕುಟುಂಬಕ್ಕೆ ಸೇರಿದೆ. 

ಯೂಪ್ಲಿಯೇ 
ಕೊರೇಟಾ (Euploea 0೦1618) 
ಇದರ Family ಹೆಸರು 0878686, 
ಇದನ್ನು ಅಭ್ಯಸಿಸಿ ನಂತರ ವರ್ಗೀಕರಿಸಿ 
ಈ ಹೆಸರಿಟ್ಟವನು ಗೊಟಾರಟ್‌ ಎಂಬ 
ವಿಜ್ಞಾನಿ. 

ಮದ್ಯಮ ಗಾತ್ರದ ಈ ಚಿಟ್ಟೆ 
ತೋಟದ ಗಿಡಮರಗಳ, ಹೂಗಳ 
ಮೇಲೆ ತುಂಬಾ ಸಾಮಾನ್ಯವಾಗಿ 
ಕಂಡುಬರುತ್ತದೆ. ಸಮುದ್ರಮಟ್ಟಕ್ಕೆ ೨೦೦೦ ಮೀಟರ್‌ (ಸುಮಾರು ೬೦೦೦ 
ಅಡಿ) ವರಗಿನ ಭಾರತದಲ್ಲೆಲ್ಲಾ ಸಾಮಾನ್ಯವಾಗಿ ಕಂಡುಬರುತ್ತದೆ. ಆದರೆ 
೬೦೦೦ ಅಡಿಗಳಿಗಿಂತ ಎತ್ತರದ ತಂಪಾದ ಪ್ರದೇಶಗಳಲ್ಲಿ ಹೆಚ್ಚಾಗಿ 
ಕಂಡುಬರುವುದಿಲ್ಲ. ಅಂದರೆ ಉಷ್ಣವಲಯಗಳಲ್ಲಿ ಮಾತ್ರ ಕಂಡುಬರುತ್ತವೆ. 
ನಿಧಾನವಾಗಿ ಹಡಗಿನಂತೆ ಅತ್ತಿಂದಿತ್ತ ಇತ್ತಿಂದತ್ತ ಹಾರಾಡುತ್ತವೆ. ರೆಕ್ಕೆಗಳು 
೮೫ರಿಂದ ೯೫ ಮಿಲಿ ಮೀಟರ್‌ (೩.೫ ಇಂಚಿನಿಂದ ೩.೭೫ ಇಂಚುಗಳು)ನಷ್ಟು 
ಅಗಲ ಇರುತ್ತವೆ. ಏಷ್ಯಾದ ಉಷ್ಣ ದೇಶಗಳು ಆಸ್ಟ್ರೇಲಿಯಾದಲ್ಲೆಲ್ಲಾ 
ಕಂಡುಬರುತ್ತವೆ. ಅದರಲ್ಲೂ ಹೆಚ್ಚಾಗಿ ದಕ್ಷಿಣ ಭಾರತದ ಎಲ್ಲ ಕಡೆ 
ಕಂಡುಬರುವುದರಿಂದ ಇದಕ್ಕೆ ೮೦೧770೧ 010 ಎಂಬ ಹೆಸರು 
ಬಂದಿರಬೇಕು. ಇವು ಬಹಳ ಕಡೆ 00101700 ಆಗಿ ಕಂಡು ಬರಲು 
ಮತ್ತೊಂದು ಕಾರಣವೇನೆಂದರೆ ಇದರ ಮರಿಯಾದ ಕಂಬಳಿಹುಳು ಅರಳಿ, 
ಆಲ, ಕಣುಗಲೆ ಮುಂತಾದ ಮರದ ಎಲೆಗಳನ್ನೆಲ್ಲಾ ತಿನ್ನುತ್ತವೆ. ಆದರೆ Lime 
Butterfly ಎಂಬ ಇನ್ನೊಂದು ಜಾತಿಯ ಚಿಟ್ಟೆಗೆ Me ಜಾತಿಯ ಅಂದರೆ 
ನಿಂಬೆ ಜಾತಿಯ ಗಿಡದ ಎಲೆಗಳೇ ಬೇಕು. ವಲಸೆ ದಿನಗಳಲ್ಲಿ ಮತ್ತು ಅದಕ್ಕೆ 
ಮುಂಚೆ ಗುಂಪು ಗುಂಪಾಗಿ ಮರಗಳ ಮೇಲೆ ಕಂಡುಬರುತ್ತವೆ. 

ಈ ಚಿಟ್ಟೆಯ ಹೊರ ರಕ್ಕೆಗಳು ಕಂದು ಬಣ್ಣ ಅಂದರೆ ತಿಳಿ ನಶ್ಯ ಬಣ್ಣಕ್ಕಿದ್ದು 
ರಕ್ಕೆಗಳ ತುದಿಯ ಉದ್ದಕ್ಕೂ ೨ ಸಾಲಿನ ಬಿಳಿಬಣ್ಣದ ಬೊಟ್ಟುಗಳು ಅಂದರೆ 
ಚುಕ್ಕೆಗಳಿರುತ್ತವೆ. ಒಂದು ಸಾಲಿನಲ್ಲಿ ಸಣ್ಣ ಚುಕ್ಕೆಗಳೂ ಇನ್ನೊಂದು ಸಾಲಿನಲ್ಲಿ 
ದೊಡ್ಡ ಚುಕ್ಕಗಳೂ ಇರುತ್ತವೆ. ವಿಮಾನದಂತೆರೆಕ್ಕೆಗಳನ್ನು ತೆರೆದು ಕುಳಿತಿದ್ದಾಗ 


ಸ್‌. ನಾಗರಾಜ್‌ ಒಳ್ಳೆ 


- ಪಿರಿಯಾಪಟ್ಟಣ ಎಸ್‌. ನಾಗರಾಜ್‌ 


ಗಾಢ ಕಂದು ಬಣ್ಣಕ್ಕೆ ಕಾಣುತ್ತವೆ. ದೇಹ 
ಮಾತ್ರ ಕಪ್ಪ ಬಣ್ಣಕ್ಕಿದ್ದು ಸಣ್ಣ ಸಣ್ಣ ಬಿಳಿ 
ಚುಕ್ಕಗಳಿರುತ್ತವೆ. ಈ ಚಿಟ್ಟೆಯನ್ನು ಒಂದು 
ಸಾರಿ ಆಸಕ್ತಿಯಿಂದ ನೋಡಿದರೆ ಮತ್ತೆ 
ಮರೆಯಲಾಗುವುದಿಲ್ಲ. 

ಯಾವ ಪ್ರಾಣಿ ಪಕ್ಷಿಗಳೂ ಈ 
ಚಿಟ್ಟೆಯನ್ನು ಹಿಡಿದು ತಿನ್ನಲು ಹೋಗುವುದಿಲ್ಲ. 
ಕಾರಣ ಇದು ಶತ್ರುಗಳಿಗೆ 
ರುಚಿಕರವಾಗಿರುವುದಿಲ್ಲ. ಏಕೆಂದರೆ ಇವು 
ಕಂಬಳಿ ಹುಳುವಾಗಿದ್ದಾಗ ಕಣಿಗಲೆಯಂತಹ 
ವಿಷಪೂರಿತ ಗಿಡದೆಲೆ ತಿಂದಿರುತ್ತವೆ. (Milk 
weeds ಜಾತಿಯ ಗಿಡಗಳು) ಇದರಲ್ಲಿ 
ಬೇಸರ ತರಿಸುವ ವಾಸನೆ ಮತ್ತು ರುಚಿ ಇರುತ್ತದೆ. ಹೀಗಾಗಿ ಶತ್ರುಗಳು ಈ 
ಚಿಟ್ಟಗಳ ತಂಟೆಗೆ ಹೋಗುವುದಿಲ್ಲ. ಜೊತೆಗೆ ಎದ್ದು ಕಾಣುವ ಇದರ ಬಣ್ಣಕ್ಕೆ 


` ಶತ್ರುಗಳು ಈ ಚಿಟ್ಟೆಗಳ ಹತ್ತಿರ ಬರುವುದಿಲ್ಲ. ಇಂತಹ ಪ್ರತಿರೋಧಕ ಶಕ್ತಿ 


built-chemic-- defence ಇಲ್ಲದಿರುವ ಇತರ ಜಾತಿಯ ಚಿಟ್ಟೆಗಳು ಇದರ 
ಬಣ್ಣ ಆಕಾರ ಮತ್ತು ವಿನ್ಯಾಸಗಳನ್ನು ಅನುಕರಿಸಿ (111110) ಶತ್ರುಗಳಿಂದ 
ರಕ್ಷಣೆ ಪಡೆಯುತ್ತವೆ. 

ಈ ೮ಂmMmಂಗ 0101/ಚಿಟ್ಟೆಗಳ ಮುಂಗಾಲುಗಳಲ್ಲಿ ಹೆಚ್ಚು ಶಕ್ತಿ ಇಲ್ಲ. 


ಮೊನಚಾದ ಉಗುರುಗಳಿಲ್ಲ. ಇವುನಡೆಯಲಾರವು. ಇದರಿಂದ ಈ ಚಿಟ್ಟೆಗಳು 


ಗಿಡಮರಗಳ ಮೇಲೆ ಕುಳಿತುಕೊಳ್ಳದೆ ನೇತಾಡುತ್ತಿರುತ್ತವೆ (ಬಾವಲಿಗಳಂತೆ). 


ಇದರ ಮೊಟ್ಟೆಯಿಂದ ಹೊರಬರುವ ಕಂಬಳಿಹುಳುಗಳ ಮೈ ಮೇಲೆ 
ರಕ್ಷಣೆಗಾಗಿ ಕೂದಲುಗಳಿರುತ್ತವೆ. ಈ ಚಿಟ್ಟೆಗಳು ಗುಂಪು ಗುಂಪಾಗಿ 
ಗಿಡಗಳಲ್ಲಿರುವ ಹೂವಿನ ಮಕರಂದ ಹೀರುತ್ತಾ ಕುಳಿತುಕೊಳ್ಳುತ್ತವೆ. ಕೆಲವು 
ಸಾರಿ ಗೊತ್ತಾದ ಕೆಲವು ಯತುಗಳಲ್ಲಿ (5685008) ಕ್ಯಾಸುರೀನ (ಸರ್ವೆ ಮರ) 
ಮುಂತಾದ ಮರಗಳ ತುಂಬಾ ಅತ್ತಿಂದಿತ್ತ ಇತ್ತಿಂದತ್ತ ಹಾರಾಡುವುದು 

ಕಂಡುಬರುತ್ತದೆ. 
ಬೆಂಗಳೂರು ಡೈರಿ ಬಳಿ ಇರುವ ಮರವೊಂದರಲ್ಲಿ ೪೦-೫೦ ಇಂತಹ 
ಚಿಟ್ಟೆಗಳಿದ್ದವು. ಕಾರಣ ಏನು?-ಅದು ಯಾವ ಮರ (ಸಸ್ಯಶಾಸ್ತ್ರದ ಪ್ರಕಾರ 
ಗೊತ್ತಾಗಲಿಲ್ಲ). ನೀವು ಯಾರಾದರೂ ತಿಳಿಯಲು ಪ್ರಯತ್ನಿಸಿದರೆ ಸಂತೋಷ. 
ಈ 


ಯ ಮೇಸ್ಪರಾಗಿ ಹೆಸರು ಪಡದು ನಿವೃತ್ತಿ ಹೊಂದಿದವರು. ತಮ್ಮ ಬದುಕಿನ ಮುಕ್ಕಾಲು ಪಾಲು ಜೀವನವನ್ನು 


ದ್ಲಿಲ್‌ನಲ್ಲಿ ಕಳೆದವರು. ಉತ್ತಮ ಲೇಖಕರು. "ನೆಲದ ಮಾತು'ವಿನ ಪ್ರತಿ ಸಂಚಿಕೆಯಲ್ಲೂ ಚಿಟ್ಟೆಗಳನ್ನು ಕುರಿತು ಬರೆಯುವರು. 


ನೆಲದ ಮಾತು 


pes) 
ಸಿ೦. 


55 


ಅಮೃತ ಫಲ- ನಲ್ಲಿಕಾಯಿ 


ನೆಲ್ಲಿಕಾಯಿ, ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಅದ್ವಿತೀಯ 
ಔಷಧವೆಂದು, ರಸಾಯನವೆಂದೂ, ವರ್ಣಿಸಲ್ಪಟ್ಟಿದೆ. ಇದಕ್ಕೆ 
ಸಂಸ್ಕೃತದಲ್ಲಿ ಆಮಲಿಕಿ, ಶ್ರೀಫಲ, ಧಾತ್ರಿ, ಅಮೃತ, ವೃಷ್ಯಾ (ಸಸ್ಯ 
ಶಾಸ್ತ್ರೀಯ ಹೆಸರು ಎಂಬ್ಲಿಕಾ ಅಪ್ಲಿನಾಲಿಸ್‌) ಮುಂತಾದ ಹಸರುಗಳಿವೆ. 
ಆಯುರ್ವೇದದ ಪ್ರಕಾರ ದೇಹ ಧಾರಣಿ ಮತ್ತು ಪೋಷಣೆಗೆ ಷಡ್ರಸಗಳು, 
ಮೂಲಾಧಾರ, ನೆಲ್ಲಿಕಾಯಿಯಲ್ಲಿ ಲವಣರಸ (ಉಪ್ಪು)ವನ್ನುಳಿದು 
ಮಿಕ್ಕೆಲ್ಲಾ ಐದು ರಸಗಳು, ಅಂದರೆ ಮಧುರ (ಸಿಹಿ), ಆಮ್ಲ (ಹುಳಿ), 
ಕಷಾಯ (ಒಗರು), ಕಟು (ಖಾರ) ಮತ್ತು ತಿಕ್ತ (ಕಹಿ) ರಸಗಳು ಇವೆ. 
ಆದುದರಿಂದ ಇದು ಒಂದು ಅದ್ಭುತ ದ್ರವ್ಯವೆಂದು ಪರಿಗಣಿಸಲ್ಪಟ್ಟಿದೆ. 

ಇದು ತ್ರಿದೋಷಹರ 
ಮತ್ತು ರಸಾಯನ, ಅಂದರೆ 
ದೇಹದ ಆರೋಗ್ಯಕ್ಕೆ ಆಧಾರ 
ಸ್ವಂಭಗಳಾದ ವಾತ, ಪಿತ್ತ ಮತ್ತು 
ಕಫಗಳನ್ನು ಸಮ ಸ್ಥಿತಿಯಲ್ಲಿ 
ಇಟ್ಟು ದೇಹಾರೋಗ್ಯವನ್ನು 
ರಕ್ಷಿಸುತ್ತದೆ ಅಲ್ಲದೆ, ದೇಹದ ಎಲ್ಲಾ ಧಾತುಗಳನ್ನು ವೃದ್ಧಿಗೊಳಿಸಿ 
ಆರೋಗ್ಯಮತ್ತು ಆಯಸ್ಸನ್ನು ಹೆಚ್ಚಿಸುತ್ತದೆ. ಭಾರತದ ಎಲ್ಲಾ ಕಡೆಗಳಲ್ಲಿ 
ಬೆಳೆಯುವ ಈ ಫಲವು ದೇಹಕ್ಕೆ ಉಂಟಾಗಬಹುದಾದ ರೋಗಗಳನ್ನು 
ತಡೆಗಟ್ಟುವ, ರೋಗಗಳನ್ನು ನಿವಾರಿಸುವ ಮತ್ತು ದೇಹದ ಎಲ್ಲಾ 
ಧಾತಗಳನ್ನು ವೃದ್ಧಿಗೊಳಿಸುವ ಗುಣವನ್ನು ಹೊಂದಿರುವ ಒಂದು 
ಪರಿಪೂರ್ಣ ದ್ರವ್ಯ. 

ಶೇಖರಿಸುವ ವಿಧಾನ : ಡಿಸೆಂಬರ್‌ ತಿಂಗಳಿನಿಂದ, ಫೆಬ್ರವರಿ 
ಕೊನೆಯವರೆಗೆ, ನೆಲ್ಲಿಕಾಯಿಯ ಸುಗ್ಗಿ, ಈ ತಿಂಗಳುಗಳಲ್ಲಿ 
ನೆಲ್ಲಿಕಾಯಿಯನ್ನು ಶೇಖರಿಸಬೇಕು, ಮಾರ್ಚ್‌ ಮತ್ತು ಏಪ್ರಿಲ್‌ ತಿಂಗಳಲ್ಲಿ 
ಸಿಗುವ ನೆಲ್ಲಿಕಾಯಿ ಅತಿ ಶ್ರೇಷ್ಠ, ಇದಕ್ಕೆ ಚೈತ್ರಾ ಮಲಕೀ ಎಂದು 
ಕರೆಯುತ್ತಾರೆ. 

ನೆಲ್ಲಿಕಾಯಿಯನ್ನು ನೆಲಕ್ಕೆ ಬೀಳಿಸದಿರುವುದು ಉತ್ತಮ. ಮರದಿಂದ 
ಬಿಡಿಸಿ ಚೀಲದಲ್ಲಿ ತುಂಬಿ ಇಳಿಸಿಕೊಳ್ಳಬೇಕು. ಇಳಿಸಿಕೊಂಡ ಕಾಯಿಯನ್ನು 
ತೊಟ್ಟಿನ ಭಾಗ ಮೇಲೆ ಇರುವಂತೆ ಒಂದು ಮರದ ತುಂಡಿನ ಮೇಲಾಗಲೀ, 
ಕಲ್ಲಿನ ಮೇಲಾಗಲೀ ಇಟ್ಟು ಮತ್ತೊಂದು ಮರದ ತುಂಡು ಅಥವಾ 
ಕಲ್ಲಿನಿಂದಾಗಲೀ ಜಜ್ಜಿದರೆ ಒಡೆಯುತ್ತದೆ, ಆಗ ಮಧ್ಯಭಾಗದಲ್ಲಿರುವ 
ಬೀಜವನ್ನು ತೆಗೆದುಹಾಕಿ, ತಿರುಳಿನ ಭಾಗವನ್ನು ಮಾತ್ರ ಬೇರ್ಪಡಿಸಿ, ಕಲ್ಲಿನ 
ಮೇಲೆ ಅಥವಾ ಚಾಪೆಯ ಮೇಲೆ ಹರಡಿ ಬಿಸಿಲಿನಲ್ಲಿ ಚೆನ್ನಾಗಿ 


೨6 


ಡಾ|| ಡಿ.ಎಚ್‌. ಗೌಡರವರು ಕ್ರಿಯಾಶೀಲ ಆಯುರ್ವೇದದ ವೈದ್ಯರು. ತುಮಕೂರಿನಲ್ಲಿ ಸಂಜೀವಿನಿ ಆಸ್ಪತ್ರೆಯನ್ನು ಅರ್ಥಪೂರ್ಣವಾಗಿ ನಡೆಸುತ್ತ 
ಜನರಲ್ಲಿ ರೋಗರುಜಿನಗಳನ್ನು ಎದುರಿಸುವ ಕ್ರಮದ ಬಗ್ಗೆ ಅರಿವನ್ನು ಮೂಡಿಸುತ್ತಿರುವಂಥವರು. 


- ಡಾ।। ಡಿ.ಎಚ್‌. ಗೌಡ 


ಒಣಗಿಸಬೇಕು. ಹೀಗೆ ಒಣಗಿಸಿದ ನೆಲ್ಲಿಯ ತಿರುಳು ಅಡಿಕೆಯ ಬಣ್ಣಕ್ಕೆ 
ತಿರುಗುತ್ತದೆ. ಇದಕ್ಕೆ ನೆಲ್ಲಿ ಚಟ್ಟು ಎಂದು ಕರೆಯುತ್ತಾರೆ. ಈ ನೆಲ್ಲಿ ಚಟ್ಟನ್ನು 
ಶುಚಿಯಾದ ಡಬ್ಬಿಗಳಲ್ಲಿಯಾಗಲೀ ಅಥವಾ ಚೀಲದಲ್ಲಿಯಾಗಲೀ 
ಶೇಖರಿಸಿ ಇಟ್ಟುಕೊಂಡು ಬೇಕಾದಾಗ ಉಪಯೋಗಿಸಬಹುದು. ಹಸಿ 
ನೆಲ್ಲಿಕಾಯಿಗೆ ಯಾವಾಗಲೂ ಕಬ್ಬಿಣವನ್ನು ತಾಗಿಸಬಾರದು. ಕಬ್ಬಿಣ 
ತಾಗಿದ ಕೂಡಲೇ ಅದು ಕಿಲುಬಾಗಿ, ಕಪ್ಪಾಗುತ್ತದೆ. ಆದುದರಿಂದ ಇದನ್ನು 
ಕಬ್ಬಿಣದ ಚಾಕುವಿನಿಂದ ಕತ್ತರಿಸುವುದಾಗಲೀ ಅಥವಾ ಕಬ್ಬಿಣದ 
ಸಲಾಕೆಯಿಂದ ಜಜ್ಜುವುದಾಗಲೀ ಮಾಡಬಾರದು. 


ಉಪಯೋಗ ದೈನಂದಿನ ಜೀವನದಲ್ಲಿ ನೆಲ್ಲಿಕಾಯಿಯನ್ನು ಹಸಿಯದಾಗಿ 


ತಿನ್ನುತ್ತಾರೆ. ಉಪ್ಪಿನಕಾಯಿ ಮತ್ತು 
ಮೊರಬ್ಬ ರೂಪದಲ್ಲಿಯೂ ಸಹ 
ಉಪಯೋಗಿಸುತ್ತಾರೆ. 
ನೆಲ್ಲಿಕಾಯಿ ಸುಗ್ಗಿಯಲ್ಲಿ ಇದನ್ನು 
N N ಹಸಿಯಾಗಿ ತಿನ್ನಬಹುದು. ತಿನ್ನುವಾಗ 
ಹುಳಿ-ಒಗರು, ರುಚಿ ಕಾಣುವ ಈ ಫಲವು, ತಿಂದ ಸ್ವಲ್ಪ ಸಮಯದ ನಂತರ 
ನೀರನ್ನು ಕುಡಿದರೆ ಅದರ ರುಚಿಯೇ ಬೇರೆ? ಬಾಯಿ ಸಿಹಿಯಾಗಿ ತಿಂದವರ 
ಮನಸ್ಸಿಗೆ ಆಹ್ಲಾದವನ್ನು ಉಂಟುಮಾಡುತ್ತದೆ. ಹಸಿಯ ಫಲವನ್ನು 
ತಿನ್ನುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡರೆ ಇನ್ನೂ ರುಚಿ ಹೆಚ್ಚು. 
ನೆಲ್ಲಿಕಾಯಿಯನ್ನು ಪ್ರತಿದಿನ ತಿನ್ನುವುದರಿಂದ ದೇಹಕ್ಕೆ 
ರೋಗನಿರೋಧಕ ಶಕ್ತಿ ಬರುತ್ತದೆ. ದೇಹವು ಪುಷ್ಟಿಯಾಗುತ್ತದೆ. ಆಧುನಿಕ 
ವೈದ್ಯ ಶಾಸ್ತ್ರ, ವಿಟಮಿನ್‌ "ಸಿ' ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು 
ಕೊಡುತ್ತದೆ ಎಂದು ಹೇಳಿದೆ. ಇಂಥಹ ಶ್ರೇಷ್ಠವಾದ ವಿಟಮಿನ್‌ "ಸಿ'ಯನ್ನು 
ಅತ್ಯಧಿಕ ಪ್ರಮಾಣದಲ್ಲಿ ಹೊಂದಿರುವ ಪ್ರಕೃತಿದತ್ತವಾದ ಫಲ ಈ 
ಅಮೃತಫಲ. ನೆಲ್ಲಿಕಾಯಿಯನ್ನು ಹಸಿದಾಗಿ ತಿನ್ನುವುದರಿಂದ, ಮೂಗಿನಲ್ಲಿ 
ಹಲ್ಲಿನ ವಸಡುಗಳಲ್ಲಿ ರಕ್ತ ಸೋರುವಿಕೆ ನಿಲ್ಲುತ್ತದೆ. ಹಸಿಯದಾಗಿದ್ದಾಗ 
ರಸವನ್ನು ತೆಗೆದು ಜೇನು ತುಪ್ಪ ಬೆರೆಸಿ ತೆಗೆದುಕೊಳ್ಳುವುದು ಹಚ್ಚು 
ಲಾಭಕಾರಿ. ಸಣ್ಣ ಮಕ್ಕಳಿಗೆ, ನೆಲ್ಲಿಕಾಯಿರಸ ಒಂದು ಚಮಚೆ, ಜೇನುತುಪ್ಪ 
ಒಂದು ಚಮಚೆ ಕೂಡಿಸಿ ಕೊಡುವುದರಿಂದ ಮಕ್ಕಳ ಆರೋಗ್ಯ 
ಉತ್ತಮಗೊಳ್ಳುತ್ತದೆ. ಧಾತು ವೃದ್ಧಿಯಾಗಿ ಮಕ್ಕಳು ಸಧೃಡರಾಗುತ್ತಾರೆ. 
ನೆಲ್ಲಿಕಾಯಿಯ ಸುಗ್ಗಿಯಲ್ಲಿ ಚೆನ್ನಾಗಿ ಬಲಿತ ಹಸಿಕಾಯಿಗಳನ್ನು 
ತಂದು, ಸೈನ್‌ಲೆಸ್‌ ಸ್ಟೀಲ್‌ ತುರಿಮಣೆಯಲ್ಲಿ ತುರಿಯಬೇಕು. ಸೈಂದವ 
ಲವಣ ಅಥವಾ ಉಪ್ಪಿನ ದ್ರಾವಣದಲ್ಲಿ ೩ ಗಂಟೆ ನೆನೆಸಿ ಆಮೇಲೆ, 
ದ್ರಾವಣವನ್ನೆಲ್ಲಾ ಚೆನ್ನಾಗಿ ಬಸಿದು ಬಿಸಿಲಿನಲ್ಲಿ ಒಣಗಿಸಬೇಕು. ಬಿಸಿಲಿನಲ್ಲಿ 


ಸಂ. 


ನೆಲದ ಮಾತು 


ಚೆನ್ನಾಗಿ ಒಣಗಿದ ಮೇಲೆ ಒಂದು ಬಟ್ಟಲಿನಲ್ಲಿ ತುಂಬಿ ಇಟ್ಟುಕೊಳ್ಳಬೇಕು. 
ಇದು ತಿನ್ನಲು ಬಲು ರುಚಿ, ಪ್ರತಿ ದಿನ ಊಟದ ನಂತರ ಒಂದು ಚಮಚೆ 
ಪುಡಿಯನ್ನು ಬಾಯಿಯಲ್ಲಿ ಹಾಕಿಕೊಂಡು ತಿಂದರೆ, ಊಟ ಚೆನ್ನಾಗಿ 
ಪಚನವಾಗುತ್ತದೆ. ಮಲಬದ್ಧತೆ ನಿವಾರಣೆಯಾಗಿ ಆರೋಗ್ಯ 
ಉತ್ತಮಗೊಳ್ಳುತ್ತದೆ. 

ಒಣ ನೆಲ್ಲಿಕಾಯಿಯ ಚೂರ್ಣವನ್ನು ಪ್ರತಿ ದಿನ ಬೆಳಿಗ್ಗೆ ಒಂದೊಂದು 
ಚಮಚ ಸಕ್ಕರ ಅಥವಾ ಜೇನು ತುಪ್ಪದಲ್ಲಿ ತಿಂದು ಮೇಲೆ ಹಾಲನ್ನು 
ಕುಡಿದರೆ ಇದು ಒಳ್ಳೆಯ ರಸಾಯನವಾಗುತ್ತದೆ. ರೋಗ ನಿರೋಧಕ ಶಕ್ತಿ 
ಹೆಚ್ಚಿ ದೇಹವು ಪಷ್ಠಿಗೊಳ್ಳುತ್ತದೆ, ಮಾರುಕಟ್ಟೆಯಲ್ಲಿ ಸಿಗುವ ಎಷ್ಟೋ 
ವಿಟಮಿನ್‌ ಮತ್ತು ಟಾನಿಕ್‌ಗಳಿಗಿಂತ ಇದು ಬಹಳ ಒಳ್ಳೆಯದು. 

ಮಧುಮೇಹ ರೋಗಗಳಿಗೆ, ನೆಲ್ಲಿಕಾಯಿ ಒಂದು ಶ್ರೇಷ್ಠ ವರದಾನ. 
ಇದರ ಸೇವನೆಯಿಂದ ಸಕ್ಕರೆಯ ಅಂಶ ಕಡಿಮೆಯಾಗುವುದಲ್ಲದೆ, 
ದೇಹದ ಪೌಷ್ಠಿಕತೆಯು ಹಚ್ಚುತ್ತದೆ. ನೆಲ್ಲಿಕಾಯಿಯ ಸುಗ್ಗಿಯಲ್ಲಿ ಅಥವ 
ಹಸಿಕಾಯಿ ಸಿಕ್ಕುವಾಗ ಇದರ ರಸವನ್ನು ತೆಗೆದು ೩-೪ ಚಮಚ, ಪ್ರತಿ ದಿನ 
ಬೆಳಿಗ್ಗೆ ತೆಗೆದುಕೊಳ್ಳಬೇಕು, ಹಸಿಕಾಯಿ ಸಿಗದಿದ್ದ ಸಮಯದಲ್ಲಿ ೨ ಚಮಚ 
ಒಣ ನೆಲ್ಲಿಕಾಯಿಯ ಚೂರ್ಣವನ್ನು ತೆಗೆದುಕೊಳ್ಳಬಹುದು. ಹೀಗೆ 
ತೆಗೆದುಕೊಳ್ಳುವುದರಿಂದ ಮೂತ್ರ ಮತ್ತು ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆ 
ಆಗುವುದಲ್ಲದೆ, ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದರಿಂದ 
ಬೇಗನೆ ಗುಣ ಸಿಗುತ್ತದೆ ಮತ್ತೆ ಯಾವ ಅಪಾಯವು ಆಗುವುದಿಲ್ಲ. 
ಮಧುಮೇಹ ರೋಗಿಗಳಿಗೆ ಸುಲಭವಾದ ಒಂದು ಯೋಗವಿದೆ. ಇದನ್ನು 
ಮನೆಯಲ್ಲಿಯೇ ತಯಾರಿಸಿಕೊಂಡು, ಉಪಯೋಗಿಸಬಹುದು. ಇದು 
ಅತ್ಯಂತ ಶ್ರೇಷ್ಠವಾದ ಅನುಭೂತ ರೋಗ. ನೆಲ್ಲಿಕಾಯಿಯ ಚೂರ್ಣವನ್ನು 
ಖಲ್ಪತ್ತಿನಲ್ಲಿ ಹಾಕಿ ಅದು ಮುಳುಗುವವರೆಗೆ ಹಸಿ ಅರಿಶಿನದ ರಸವನ್ನು 
ಸುರಿದು ಒಂದು ರಾತ್ರಿ ಬಿಡಬೇಕು. ಬೆಳಿಗ್ಗೆ ಅದನ್ನು ಚೆನ್ನಾಗಿ ೩-೪ ಗಂಟೆಗಳ 
ಕಾಲ ಅರೆಯಬೇಕು. ರಸವೆಲ್ಲಾ ಪೂರ್ತಿ ಹಿಂಗಿದ ಮೇಲೆ ನೆರಳಿನಲ್ಲಿ 
ಒಣಗಿಸಬೇಕು. ಈ ಚೂರ್ಣವನ್ನು ತೆಗೆದು ಇಟ್ಟುಕೊಂಡು, ಪ್ರತಿ ದಿನ 
೨-೩ ಚಮಚೆ ಬೆಳಿಗ್ಗೆ ಮತ್ತು ಸಂಜೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ 
ತೆಗೆದುಕೊಂಡರೆ ೩ರಿಂದ ೬ ವಾರಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಅಂಶ 
ಕಡಿಮೆಯಾಗುತ್ತದೆ. 

ಆಮ್ಲ ಪಿತ್ತದಲ್ಲಿ (ype Acidity) ನೆಲ್ಲಿಕಾಯಿ ಚೂರ್ಣ ಒಂದು 
ಉತ್ತಮ ಔಷಧ. ಒಂದು ಚಮಚ ನೆಲ್ಲಿಕಾಯಿ ಚೂರ್ಣವನ್ನು ತುಪ್ಪದಲ್ಲಿ 
€ ಹೊಟ್ಟೆಯಲ್ಲಿ ತಿಂದು ಮೇಲೆ ಸುಖೋಷ್ಟ್ಣವಾದ ಹಾಲನ್ನು 


೬ 


a 
ಹಿ 
2೪ b 
"3 
© 


ಮುಂತಾದ ಆಮ ಪಿತ್ತ ಲಕ್ಷಣಗಳು ಕಡಿಮೆಯಾಗುತ್ತದೆ. ನೆಲ್ಲಿಕಾಯಿ 
ತಲೆಕೂದಲಿಗೆ ಒಂದು ದಿವ್ಯ ವರದಾನ. ನೆಲ್ಲಿಕಾಯಿಯ ಚೂರ್ಣವನ್ನು 
ನೀರಿನಲ್ಲಿ ಅಥವ ಪನ್ನೀರಿನಲ್ಲಿ ಕಲಿಸಿ, ಕೂದಲಿಗೆ ರಾತ್ರಿ ಹಚ್ಚಿಕೊಂಡು, 
ಬೆಳಿಗ್ಗೆ ಸ್ನಾನ ಮಾಡಿದರೆ ಕೂದಲು ಉದುರುವುದು ನಿಲ್ಲುತ್ತದೆ. ಕೂದಲು 
ಕಪ್ಪಾಗಿ, ದಟ್ಟವಾಗಿ ಬೆಳೆಯುತ್ತದೆ. ಹಸುವಿನ ಮೊಸರಿನಲ್ಲಿ ನೆಲ್ಲಿ 
ಚೂರ್ಣವನ್ನು ಕಲಿಸಿ, ಕೂದಲ ಬುಡಕ್ಕೆ ಹಚ್ಚಿ ಒಂದು ಗಂಟೆ ಕಾಲ ಬಿಟ್ಟು 
ಸ್ನಾನ ಮಾಡಿದರೆ ತಲೆಯಲ್ಲಿರುವ ಹೊಟ್ಟು ಕಡಿಮೆಯಾಗುತ್ತದೆ, ಕೂದಲು 
ಉದುರುವುದು ನಿಲ್ಲುತ್ತದೆ. ಕೇಶಸೌಂದರ್ಯಕ್ಕೆ ಮಾರುಕಟ್ಟೆಯಲ್ಲಿ 
ಅನೇಕ ನೆಲ್ಲಿಕಾಯಿಯನ್ನೊಳಗೊಂಡ ಕೇಶ ತೈಲಗಳು ಸಿಗುತ್ತದೆ. 
ನೆಲದ ಮಾತು 


ಬೃಂಗಾಮಲಕ ತೈಲ, ಆಮ್ಲ ಕೇಶ ತೈಲ, ಅಮೃತಾಮಲಕ ತೈಲ ಇತ್ಯಾದಿ. 
ಇವೆಲ್ಲಾ ಕೇಶ ಸೌಂದರ್ಯಕ್ಕೆ ಮತ್ತು ಪೋಷಣೆಗೆ ಒಳ್ಳೆಯದು. 
ನೆಲ್ಲಿಕಾಯಿಯ ಕಷಾಯದಲ್ಲಿ ಬಾಯನ್ನು ಪ್ರತಿದಿನ ಮುಕ್ಕಳಿಸಿದರೆ, 
ಬಾಯಿಯ ದುರ್ವಾಸನೆ ಕಡಿಮೆಯಾಗುತ್ತದೆ. ವಸಡುಗಳಲ್ಲಿ ರಕ್ತ, ಕೀವು 
ಸೋರುವಿಕೆ ನಿಲ್ಲುತ್ತದೆ. ಆಯುರ್ವೆದ ಶಾಸ್ತ್ರದಲ್ಲಿ ನೆಲ್ಲಿಕಾಯಿಯ 
ನೂರಾರು ಯೋಗಗಳು ಇವೆ. ಅದರಲ್ಲಿ ಅತ್ಯಂತ ಉಪಯುಕ್ತ ಹಾಗೂ 
ಸರಳ ಯೋಗ "ಶ್ರಿಫಲ' ಚೂರ್ಣ. ೩ ಭಾಗ ನೆಲ್ಲಿಕಾಯಿ, ೨ ಭಾಗ 
ಅಳಲೆಕಾಯಿ ಮತ್ತು ಒಂದು ಭಾಗ ತಾರೆಕಾಯಿ ಸೇರಿಸಿ ಮಾಡಿದ ಚೂರ್ಣ 
ಬಹು ಉಪಯೋಗಿ ಚೂರ್ಣ. ಆಯುರ್ವೆದ ವೈದ್ಯರು ಇದನ್ನು ಹತ್ತಾರು 
ಕಾಯಿಲೆಗಳಲ್ಲಿ ಉಪಯೋಗಿಸುತ್ತಾರೆ. ಮಲಬದ್ಧತೆಯಲ್ಲಿ ತ್ರಿಫಲ 
ಚೂರ್ಣ ಅತ್ಯಂತ ಶ್ರೇಷ್ಠ ಔಷಧ, ರಾತ್ರಿ ಮಲಗುವಾಗ ೧-೨ ಚಮಚ 
ತ್ರಿಫಲ ಚೂರ್ಣವನ್ನು ಬಿಸಿ ನೀರಿನಲ್ಲಿ ತೆಗೆದುಕೊಂಡರೆ ಬೆಳಿಗ್ಗೆ ಸುಖವಾಗಿ 
ಮಲ ವಿಸರ್ಜನೆಯಾಗುತ್ತದೆ. ಶರೀರ ಪ್ರಕೃತಿಯ ಮೇಲೆ ಇದರ 
ಪ್ರಮಾಣವನ್ನು ೨ ರಿಂದ ೪ ಚಮಚೆಯವರೆಗೆ ತೆಗೆದುಕೊಳ್ಳಬಹುದು. 
ಬಹಳ ದಿನ ತೆಗೆದುಕೊಂಡರೂ ಯಾವ ದುಷ್ಪರಿಣಾಮವೂಆಗುವುದಿಲ್ಲ. 
ತ್ರಿಫಲ ಕಷಾಯದಲ್ಲಿ ಕಣ್ಣನ್ನು ಪ್ರತಿದಿನ ತೊಳೆದರೆ ಕಣ್ಣಿನ ಅನೇಕ 
ರೋಗಗಳನ್ನು ತಡೆಗಟ್ಟಬಹುದು. ಮತ್ತು ಕಣ್ಣಿನ ದೃಷ್ಟಿ ಸಹ 
ಉತ್ತಮವಾಗುತ್ತದೆ. ಕಣ್ಣಿನಲ್ಲಿ ನೀರು ಸೋರುವಿಕೆ, ಕೆಂಪಾಗುವಿಕೆ, 
ಕಣ್ಣಿನಲ್ಲಿ ನವೆಯಂತಾದ ಕಣ್ಣಿನ ಸಾಧಾರಣ ರೋಗಗಳಲ್ಲಿ ತ್ರಿಫಲ 
ಕಷಾಯದ ಪ್ರಕ್ಷಾಳನ ಶ್ರೇಷ್ಠ. 

ತ್ರಿಫಲ ಚೂರ್ಣ ತಲೆಯಲ್ಲಿನ ಹೊಟ್ಟು ರೋಗ ಮತ್ತು ಕೂದಲು 
ಉದುರುವುದಕ್ಕೆ ಸಂಜೀವಿನಿ ಇದ್ದ ಹಾಗೆ. ೨-೩ ಚಮಚ ತ್ರಿಫಲ 
ಚೂರ್ಣವನ್ನು ಅರ್ಧ ಕಪ್ಪು ಕುದಿಸಿದ ಬಿಸಿ ನೀರಿನಲ್ಲಿ ಹಾಕಿ, ಮುಚ್ಚಿ 
ಇಡಬೇಕು. ಅದು ತಣ್ಣಗಾದ ಮೇಲೆ, ೨ ಚಮಚನಿಂಬೆ ಹಣ್ಣಿನ ರಸವನ್ನು 
ಬೆರೆಸಿ, ತಲೆಕೂದಲಿನ ಬುಡಕ್ಕೆ ಚೆನ್ನಾಗಿ ತಿಕ್ಕಬೇಕು. ಅನಂತರ ೧೫ 
ನಿಮಿಷಗಳು ಬಿಟ್ಟು, ಸೀಗೆ ಪುಡಿ ಅಥವಾ ಕಡಲೆ ಹಿಟ್ಟನ್ನು ಹಾಕಿ ಸ್ನಾನ 
ಮಾಡಬೇಕು. ಹೀಗೆ ವಾರಕ್ಕೆ ಮೂರು ದಿವಸದಂತೆ ೨ ವಾರ ಮಾಡಿದರೆ, 
ಅಗರಿನ ರೋಗ ಸಂಪೂರ್ಣವಾಗಿ ಗುಣವಾಗುತ್ತದೆ. ಕೂದಲು ಸೊಂಪಾಗಿ 
ಬೆಳೆಯುತ್ತದೆ. 


ಆಯುರ್ವೆದ ಶಾಸ್ತ್ರದಲ್ಲಿ ವಿವರಿಸಿರುವ ಮತ್ತೊಂದು ಜನಪ್ರಿಯ 
ಯೋಗ ""ಚ್ಯವನಪ್ರಾಶ'' ಪೂರ್ವದಲ್ಲಿ ಚ್ಯವನ ಮಹರ್ಷಿಗಳು ತಮ್ಮ 
ಮುಪ್ಪಿನ ಕಾಲದಲ್ಲಿ ಮದುವೆಯಾದಾಗ, ಈ ನೆಲ್ಲಿಕಾಯಿಯ ಯೋಗವನ್ನು 
ತಯಾರಿಸಿ ಉಪಯೋಗಿಸಿದಾಗ ಮತ್ತೆ ಯೋವನ ಪ್ರಾಪ್ತಿಯಾಯಿತೆಂದು 
ಪ್ರತೀತಿ ಇದೆ. ಚ್ಯವನ ಪ್ರಾಶವನ್ನು ಶಾಸ್ತ್ರೋಕ್ತವಾಗಿ ತಯಾರಿಸಿ 
ಉಪಯೋಗಿಸಿದರೆ ನಿಜವಾಗಿಯೂ ಉತ್ತಮ ಗುಣವನ್ನು ಕೊಡುತ್ತದೆ. 
ಇಂತಹ ಅಮೂಲ್ಯವಾದ ನೆಲ್ಲಿಕಾಯಿಯ ಮರವನ್ನು ಹೊಲ, ತೋಟ, 
ಹಿತ್ತಲು ಮುಂತಾದ ಅವಕಾಶವಿರುವ ಕಡೆಗಳಲ್ಲಿ ಬೆಳೆದು ಅದರ ಅಮೃತ 
ಫಲವನ್ನು ಉಪಯೋಗಿಸಿ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಔಷಧಿಗಳು: 
೧. ಅಮರಕ ರಸಾಯನ, ೨. ಆಮ್ಲ ಪರಿಮಳ, ೩. ದ್ರಾಕ್ಷಾ ಅಮಲಕ, 
೪, ನೀಕ್ಷಾಮಲಕ, ೫. ಬ್ರಾಮ್ಹಿ ಆಮ್ಲ, ೬. ಖಂಡಾಮ್ಲಕ ರಸಾಯನ 
ಇತ್ಯಾದಿ. 


ಬ 


3 
57 


ಜಗತ್ತು ಒಂದು ಅಥವಾ ಎರಡು ? 


ಪ್ರಪಂಚದ ಅತ್ಯಂತ ದೊಡ್ಡ ಸಂರಕ್ಷಣಾ ಸಂಸ್ಥೆ 
"ವಿಶ್ವ ವನ್ಯಜೀವಿ ನಿಧಿ, (WWF) ತನ್ನ ೨೫ನೇ 
ವಾರ್ಷಿಕೋತ್ಸವವನ್ನು ಸೆಪ್ಟೆಂಬರ್‌ ೧೯೮೬ರಲ್ಲಿ ವಿಶಿಷ್ಟ 
ರೀತಿಯಲ್ಲಿ ಆಚರಿಸಲು ನಿರ್ಧರಿಸಿತು. ಪ್ರಪಂಚದ ಐದು 
ದೊಡ್ಡ ಧರ್ಮಗಳಾದ ಕ್ರಿಶ್ಚಿಯನ್‌, ಇಸ್ಲಾಂ, ಹಿಂದೂ, ಬೌದ್ಧ 
ಮತ್ತು ಜುದಾಯಿಸಂನ ಪ್ರತಿನಿಧಿಗಳನ್ನು ಸಂತ ಫ್ರಾನ್ಸಿಸ್‌ನ 
ಹುಟ್ಟೂರಾದ ಇಟಲಿಯ ಅಸಿಸ್ಸಿಯಲ್ಲಿ ಒಂದೆಡೆಗೆ ಸೇರಿಸಿತು. ಸಂತ 
ಫ್ರಾನ್ಸಿಸ್‌ ಬಡಜನ ಹಾಗೂ ಪ್ರಕೃತಿಯನ್ನು ಪ್ರೀತಿಸಿದ ಮೊದಲ 
` ಪರಿಸರವಾದಿಯಾಗಿದ್ದ. ಆತನ ಸಾವಿನ ೬೫೦ ವರ್ಷಗಳ ನಂತರ "ಧರ್ಮ 
ಮತ್ತು ಪ್ರಕೃತಿ'ಗಳ ನಡುವಿನ ಅಂತರ ಸಂಬಂಧವನ್ನು ಆಚರಿಸಲಿಕ್ಕಾಗಿ 
ಸಭೆಯೊಂದು ನಡೆಯಿತು. ಐದು ಮತಗಳ ಪ್ರತಿನಿಧಿಗಳು ತಮ್ಮ 
ಧರ್ಮವು ಪರಿಸರ ದುಸಸ್ಲಿತಿಯನ್ನು ಹೇಗೆ ಎದುರಿಸಬಲ್ಲುದು ಎಂಬುದರ 
ರಿತು ಮಾತನ್ನಾಡಿದರು. ಮಾತಿನ ಮಧ್ಯೆ ಹಿಂದೂ ದೇವಾಲಯ 
ನೃತ್ಯಗಳು, ಕ್ರಿಶ್ಚಿಯನ್ನರ ಮಂತ್ರೋಚ್ಚಾರಣೆಗಳು ನಡೆದವು. ತಾವು ಅಥವಾ 
ತಮ್ಮ ಅನುಯಾಯಿಗಳು ಮಾಡಿದ ಪರಿಸರ ಹಾನಿಗಾಗಿ 
ಕ್ಷಮಾಯಾಚನೆಯನ್ನು ಕೂಡಾ ಧರ್ಮಗುರುಗಳು ಮಾಡಿದರು. 

ಅಸಿಸ್ಸಿಯಲ್ಲಿ ಮಾತನ್ನಾಡಿದ ಧರ್ಮಗುರುಗಳು ತಮ್ಮ ಧರ್ಮದ 
ಉನ್ನತ ಶ್ರೇಣಿಯವರಾಗಿದ್ದರಲ್ಲ ದೆ, ಸಮಾವೇಶದಲ್ಲಿ ಇಟಲಿಯ ಪರಿಸರ 
ುಂತ್ರಿ, ರಾಜಕುಮಾರ ಫಿಲಿಪ್‌ ಮೊದಲಾದ ಜಾತ್ಯಾತೀತ ಜಗತ್ತಿನ 
ಪ್ರಭಾವಶಾಲಿ ವ್ಯಕ್ತಿಗಳು ಕೂಡಾ ಸೇರಿದ್ದರು. "ನ್ಯೂಯಾರ್ಕರ್‌' 
ಪತ್ರಿಕೆಗಾಗಿ ಈ ಸಮಾವೇಶವನ್ನು ವರದಿ ಮಾಡಿದ ಲಿಸ್‌ ಹ್ಯಾರಿಸ್‌ 
ಬರೆಯುತ್ತಾನೆ - "ಪ್ರಪಂಚದೆಲ್ಲೆಡೆ ಧರ್ಮ ಗುರುಗಳ ದ್ವಾರಾ 
ಸಂರಕ್ಷಣೆಯ ಮಂತ್ರವನ್ನು ಹರಡುವುದು ಸಮಾವೇಶವನ್ನು 
ಏರ್ಪಡಿಸಿದ್ದವರ ಉದ್ದೇಶವಾಗಿತ್ತು. ಪತ್ರಿಕೆಗಳನ್ನು ಕೊಳ್ಳಲಾಗದ, 
ಓದಲು ಬಾರದ ಅನಕ್ಷರಸ್ಪರಿಗೆ, ದೂರದರ್ಶನ ಅಲಭ್ಯವಾಗಿರುವವರಿಗ 
ನಮ್ಮೆಲ್ಲರನ್ನು ಸಾಕುತ್ತಿರುವ ಇರುವ ಒಂದೇ ಒಂದು ಭೂಮಿಯನ್ನು 
ಉಳಿಸಿಕೊಳ್ಳುವ ಸಂದೇಶವನ್ನು ಹರಡುವುದು ಸಮ್ಮೇಳನದ 
ಗುರಿಯಾಗಿತ್ತು'. 

೧೯೭೦ರ ಹೊತ್ತಿಗೆ ಪ್ರಪಂಚದಲ್ಲೆಡೆ, ಎಲ್ಲ ಖಂಡಗಳಲ್ಲೂ ಪರಿಸರ 
ಆಂದೋಳನವು ಹರಡಿಕೊಂಡಿತು. ೮೦ರಲ್ಲಿ ಸ್ಥಳೀಯ ಮತ್ತು ಪ್ರಾಂತೀಯ 
ಪರಿಸರ ಸಮಸ್ಯೆಗಳೊಡನೆ "ಜಾಗತಿಕ' ಎನ್ನಬಹುದಾದ ಸಮಸ್ಯೆಗಳೂ 
ಸೇರಿಕೊಂಡವು. ಇವುಗಳಲ್ಲೊಂದು, ವಾತಾವರಣದಲ್ಲಿ ಇಂಗಾಲದ 
ದ್ವಯಾವ್ಹು ಸೇರಿಕೊಂಡು ಆದ "ಹಸಿರುಮನೆ' ಪರಿಣಾಮ - 


ಪ್ರಸಿದ್ಧ ಚಿಂತಕ ರಾಮಚಂದ್ರ ಗುಹಾರವರ ಈ ಲೇಖ 
— 


58 


ನವನ್ನು "ಜಾಗತಿಕ ಪರಿಸರ ಚರಿತ್ರೆ' ಪ್ರತಿಯಿಂದ ತೆಗೆದುಕೊಂಡಿದೆ. ಇದು ಹೆಗ್ಗೋಡಿನ ಅಕ್ಷರ ಚಿಂತನೆ 
ಮಾಲೆಯಲ್ಲಿ ಪ್ರಕಟವಾಗಿರುವ ಕೃತಿ. ಇದನ್ನು ಲೇಖಕ ಮತ್ತು ಉತ್ತಮ ಅನುವಾದಕ ಮಾಧವ ಐತಾಳರವರು ಅನುವಾದಿಸಿದ್ದಾರೆ. 


- ರಾಮಚಂದ್ರ ಗುಹಾ 


ಕ್ಲೋರೋಫ್ಲೋರೋ ಕಾರ್ಬನ್‌ 
ಹೊರಸೂಸುವುದರಿಂದ ಓಜೋನ್‌ ಪದರದಲ್ಲಿ 
ಉಂಟಾಗುವ ರಂಧ್ರ, ಅಸಂಖ್ಯಾತ ಸಸ್ಯಪ್ರಾಣಿ ಮತ್ತು 
ಕೀಟಪ್ರಭೇದಗಳ ನಿರ್ವಂಶ, ಕೆಲವೊಮ್ಮೆ ಅವುಗಳ 
ವಾಸಪ್ರದೇಶದ ನಾಶ - ಇವೆಲ್ಲವೂ ಎಲ್ಲರಿಗೂ ಸೇರಿದ 
ಮ್ಮ ಸಂಪತ್ತಿನಲ್ಲಿ ಆದ ನಷ್ಟವೆಂದು ಗಣಿಸಲಾಯಿತು. ಯಾವ 
ಇ ದೇಶವೂ ಈ ವಿನಾಶಕ್ಕೆ ಹೊರತಲ್ಲವಾದ್ದರಿಂದ ಅವುಗಳು ಜಾಗತಿಕ 
ಸಮಸ್ಯೆಗಳೆನಿಸಿದವು. ಪ್ರಪಂಚದ ಹವಾಮಾನ ಬದಲಾವಣ ಅಥವ 
ಜೈವಿಕ ವೈವಿಧ್ಯತೆಯ ನಾಶದಿಂದ ಯಾವ ದೇಶ ಹಚ್ಚು ನಷ್ಟ 
ಅನುಭವಿಸುತ್ತದೆ ಎಂದು ಹೇಳಬರುವುದಿಲ್ಲ. 


ನೆಲದಿಂದ ನೋಡಿದರೆ ಭೂಮಿಯ ವೈಶಾಲ್ಯ ಅಗಾಧವಾದದ್ದು. 
ಆದರೆ ಅಂತರಿಕ್ಷದಿಂದ ಉಪಗ್ರಹಗಳು ಕಳಿಸಿದ ಛಾಯಾಚಿತ್ರಗಳಿಂದ 
ಭೂಮಿ ಎಷ್ಟು ಸಣ್ಣದು ಎನ್ನುವುದು ಎಲ್ಲರಿಗೂ ಗೊತ್ತಾಯಿತು. 
ಅಪೊಲೋ ೧೪ರಲ್ಲಿ ಪ್ರಯಾಣ ಮಾಡಿದ್ದ ಅಂತರಿಕ್ಷ ಯಾನಿ ಎಡ್ಗರ್‌ 
ಮಿಚ್ಚೆಲ್‌ ಭೂಮಿಯ ಕುರಿತು ಹೀಗೆ ಹೇಳಿದ - "ಅಗಾಧವಾದ, ಕಪ್ಪಾದ 
ರಹಸ್ಯದಲ್ಲಿ ನೀಲಿ ಬಣ್ಣದ ಮತ್ತು ಬೆಳ್ಳಗೆ ಹೊಳೆಯುತ್ತಿರುವ ಸಣ್ಣ ಮುತ್ತು 
ಈ ಭೂಮಿ '. ೧೯೮೯ರ ಮೊದಲ ವಾರದಲ್ಲಿ ಜನಪ್ರಿಯ ವಾರಪತ್ರಿಕೆ 
ಟೈಮ್‌ ಜಾಗತಿಕ ಪರಿಸರಪ್ರಜ್ಞ್‌ಿಯ ಹೊಮ್ಮುವಿಕೆ ಕುರಿತು 
ಅಧಿಕಾರಯುತವಾಗಿ ಬರೆಯಿತು. ವ್ಯಕ್ತಿಯೊಬ್ಬನನ್ನು, ವಿಜ್ಞಾನಿ, ಆಟಗಾರ 
ಅಥವ ರಾಜಕಾರಣಿಯನ್ನು ವರ್ಷದ ವ್ಯಕ್ತಿಯನ್ನಾಗಿ ಆರಿಸುವ ಬದಲು, 
ಪತ್ರಿಕೆ ಭೂಮಿಯನ್ನು "ವರ್ಷದ.ಗ್ರಹ' ಎಂದು ಆರಿಸಿತು. ಮುಖ್ಯ 
ಲೇಖನದ ಬರಹಗಾರ ಥಾಮಸ್‌ ಎ. ಸ್ಯಾಂಕ್ಟನ್‌ ಕಳೆದ ವರ್ಷಗಳ ಪರಿಸರ 
ಅವಘಡಗಳನ್ನು ಪಟ್ಟಿಯಲ್ಲಿ ತೋರಿಸಿ ಬರೆದರು: 

ಸುತ್ತುತ್ತಿರುವಎಲ್ಲ ಜೀವಗಳ ಸಂಗ್ರಹವಾದ ಈ ಭೂಮಿ ದುರಂತದ 
ಹಾದಿಯಲ್ಲಿದೆ ಎಂದು ಎಲ್ಲರಿಗೂ ಗೊತ್ತಾಯಿತು. ಯಾವುದೇ ವ್ಯಕ್ತಿ, 
ಘಟನೆ ಮುಖ್ಯ ಸಂಗತಿಯಾಗುವುದರ ಬದಲು ಕಲ್ಲು, ಮಣ್ಣು, ನೀರು 
ಮತ್ತು ಗಾಳಿಯಿಂದಾದ ಈ ಭೂಮಿ, ನಮ್ಮ ಮನೆ, ನಮ್ಮೆಲ್ಲರ 
ಕಲ್ಪನೆಗಳನ್ನು ಸೆಳೆಯಿತು, ಶೀರ್ಷಿಕೆಗೆ ಅರ್ಹವೆನಿಸಿಬಿಟ್ಟಿತು. 

ತನ್ನ ವಾದವನ್ನು ದೃಢಪಡಿಸಿಕೊಳ್ಳಲು ಸ್ಯಾಂಕ್ಟನ್‌ ಅಮೇರಿಕಾದ 
ಅನೇಕ ವಿಜ್ಞಾನಿಗಳ ಒಟ್ಟು ಅಭಿಪ್ರಾಯವನ್ನು - "ಭೂಮಿಯನ್ನು 
ಅಪಾಯಕ್ಕೆ ತಳ್ಳಿರುವ ಪರಿಸರ ಸಮಸ್ಯೆಗಳ ಕಾರಣ ಹಾಗೂ 
ಪರಿಣಾಮಗಳು ಜಾಗತಿಕವಾದವು, ಅವುಗಳನ್ನು ಜಾಗತಿಕವಾಗಿಯೇ 


-ಸಂ. 


ನೆಲದ ಮಾತು 


ಎದುರಿಸಬೇಕು' - ಉಲ್ಲೇಖಿಸುತ್ತಾನೆ. ತನ್ನ ಲೇಖನದ ಕೊನೆಯಲ್ಲಿ 
ಬರೆಯುತ್ತಾನೆ: 

ಭೂಗೋಳದ ಭೇದ್ಯತೆ ಬಗ್ಗೆಮತ್ತು ಅದನ್ನು ತಕ್ಷಣ ರಕ್ಷಿಸಬೇಕಾದ 
ಗತ್ಯದ ಬಗ್ಗೆ ಎಲ್ಲರಿಗೂ ಅರಿವು ಮೂಡುವಂತೆ ಮಾಡಬೇಕು. 
ಶ್ರಪಂಚದಲ್ಲೆಡೆಯ ಜನಸಾಮಾನ್ಯರು ತಮ್ಮ ಬದುಕಿನ ಶೈಲಿಯನ್ನು 
ಇಂದಿಸಿಕೊಳ್ಳುವ ಮನಸ್ಸು ಮಾಡದಿದ್ದಲ್ಲಿ ಪರಿಸರದ ಉಳಿವು 
ಧ್ಯವಿಲ್ಲ. ನಮ್ಮ ವ್ಯರ್ಥತೆ, ಬದುಕುವ ನಿರ್ಲಕ್ಷ ರೀತಿಗಳು 
ಭೂತಕಾಲದಲ್ಲೇ ಉಳಿದುಬಿಡಬೇಕು. ನಾವು ವಸ್ತುಗಳನ್ನು ಹೆಚ್ಚು 
ಮರುಬಳಕೆ ಮಾಡಬೇಕು, ದೀಪಗಳನ್ನು ಅಗತ್ಯವಿಲ್ಲದಿದ್ದಾಗ 
ಆರಿಸಬೇಕು, ಸಮೂಹ ಸಾರಿಗೆ ವ್ಯವಸ್ಥೆಯನ್ನು ಬಳಸಬೇಕು. ಪ್ರತಿದಿನ 
ಬದುಕಿನ ಸಾವಿರಾರು ಕೆಲಸಗಳನ್ನು ಬೇರೆ ರೀತಿ ಮಾಡಬೇಕು. ಇಂದು 
ಜಗತ್ತಿಗೆ ಸಾಮಾನ್ಯ ಜನರನ್ನು ಉತ್ತೇಜಿಸಬಲ್ಲ ನಾಯಕರ 
ಅವಶ್ಯಕತೆಯಿದೆ. ರಾಷ್ಟ್ರೀಯವಾದ ಅಥವಾ ಯುದ್ಧಾಂದೋಳನದ 
ಬದಲು ಭೂಮಿಯನ್ನು ಉಳಿಸಲು ಜನರು ಜಗತ್ತಿ ನಾದ್ಯಂತ ಧರ್ಮಯುದ್ದ 
ಘೋಷಿಸಬೇಕಿದೆ. ನಾಯಕರು ಜನರನ್ನು ಈ ಹಾದಿಯಲ್ಲಿ 
ಮುನ್ನಡೆಸಬೇಕಾಗಿದೆ. 

ಅಸಿಸ್ಸಿಯಲ್ಲಿ ನಡೆದ ಸಮಾವೇಶ ಮತ್ತು ಟೈಮ್‌ ನ ಲೇಖನ 
ಇವರಡೂ ಪರಿಸರ ರಕ್ಷಣೆಗೆ ಸಾಮೂಹಿಕ ಕ್ರಿಯೆಯ ಅಗತ್ಯವನ್ನು ಕುರಿತು 
ಒತ್ತಿ ಹೇಳಿದವು. ಪತ್ರಿಕೆಯು ಮಿಸ್ಸೌರಿಯ ಸಸ್ಯಶಾಸ್ತ್ರಜ್ಞಿ ಪೀಟರ್‌ ರೆವನ್‌ 
ಹೇಳಿದ ಮಾತನ್ನು ಉಲ್ಲೇಖಿಸಿತು. - "ಎಲ್ಲ ದೇಶಗಳೂ 
ಎದುರಿಸುತ್ತಿರುವುದು ಒಂದೇ ಸಮಸ್ಯೆಯನ್ನು; ಅದೆಂದರೆ, ಇರುವ ಒಂದೇ 
ಒಂದು ಸಂಪನ್ಮೂಲವಾದ ಪ್ರಪಂಚವನ್ನು ಸಂತುಲಿತವನ್ನಾಗಿ ಹೇಗೆ 
ಇಡಬಹುದು? ಎಲ್ಲ ದೇಶಗಳಿಗೂ ಕಾದಿರುವುದು ಒಂದೇ ಭವಿಷ್ಯ'. 
ಅಸಿಸ್ಸಿಯಲ್ಲಿ ನಡೆದ ಸಮಾವೇಶದಲ್ಲಿ ಭಾಗವಹಿಸಿದ್ದ ಪಾದ್ರಿಗಳು, 
ಮುಲ್ಲಾಗಳೂ ಇದೇ ಹೇಳಿಕೆಯನ್ನು ಅನುಮೋದಿಸುತ್ತಿದ್ದರು,"ದೇಶಗಳು' 
ಎನ್ನುವ ಬದಲು "ಧರ್ಮಗಳು' ಎಂಬ ಪದವನ್ನು ಬಳಸಿ. 

"ಎಲ್ಲರಿಗೂ ಒಂದೇ ಭೂಮಿ' ಎನ್ನುವ ಕಲ್ಪನೆಯನ್ನು ಮೊದಲು 
ಬಳಸಿದವರು ಲಂಡನ್ನಿನ ಅರ್ಥಶಾಸ್ತ್ರಜ್ಞ ಬಾರ್ಬರಾ ವಾರ್ಡ್‌ ಮತ್ತು 
ನ್ಯೂಯಾರ್ಕ್‌ನ ಸೂಕ್ಷ್ಮ ಜೀವಿಶಾಸ್ತ್ರಜ್ಞ ರೆನೆ ಡ್ಯೂಬಾಸ್‌. ಅವರು 
೧೯೭೨ರಲ್ಲಿ ಸ್ಟಾಕ್‌ ಹೋಂನಲ್ಲಿ ನಡೆದ "ಮಾನವ ಪರಿಸರ'ದ ಬಗೆಗೆ 
ಸಂಯುಕ್ತ ರಾಷ್ಟ್ರಗಳ ಪ್ರಥಮ ಸಮಾವೇಶಕ್ಕಾಗಿ ಬರೆದ ಪುಸ್ತಕ "ಓನ್ಹಿ ಒನ್‌ 
ಅರ್ಥ್‌ : ದಿ ಕೇರ್‌ ಅಂಡ್‌ ಮೆಯಿನ್‌ಟೆನೆನ್ಸ್‌ ಆಫ್‌ ಎ ಸ್ಮಾಲ್‌ 
ಪ್ಲಾನೆಟ್‌'ನ ಮುನ್ನುಡಿಯ ಕೊನೆಯ ಸಾಲು ಇಂತಿದೆ - "ಮನುಷ್ಯನ 
ವಿಕಾಸದ ಜಾಗತಿಕ ಘಟ್ಟವನ್ನು ನಾವು ಪ್ರವೇಶಿಸುತ್ತಿರುವ ಸಮಯದಲ್ಲಿ 
ಪ್ರತಿ ಮನುಷ್ಯನೂ ಎರಡು ದೇಶಗಳನ್ನು ಹೊಂದಿದ್ದಾನೆ - ಒಂದು ಆತ 
ಹುಟ್ಟಿದ ದೇಶ, ಇನ್ನೊಂದು ಭೂಗ್ರಹ'. ಪರಿಸರ ಕ್ಷೇತ್ರದಲ್ಲಿ ವಿಶ್ವಸಂಸ್ಥೆ 
ನಡೆಸುತ್ತಿರುವ ಪ್ರಯತ್ನಗಳು ಕೂಡಾ "ಸಣ್ಣ, ಹಂಚಲ್ಪಟ್ಟ ಭೂಮಿ'ಯ 
ಕಲ್ಪನೆಯನ್ನು ಆಧರಿಸಿದೆ. ೧೯೮೭ರಲ್ಲಿ ಅದು ಸಂತುಲಿತ ಅಭಿವೃದ್ಧಿ 
ಕುರಿತು ಪ್ರಭಾವಶಾಲಿಯಾದ ವರದಿ "ಅವರ್‌ ಕಾಮನ್‌ ಫ್ಯೂಚರ್‌' ಅನ್ನು 
ಪ್ರಕಟಿಸಿತು. ಅದನ್ನು ಬರೆದವರು ನಾರ್ವೆಯ ಪ್ರಧಾನಮಂತ್ರಿ ಗೊ 


(1 


[ 


8೩. (EL 
rk 
ne 


ನೆಲದ ಮಾತು 


ಹಾರ್ಲೆಮ್‌ ಬ್ರಂಟ್‌ಲ್ಯಾಂಡ್‌ ನೇತೃತ್ವದ ಬಹುರಾಷ್ಟ್ರಗಳ ಸಮಿತಿ. ಆ 
ನಂತರ ಬಂದದ್ದು ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ಧಿ ಸಮಾವೇಶ 
(ಯು ಎನ್‌ ಸಿ ಇ ಡಿ). ಅದು ಜೂನ್‌, ೧೯೯೨ರಲ್ಲಿ ರಿಯೋ ಡಿ 
ಜನೈರೋನಲ್ಲಿ ನಡೆಯಿತು. ಈ ಭೂ ಶೃಂಗಸಭೆಯಲ್ಲಿ ೧೮೦ ದೇಶಗಳು 
ಭಾಗವಹಿಸಿದ್ದವು. ಇದಕ್ಕೆ ಸಮಾನಾಂತರವಾಗಿ ಸ್ವಯಂ ಸೇವಾ 
ಸಂಘಟನೆಗಳು, ಪ್ರಪಂಚದ ಖ್ಯಾತ ಪರಿಸರವಾದಿಗಳು ಭಾಗವಹಿಸಿದ್ದ ಸಭೆ 
ನಡೆಯಿತು. ಭೂಶೃಂಗ ಸಭೆಯು ಪ್ರಪಂಚದ ಅತ್ಯಂತ ದೊಡ್ಡ 
ಸಮಾವೇಶವಾಗಿತ್ತಲ್ಲದೆ, ವಿವಾದಾತ್ಮಕವಾಗಿತ್ತು ಕೂಡಾ. ಅಸಿಸ್ಸಿಯ 
ಧರ್ಮಗುರುಗಳು ಹಾಗೂ ಟೈಮ್‌ ಪತ್ರಿಕೆಯ ಲೇಖನವನ್ನು ಒಪ್ಪಿದ್ದ 
ವಿಜ್ಞಾನಿಗಳು ಎಲ್ಲರಿಗೂ ಇರುವ "ಸಾಮಾನ್ಯ ಭವಿಷ್ಯ'ದ ಬಗ್ಗೆ 
ಒಪ್ಪಿಕೊಂಡಿದ್ದರೆ, ರಿಯೋ ಸಮಾವೇಶ "ಪ್ರಪಂಚವು ಅಸಮಾನ 
ಅರ್ಧಗಳಾಗಿ ಒಡೆದಿದೆ' ಎನ್ನುವುದನ್ನು ಒಪ್ಪಿಕೊಂಡಿತು. 

ರಿಯೋದಲ್ಲಿ ಚರ್ಚಿತವಾದ ಮೂರು ಮುಖ್ಯಜಾಗತಿಕ ಸಮಸ್ಯೆಗಳು 
- ಅರಣ್ಯನಾಶ, ಹವಾಮಾನ ಬದಲಾವಣೆ ಮತ್ತು ಜೈವಿಕ ವೈವಿಧ್ಯತೆಯ 
ನಷ್ಟ. ಇದಕ್ಕಾಗಿ ಎಲ್ಲ. ರಾಷ್ಟ್ರಗಳೂ ಒಪ್ಪಂದವೊಂದನ್ನು 
ಒಪ್ಪಿಕೊಳ್ಳಬೇಕೆಂದು ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ದಿ ಸಂಸ್ಥೆಯು 
ಆಶಿಸಿತ್ತು. ಸಮಾವೇಶದ ಮೊದಲೇ ಒಪ್ಪಂದದ ಕರಡು ಎಲ್ಲರಿಗೂ 
ಹಂಚಲ್ಪಟ್ಟಿತ್ತು. ಈ ಸಮಾವೇಶದ ಮೊದಲಿನ ತಯ್ಯಾರಿ - ಸಭೆಗಳಲ್ಲಿ 
ಪರಸ್ಪರ ವಿರೋಧವಾದ ಎರಡು ಗುಂಪುಗಳು ಹುಟ್ಟಿಕೊಂಡವು. ಒಂದು 
ಪಕ್ಷ ಉತ್ತರದ ಕೈಗಾರಿಕೀಕೃತ ಆರ್ಥಿಕ ವ್ಯವಸ್ಥೆಯ ಸಮೃದ್ಧ ದೇಶಗಳದ್ದು 
ಹಾಗೂ ಇನ್ನೊಂದು, ದಕ್ಷಿಣದ ಬಡ ದೇಶಗಳ ವ್ಯವಸ್ಥೆ. 

ಶೃಂಗಸಭೆಯಲ್ಲಿ ಚರ್ಚಿತವಾದ ಪ್ರಶ್ನೆಗಳಲ್ಲಿ ತೀರಾ 
ವಿವಾದಾತ್ಮಕವಾದದ್ದು - ಹವಾಮಾನ ಬದಲಾವಣೆಯ ಪ್ರಶ್ನೆ. 
ವಾತಾವರಣಕ್ಕೆ ಹಸಿರುಮನೆ ಅನಿಲಗಳನ್ನು ತುಂಬುವ ಪ್ರಮಾಣವನ್ನು 
೨೦೧೫ರೊಳಗೆ ಸ್ಥಿರಗೊಳಿಸಲು ಎಲ್ಲ ದೇಶಗಳು ಒಪ್ಪಿಕೊಂಡಿದ್ದವು. 
ವಾಷಿಂಗ್ಟನ್‌ ಮೂಲದ ವಿಶ್ವ ಸಂಪನ್ಮೂಲ ಸಂಸ್ಥೆ ಮಂಡಿಸಿದ್ದ ಈ 
ಠರಾವನ್ನು ದಕ್ಷಿಣದ ಪರಿಸರವಾದಿಗಳು ತೀವ್ರವಾಗಿ ವಿರೋಧಿಸಿದರು. 
ದೆಹಲಿಯ ವಿಜ್ಞಾನ ಮತ್ತು ಪರಿಸರ ಕೇಂದ್ರದ ಅನಿಲ್‌ ಅಗರ್ವಾಲ್‌ 
ಮತ್ತು ಸುನೀತ ನಾರಾಯಣ್‌, ಬಡ ಜನರ "ಬದುಕಿನಿಂದ? 
ಹೊರಹೊಮ್ಮುವ ಇಂಗಾಲಕ್ಕೂ, ಶ್ರೀಮಂತರ "ವೈಭೋಗದಿಂದ' 
ಹೊರಚೆಲ್ಲುವ ಇಂಗಾಲಕ್ಕೂ ಅಗಾಧ ವ್ಯತ್ಯಾಸವಿದೆ ಎಂದು ವಾದಿಸಿದರು. 
ಯೂರೋಪ್‌ ಮತ್ತು ಉತ್ತರ ಅಮೇರಿಕಾದಲ್ಲಿ ವಾಹನಗಳು ಚೆಲ್ಲುವ 
ಇಂಗಾಲಾಮ್ಲ ಹಾಗೂ ಪಶ್ಚಿಮ ಬಂಗಾಳ ಅಥವಾ ಥೈಲ್ಯಾಂಡ್‌ ನ ಭತ್ತದ 
ಗದ್ದೆಗಳು ಮತ್ತು ದನಗಳ ಸೆಗಣಿಯಿಂದ ಉತ್ಪಾದನೆಯಾಗುವ ಮೀಥೇನ್‌ 
ಅನ್ನು ವಿಶ್ವ ಸಂಪನ್ಮೂಲ ಸಂಸ್ಥೆ ಹೇಗೆ ಸಮ ಎನ್ನುತ್ತದೆ, ಎನ್ನುವುದು 
ಅವರು ಕೇಳಿದ ಪ್ರಶ್ನೆ. "ಇಂಗಾಲಾಮ್ಲವನ್ನು ಹೀರಿಕೊಳ್ಳುವ ಸಾಗರ ಹಾಗು 
ಕಾಡುಗಳ ಸಾಮರ್ಥ್ಯಕ್ಕೆ ಮಿತಿ ಇದೆ. ಹೀರಿಕೊಳ್ಳಲಾಗದಷ್ಟು 
ಇಂಗಾಲಾಮ್ಲ ಉತ್ಪತ್ತಿಯಾಗುತ್ತಿದ್ದಲ್ಲಿ, ಅದನ್ನು ತಡೆಯುವ ಪ್ರಯತ್ನಗಳು 
ಉತ್ತರ ದೇಶಗಳಲ್ಲಿ ಪ್ರಾರಂಭವಾಗಬೇಕು. ಜಗತ್ತಿನ ಎಲ್ಲರಿಗೂ 
ವಾತಾವರಣವನ್ನು ಸಮನಾಗಿ ಹಂಚಿದಲ್ಲಿ, ಉತ್ತರದ ಪ್ರಜೆಗಳು ತಮ್ಮ 


59 


ಪಾಲಿನ ವಾತಾವರಣಕ್ಕಿಂತ ಹೆಚ್ಚಿನದನ್ನು ಬಳಸಿಕೊಂಡಿದ್ದಾರೆ. ಭಾರತ 
ಮತ್ತು ಚೈನಾದ ಪ್ರಜೆಗಳು ಚೆಲ್ಲುತ್ತಿರುವ ಅನಿಲಗಳ ಪ್ರಮಾಣವು 
ಮಿತಿಗಿಂತ ಕಡಿಮೆ ಇದೆ'. 

ರಿಯೋದಲ್ಲಿ ಅರಣ್ಯ ಸಂಪನ್ಮೂಲಗಳ ಮೇಲೆ ಜಾಗತಿಕ 
ನಿಯಂತ್ರಣವನ್ನು ಬಲಪಡಿಸುವ ಗೊತ್ತುವಳಿಯೊಂದನ್ನು ಎಲ್ಲರಿಗೂ 
ಹಂಚಲಾಗಿತ್ತು. ಪ್ರಪಂಚದಲ್ಲಿ ಉಳಿದಿರುವ ಕಾಡನ್ನು ನಿರ್ವಹಿಸಲು 
ಅಂತರರಾಷ್ಟ್ರೀಯ ನಿರ್ವಹಣಾ ವ್ಯವಸ್ಥೆಗಾಗಿ ಉತ್ತರದ ಪರಿಸರವಾದಿಗಳು 
ಒತ್ತಾಯಿಸಿದರೆ, ದಕ್ಷಿಣದ ಪರಿಸರವಾದಿಗಳು ರಾಷ್ಟ್ರೀಯ ನಿರ್ವಹಣೆಗಾಗಿ 
ತನ್ಮೂಲಕ ಸ್ಥಳೀಯ ಹಾಗೂ ಸಮುದಾಯಗಳ ಮೂಲಕ ನಿರ್ವಹಣೆಗಾಗಿ 
ಒತ್ತಾಯಿಸಿದರು. ದಕ್ಷಿಣದ ೧೨ ದೇಶಗಳ ಕಾರ್ಯಕರ್ತರು "ಕಾಡುಗಳನ್ನು 
ಜಾಗತಿಕ ನಿರ್ವಹಣಾ ವ್ಯವಸ್ಥೆಯಲ್ಲಿ ತರುವುದೇ ಆದಲ್ಲಿ ಉತ್ತರದ 
ಸಂಪನ್ಮೂಲಗಳನ್ನು ಕೂಡ ಅದೇ ನಿರ್ವಹಣಾ ವ್ಯವಸ್ಥೆಯಲ್ಲಿ 
ತರಬಾರದೇಕೆ?' ಎಂದು ತೀಕ್ಷ್ಣವಾಗಿ ಪ್ರಶ್ನಿಸಿದರು. "ಅರಣ್ಯ ನಿರ್ವಹಣೆಗೆ 
ಜಾಗತಿಕ ವ್ಯವಸ್ಥೆಯ ಅಗತ್ಯವಿದ್ದಲ್ಲಿ ಸಂತುಲಿತ ತೈಲೋತ್ಪಾದನೆ, 
ನಿರ್ವಹಣೆ ಹಾಗೂ ಸಂರಕ್ಷಣೆಗೂ ಜಾಗತಿಕ ನಿರ್ವಹಣೆಯ ಅಗತ್ಯವಿದೆ' 
ಎನ್ನುವುದು ಅವರ ವಾದವಾಗಿತ್ತು. 

ಜೈವಿಕ ವೈವಿಧ್ಯತೆ ಕುರಿತ ಒಪ್ಪಂದ ಕೂಡ ವಿವಾದಾತ್ಮಕವಾಗಿತ್ತು. 
ಅದು ಉತ್ತರದ ಜೈವಿಕ ತಂತ್ರಜ್ಞಾನಾಧಾರಿತ ಸಂಸ್ಥೆಗಳ ಕಡೆಗೆ ವಾಲಿದೆ 
ಎನ್ನುವುದು ದಕ್ಷಿಣದ ಪರಿಸರವಾದಿಗಳ ದೂರು. ತಲೆಮಾರುಗಳಿಂದ 
ಕಾಯ್ದುಕೊಂಡು ಬಂದ ಸ್ಥಳೀಯ ಜ್ಞಾನಕ್ಕೆ ಸೂಕ್ತ ಪರಿಹಾರವನ್ನು 
ಸೂಚಿಸುವಲ್ಲಿ ಒಪ್ಪಂದ ವಿಫಲವಾಗಿದೆ, ಇದನ್ನು ಬಳಸಿಕೊಂಡು ವಾಣಿಜ್ಯ 
ದೃಷ್ಟಿಯಿಂದ ಲಾಭದಾಯಕವಾದ ಕೃಷಿ ಮತ್ತು ಔಷಧಿಗಳನ್ನು ಸೃಷ್ಟಿ 
ಮಾಡಿದರೆ, ಮೂಲ ಜ್ಞಾನದ ವಾರಸುದಾರರಿಗೆ ಗಿಟ್ಟುವ ಫಲ ಬಹಳ 
ಕಡಿಮೆ ಎಂದು ದಕ್ಷಿಣದ ಪರಿಸರವಾದಿಗಳು ದನಿಯೆತ್ತಿದ್ದರು. 

ಮಲೇಷಿಯಾದ ಪರಿಸರವಾದಿ ಮಾರ್ಟಿನ್‌ ಖೋರ್‌ ಕೋಕ್‌ 
ಪಂಗ್‌ ಹೀಗೆ ಹೇಳುತ್ತಾರೆ - "ವಿಶ್ವಸಂಸ್ಥೆಯ ಪರಿಸರ ಮತ್ತು ಅಭಿವೃದ್ದಿ 
ಸಂಸ್ಥೆ ೨ ಮೂಲಭೂತ ಸಂಸ್ಥೆಗಳಾದ - ಈಗಾಗಲೇ ಆಗಿರುವ ನಾಶದ 
ಜವಾಬ್ದಾರಿಯನ್ನು ಹೊರುವವರು ಯಾರು ಮತ್ತು ವಿಶ್ವಸಂಸ್ಥೆಯೂ 
ಸೇರಿದಂತೆ ಅಂತರರಾಷ್ಟ್ರೀಯ ಸಂಸ್ಥೆಗಳು ಪ್ರಪಂಚದ ಎಲ್ಲ ದೇಶಗಳಿಗೂ 
ನಿಜವಾದ ಪ್ರಾತಿನಿಧಿತ್ವ ಕೊಡಿಸುವುದು ಸಾಧ್ಯವೇ - ಎನ್ನುವುದನ್ನು 
ಎತ್ತಿಕೊಳ್ಳಲು ನಿರಾಕರಿಸಿದೆ ಇಲ್ಲವೆ ಉತ್ತರಿಸುವುದು ಅದಕ್ಕೆ 
ಸಾಧ್ಯವಾಗಿಲ್ಲ'. ಬಹುಪಾಲು ಪರಿಸರವಾದಿಗಳ ಪ್ರಕಾರ ಇಂದಿನ ಪರಿಸರ 
ಸಮಸ್ಯೆಗಳಿಗೆ ಮುಖ್ಯಕಾರಣ ಉತ್ತರದ ಜನರ ವ್ಯರ್ಥಕರ ಬಳಕೆ ಹಾಗೂ 
ಅತಿ ಬಳಕೆ. ಜಗತ್ತಿನ ಶೇ. ೮೦ರಷ್ಟು ಸಂಪನ್ಮೂಲಗಳನ್ನು ಯೂರೋಪ್‌, 
ಉತ್ತರ ಅಮೇರಿಕಾ ಹಾಗೂ ಜಪಾನ್‌ನ ಶೇ. ೨೦ರಷ್ಟು ಜನ 
ಕಬಳಿಸುತ್ತಿದ್ದಾರೆ. ತೃತೀಯ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಯನ್ನು 
ಪರಿಸರ ಸಮಸ್ಯೆಗಳಿಗೆ ಕಾರಣ ಎನ್ನಲಾಗುತ್ತಿದೆ. ಆದರೆ ಬ್ರಿಟಿಷ್‌ ಲೇಖಕ 
ಫ್ರೆಡ್‌ ಪಿಯರ್ಸ್‌ ಪ್ರಕಾರ - ಉತ್ತರ ಅಮೆರಿಕಾ ಅಥವಾ ಯುರೋಪಿನ 
ಮಗುವೊಂದು ೧೦ ಅಥವಾ ೧೦೦ ಪಟ್ಟು ಹೆಚ್ಚು ಸಂಪನ್ಮೂಲವನ್ನು 


ಲು ಚಿ 


ನುಂಗಿ, ಅನೇಕ ಪಟ್ಟು ಮಾಲಿನ್ಯವನ್ನು ಸೃಷ್ಟಿಸುವಾಗ ದಕ್ಷಿಣದ ದೇಶಗಳ 


೪ 


00 


ಜನಸಂಖ್ಯಾ ಹೆಚ್ಚಳದ ಬಗ್ಗೆ ಪಾಶ್ಚಿಮಾತ್ಯ ಪರಿಸರವಾದಿಗಳು 
ತಲೆಕೆಡಿಸೆಕೊಳ್ಳುವುದರಲ್ಲಿ ಅರ್ಥವಿಲ್ಲ. ತಾರ್ಕಿಕವಾಗಿ ಹೇಳಬೇಕೆಂದರೆ 
ಸಂಪನ್ಮೂಲದ ಬಳಕೆಯನ್ನು ಲೆಕ್ಕಿಸಿದರೆ ಮೂರು ಮಕ್ಕಳನ್ನುಳ್ಳ 
ಅಮೆರಿಕಾದ ಕುಟುಂಬವು ೮ ಅಥವಾ ೮೦ ಮಕ್ಕಳನ್ನುಳ್ಳ ಆಫ್ರಿಕಾದ 
ಕುಟುಂಬವೊಂದಕ್ಕೆ ಸಮ. " 

ರಿಯೋದ ವಿವಾದಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕೆಂದರೆ 
ಬಳಕೆಯ ಬಗ್ಗೆ ಮಾತ್ರವಲ್ಲ, ಅದರ ಇನ್ನಿತರ ಸಂಗತಿಗಳ ಬಗ್ಗೆಯೂ ದೃಷ್ಟಿ 
ಹರಿಸಬೇಕು. ಕ್ಲೋರೋಫ್ಲೋರೋ ಕಾರ್ಬನ್‌ಗಳನ್ನು ಬಳಸುವ ಮುಖ್ಯ 
ಉಪಕರಣ ಶೀತಕಗಳು. ಹಸಿರುಮನೆ ಅನಿಲಗಳು ಹೆಚ್ಚು ಪ್ರಮಾಣದಲ್ಲಿ 
ಉತ್ಪತ್ತಿಯಾಗುವುದು ವಾಹನಗಳಿಂದ. ಕಾರು ಹಾಗೂ ಶೀತಕ 
(ರೆ ಫ್ರಿಜರೇಟರ್‌)ಗಳನ್ನು ಹೊಂದುವುದು ಸಮೃದ್ದಿಯ, ಕೆಲವೊಮ್ಮೆ 
ನಾಗರಿಕತೆಯ ಸಂಕೇತ ಎನ್ನುವ ನಂಬಿಕೆ ರೂಢಿಯಲ್ಲಿದೆ. ಸತ್ಯ 
ಸಂಗತಿಯೆಂದರೆ ಎಲ್ಲಾ ಅಮೆರಿಕನ್ನರು, ಜಪಾನಿಯರು, ನಾರ್ವೆ ಮತ್ತು 
ಬೆಲ್ಜಿಯನ್ನರ ಬಳಿ ಕಾರು ಮತ್ತು ಶೀತಕ ಇದೆ. ಭಾರತೀಯರು, ಕೆನ್ಯಾ, 
ಕೊಲಂಬಿಯಾ ಮತ್ತು ರ್ವಾಂಡಾದ ಬಹುಪಾಲು ಜನರ ಹತ್ತಿರ ಕಾರು 
ಮತ್ತು ಶೀತಕ ಇಲ್ಲ. ಆದರೆ ಅವರಿಗೆ ಸನಿಹದಲ್ಲೇ ಅದನ್ನು ಹೊಂದುವ 
ಆಸೆಯಿದೆ. ಈ ಜನರಿಗೆ ಅವುಗಳನ್ನು ಕೊಳ್ಳಬೇಡಿ ಎಂದು ಹೇಳುವುದು 
ಎಷ್ಟು ಸರಿ? ಈ ವಿಷಯದಲ್ಲಿ ಕ್ಯಾಲಿಫೋರ್ನಿಯಾದ ಗೃಹಿಣಿ ಮತ್ತು 
ಮೆಕ್ಸಿಕೋದ ರೈತ ಇಬ್ಬರೂ ಭೂತ ಮತ್ತು ವರ್ತಮಾನದ 
ಸವಲತ್ತುಗಳನ್ನು ಎಲ್ಲರಿಗೂ ಅನ್ವಯಿಸುವಂತೆ ಸಮನಾಗಿ 
ಹಂಚಿಕೊಂಡಿಲ್ಲ ಎನ್ನುವುದು ಸ್ಪಷ್ಟ. ಹಾಗಿರುವಾಗ,ಅವರು "ಸಾಮಾನ್ಯ 
ನಾಳೆ'ಯನ್ನು ಏಕೆ ಎಲ್ಲರೊಡನೆ ಹಂಚಿಕೊಳ್ಳಬೇಕು? ಅವರ ಧ್ವನಿಗೆ 
ಜಾಗತಿಕ ಮಟ್ಟದಲ್ಲಿ ಮಹತ್ವ ಬಂದಾಗ ಮಾತ್ರ ಅವರು ನಾಳೆಯನ್ನು 
ಎಲ್ಲರೊಡನೆ ಹಂಚಿಕೊಳ್ಳಬಹುದು. ಆದರೆ "ಭೂಶೃಂಗ ಸಭೆ'ಗಾಗಿ 
ವಿಜ್ಞಾನ ಮತ್ತು ಪರಿಸರ ಸಂಸ್ಥೆಯು ವಿಶೇಷವಾಗಿ ಹೊರಡಿಸಿದ "ಜಾಗತಿಕ 
ಪ್ರಜಾಪ್ರಭುತ್ವ ಹೇಳಿಕೆ'ಯಲ್ಲಿ ಲಿಖಿತವಾಗಿರುವ ದೂರು ಹೀಗಿದೆ: 

ಜಾಗತಿಕ ಮಟ್ಟದಲ್ಲಿ ಪರಿಸರ ನಿರ್ವಹಣೆಗಾಗಿ ಎಲ್ಲರನ್ನೂ 
ಒಳಗೊಳ್ಳುವಂತೆ ಮಾಡಲು ಯಾವುದೇ ಪ್ರಯತ್ನ ನಡೆದಿಲ್ಲ. 
ವಾಸ್ತವವೇನೆಂದರೆ ತಮ್ಮ ಆರ್ಥಿಕ ಮತ್ತು ರಾಜಕೀಯ 
ತೋಳ್ಪಲದಿಂದಾಗಿ ಉತ್ತರದ ಸರ್ಕಾರ ಹಾಗೂ ಸಂಸ್ಥೆಗಳು ಬಾಂಗ್ಲಾದ 
ಅಭಿವೃದ್ಧಿಯಲ್ಲಿ ಹಸ್ತಕ್ಷೇಪ ಮಾಡಬಲ್ಲವು. ಆದರೆ ಹಸಿರುಮನೆ 
ಪರಿಣಾಮದಿಂದಾಗಿ ತಮ್ಮ ದೇಶದ ಅರ್ಧಭಾಗವನ್ನು ಕಳೆದುಕೊಳ್ಳುವ 
ಬಂಗ್ಲಾ ದೇಶೀಯರಿಗೆ ಉತ್ತರದೇಶಗಳ ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ 
ಯಾವುದೇ ಹಸ್ತಕ್ಷೇಪ ಸಾಧ್ಯವಿಲ್ಲ. 

ಭೂಶೃಂಗ ಸಭೆಯ ಮೊದಲು ಮತ್ತು ನಂತರ ನಡೆದ ವಿಚ್ಛೇದಗಳ 
ಬಗ್ಗೆ ಪಾಕಿಸ್ತಾನದ ಸಮಾಜಶಾಸ್ತ್ರಜ್ಞ ತಾರೀಖ್‌ ಬನೂರಿ ವಿಶ್ಲೇಷಣಾತ್ಮಕ 
ಚಿಂತನೆ ನಡೆಸಿದ್ದಾರೆ. ಬನೂರಿ ಪ್ರಕಾರ: 

ಉತ್ತರ ಮತ್ತು ದಕ್ಷಿಣ ದೇಶಗಳ ನಡುವಿನ ಭೇದಗಳು ಆರ್ಥಿಕ 
ಹಾಗೂ ಅರ್ಥೈಸುವಿಕೆಯಲ್ಲಿನ ವ್ಯತ್ಯಾಸಗಳ ಮೂಲದಿಂದ ಬಂದವು. 
ಒಂದೇ ಘಟನೆಯನ್ನು ಎರಡು ರೀತಿ ಅರ್ಥೈಸಲಾಯಿತು. ಒಂದೇ 


ನೆಲದ ಮಾತು 


ಚಿತ್ರಮಂದಿರದಲ್ಲಿ ಕುಳಿತವರು ಎರಡು ಚಲನಚಿತ್ರವನ್ನು 
ನೋಡುತ್ತಿರುವಂತೆ ಪರಿಸ್ಥಿತಿಯನ್ನು ಸೃಷ್ಟಿಸಲಾಯಿತು. ಉತ್ತರದವರ 
ಪ್ರಕಾರ ಭೂಶೃಂಗಸಭೆಯು ಸಾಮೂಹಿಕ ಕಾರ್ಯಕ್ರಮಗಳಿಂದ 
ಭೂಮಿಯನ್ನು ಉಳಿಸುವ ಪ್ರಯತ್ನ. ಆದರೆ ದಕ್ಷಿಣ ದೇಶಗಳ ಸರ್ಕಾರ 
ಹಾಗೂ ಅಲ್ಲಿನ ಸ್ವಯಂ ಸೇವಾ ಸಂಘಟನೆಗಳ ಪ್ರಕಾರ ಭೂಶೃಂಗದಿಂದಾಗಿ 
(ಬೇರೆ ಬೇರೆ ಕಾರಣಗಳಿಂದಾಗಿ) ಹೊಸ ಸಾಮ್ರಾಜ್ಯಶಾಹಿಯು 
ಸೃಷ್ಟಿಯಾಗುತ್ತಿದೆ, ಹೊಸ ಷರತ್ತುಗಳು ಸೃಷ್ಟಿಯಾಗುತ್ತಿವೆ, ಬಡತನವನ್ನು 
ಮತ್ತು ಶೋಷಣೆಯನ್ನು ನಿವಾರಿಸುವ ಪ್ರಯತ್ನಗಳಿಗೆ ಹೊಸ ಅಡೆತಡೆಗಳು 
ನಿರ್ಮಾಣವಾಗುತ್ತಿವೆ. ಉತ್ತರದವರು ಪ್ರಳಯದಿಂದ ಪಾರಾಗಲು 
ನೋವಾನ ಪೆಟ್ಟಿಗೆಯನ್ನು ಕಟ್ಟಲು ಅಣಿಯಾಗಿದ್ದಾರೆ. ಆದರೆ, 
ದಕ್ಷಿಣದವರಿಗೆ ಅಲ್ಲಿ ಸ್ಥಾನವಿಲ್ಲ. ಮಾನವತೆಗಾಗಿ ಯೇಸು 
ನೋವುಣ್ಣುತ್ತಿರುವುದು ಈಚೆ ದಡದಲ್ಲಿ. ಬಡವರು ಬಡತನದಿಂದ 
ತೊಳಲಾಡುತ್ತಿದ್ದರೆ, ಶ್ರೀಮಂತರು ಸುಖಸಂತೃಪ್ತಿಯಿಂದ 
ಬದುಕಬಹುದು. 

ಅಸಿಸ್ಸಿಯಲ್ಲಿ ಧಾರ್ಮಿಕ ಸಮಾವೇಶ ನಡೆದ ಆರು ವರ್ಷಗಳ 
ನಂತರ ರಿಯೋ ಸಮಾವೇಶ ನಡೆಯಿತು. ಈ ಎರಡರ ನಡುವೆ ಅಪಾರ 
ವೈರುಧ್ಯಗಳಿವೆ. ಅಸಿಸ್ಸಿಯ ಸಮಾವೇಶ ಅರ್ಥಭರಿತ ಹಾಗೂ 
ಸಾಮಯಿಕವಾದದ್ದಾಗಿತ್ತು. ಆದರೆ ಬರಿಯ ಬಡಾಯಿಯಾಗಿತ್ತು. ರಿಯೋ 
ಸಮಾವೇಶವು ಕಹಿಯಾಗಿ, ವಿವಾದಾತ್ಮಕವಾಗಿದ್ದರೂ, ಸದೃಢ ಮತ್ತು 
ಸೂಕ್ತ ಗುರಿಯುಳ್ಳದ್ದಾಗಿತ್ತು. ಜಗತ್ತಿನ ಎಲ್ಲ ದೇಶಗಳಿಗೂ 
ಜೀವಗೋಳದಲ್ಲಿ ಸೂಕ್ತಪಾಲಿಗಾಗಿ ವಾದಿಸಿತು ಹಾಗೂ ಅನಿಲ ತುಂಬಿದ 
ದೇಶಗಳ ಮೇಲೆ ಪ್ರಮಾಣಕ್ಕನುಗುಣವಾಗಿ ದೋಷವನ್ನು ಹೊರಿಸಿತು. 

ಪರಿಸರವಾದದ ಅನೇಕ ಎಳೆಗಳಲ್ಲಿ, ಎಲ್ಲವೂ ಇನ್ನೊಂದರಿಂದ 
ಪಡೆದುಕೊಂಡಿದೆ. ಭೂಶೃಂಗಸಭೆಯಲ್ಲಿ ಪರಿಸರವಾದಿಗಳ ನಡುವೆ ನಡೆದ 
ಹಣಾಹಣಿಯು ಪರಸ್ಪರ ಪೂರಕವಾಗಿರದೆ, ಅಸೌಹಾರ್ದಯುತ ಹಾಗೂ 
ಕೆಡವುವರೀತಿಯಲ್ಲಿತ್ತು. ರಿಯೋದ ಶೇಷವು ನಮ್ಮೊಡನೆ ಇನ್ನೂ ಕೆಲಕಾಲ 
ಉಳಿಯುತ್ತದೆ. ಪರಿಸರವಾದಿಗಳ ಮಧ್ಯ ನಿಜವಾದ ಮತ್ತು ಮೂಲಭೂತ 
ಅಭಿಪ್ರಾಯಭೇದಗಳಿರಬಹುದು. ಆದರೆ ಒಂದು ವಿಷಯವು 
ಅವರೆಲ್ಲರನ್ನು ಒಂದುಗೂಡಿಸುತ್ತದೆ. ಅಮೆರಿಕಾದ ಜಾನ್‌ 
ಮುಯಿರ್‌ನನ್ನು ಭಾರತದ ಮಹಾತ್ಮಾ ಗಾಂಧಿಯೊಡನೆ, ಕೆನ್ಯಾದ ವಾಂಗರಿ 
ಮಾಥಾಯಿಯನ್ನು ಜರ್ಮನಿಯ ಪೆಟ್ರಾ ಕೆಲ್ಲಿಯ ಜೊತೆ ಕೂಡಿಸಿರುವುದು 
- ಆತ್ಮ ಸಂಯಮದ ತತ್ವ. ಚರಿತ್ರೆಯನ್ನು ಗಮನಿಸಿದರೆ, ಅಧಿಕಾರ 
ಹೊಂದಿದವರು ಸಾಮಾನ್ಯ ಜನರ ಬಗ್ಗೆ ಹಾಗೂ ಪರಿಸರದ ಬಗ್ಗೆ ತೀವ್ರ 
ತಿರಸ್ಕಾರ ಪ್ರದರ್ಶಿಸಿದ್ದಾರೆ. ಬಂಡವಾಳಶಾಹಿಗಳು ಕೆಲಸಗಾರರನ್ನು 
ಶೋಷಿಸಿದ್ದರೆ, ಸಮಾಜವಾದಿಗಳು ನಾಗರಿಕರನ್ನು ತುಳಿದಿದ್ದಾರೆ. ಈ 


ನೆಲದ ಮಾತು 


""ನೀವು ಕಂಡ ಅತ್ಯಂತ ದುರ್ಬಲ ಮತ್ತು ನಿರ್ಗತಿಕನ ಮುಖವನ್ನು ನೆನಪಿಸಿಕೊಳ್ಳಿ. ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ. ನೀವು ಚಿಂತಿಸುವ 
ಕ್ರಮಗಳು ಅವರಿಗೇನಾದರೂ ಉಪಕಾರಿಯಾಗಬಲ್ಲವೆ? ಹಾಗೇ ಆಗುವುದಾದಲ್ಲಿ ಆ ಕ್ರಮಗಳೇ ಅಂತ್ಯೋದ್ಯದ ಕಾರ್ಯಕ್ರಮಗಳು'' 


ಇಬ್ಬರೂ ಧ್ವನಿಯೇ ಇಲ್ಲದ ಮೂಕ ಪರಿಸರದ ಮೇಲೆ ಪ್ರಭುತ್ವ 
ಸಾಧಿಸಿದ್ದಾರೆ. ಪರಿಸರವಾದಿಗಳು ತಮ್ಮ ನಂಬಿಕೆಗನುಗುಣವಾಗಿ ಆತ್ಮ 
ಸಂಯಮಿಗಳು. ಇದನ್ನು ಕಾನನ ಚಿಂತಕನೊಬ್ಬ ವನ್ಯಜೀವಿಗಳ ಮೇಲೆ 
ತೋರಿಸುವ ಗೌರವದಲ್ಲಿ ಅಥವಾ ತನ್ನ ಭೂಮಿಯನ್ನು ಮೆದುವಾಗಿ 
ಸ್ಪರ್ಶಿಸುವ ರೈತನಲ್ಲಿ ಅಥವಾ ವೈಜ್ಞಾನಿಕ ಸಂರಕ್ಷಣಾತಜ್ಞನೊಬ್ಬ 
ಭೂಮಿಯ ಸಂಪನ್ಮೂಲದ ಮೂಲ ಬಂಡವಾಳ ನಶಿಸಿ ಹೋಗದಂತೆ 
ಅದರ ಬಡ್ಡಿಯನ್ನು ಮಾತ್ರ ಬಳಸಬೇಕು ಎಂದು ಅಂಕಿಸಂಖ್ಯೆಗಳ ಮೂಲಕ 
ಸಾಧಿಸುವುದರಲ್ಲಿ ನೋಡಬಹುದು. 

ಎಲ್ಲ ಪರಿಸರವಾದಿಗಳನ್ನು, ಪರಿಸರ ಆಂದೋಳನಗಳನ್ನು 
ಒಂದುಗೂಡಿಸಬಹುದಾದ ಎಳೆಯೊಂದು ಭಾರತದ ಚೀನಿ ಸಂಪ್ರದಾಯ 
ಹಾಗೂ ಭಾಷೆಗಳ ತಜ್ಞ ಗಿರಿ ದೇಶಿಂಕರ್‌ ಅವರ ಮಾತಿನಲ್ಲಿ 
ಅಡಗಿಕೊಂಡಿದೆ. "ಆಧುನಿಕ ನಾಗರಿಕತೆಯು ನಮ್ಮನ್ನು ಭೂತ ಹಾಗೂ 
ಭವಿಷ್ಯ ಎರಡರಿಂದಲೂ ಹೊರತಾಗಿಸಿಬಿಟ್ಟಿದೆ. ಅದು ಸಾಂಪ್ರದಾಯಿಕ 
ಜ್ಞಾನ ಹಾಗೂ ಸಂಸ್ಥೆ ಗಳನ್ನು ಅಪಮೌಲ್ಯಗೊಳಿಸಿರುವುದರಿಂದ, ನಾವು 
ನಮ್ಮ ಪೂರ್ವಜರ ಸಂಪರ್ಕ ಕಡಿದುಕೊಂಡಿದ್ದೇವೆ. ಹಿಂದೆ, ಇಲ್ಲೇ 
ವ್ಯಕ್ತಿಯೊಬ್ಬನ ಸಾಧನೆಯನ್ನು ದೃಷ್ಟಿಯಲ್ಲಿರಿಸಿಕೊಂಡಿರುವುದರಿಂದ 
ಭವಿಷ್ಯಕಾಲಕ್ಕೆ ಬೆಲೆಯೇ ಇಲ್ಲದಂತಾಗಿದೆ' ಎಂದು ಒಮ್ಮೆ ದೇಶಿಂಕರ್‌ 
ಹೇಳಿದ್ದರು. ಬ್ರಿಟಿಷ್‌ ಅರ್ಥಶಾಸ್ತ್ರಜ್ಞ ಮೇನಾರ್ಡ್‌ ಕೇಯ್ಡ್‌ ಹೇಳಿದ 
"ದೂರಕಾಲದಲ್ಲಿನನಾವೆಲ್ಲ ಮೃತರೇ' ಎನ್ನುವ ಮಾತು ೨೦ನೇ ಶತಮಾನದ 
ಚರಮವಾಕ್ಯವಾಗುವ ಎಲ್ಲ ಸಾಧ್ಯತೆಗಳಿವೆ. 

ಪ್ರಥಮ ಮತ್ತು ತೃತೀಯ ಜಗತ್ತುಗಳಲ್ಲಿನ ಸಮಾಜವಾದಿ ಮತ್ತು 
ಬಂಡವಾಳಶಾಹಿ ದೇಶಗಳ ಆರ್ಥಿಕ ಅಭಿವೃದ್ದಿಯನ್ನು ನಿರ್ದೇಶಿಸಿದ್ದು 
"ದೂರಕಾಲದಲ್ಲಿ ನಾವೆಲ್ಲ ಮೃತರೇ' ಎನ್ನುವ ತತ್ವವೇ. ಕೆಲವು ಪ್ರದೇಶಗಳ 
ಹಾಗೂ ಕೆಲವು ಸಂಖ್ಯೆಯ ಜನರ ಕಲ್ಯಾಣವು ಈ ಅಭಿವೃದ್ಧಿ 
ಪ್ರಕ್ರಿಯೆಗಳಿಂದ ಆಗಿದೆ. ಆದರೆ ಅದು ಪರಿಸರದ ಬಗ್ಗೆ ನಿಷ್ಕಾಳಜಿಯನ್ನು 
ಪ್ರದರ್ಶಿಸಿದೆ, ಮುಂದಿನ ಜನಾಂಗದ ಅವಶ್ಯಕತೆಯನ್ನು ಗಣಿಸಿಯೇ ಇಲ್ಲ. 
ಕೆಲವು ಕಡೆ ಈ ಆರ್ಥಿಕಾಭಿವೃದ್ಧಿಯು ಸಮಾಜದಲ್ಲಿನ ವಿಚ್ಛೇದವನ್ನು 
ತೀವ್ರವಾಗಿಸಿದೆ. "ಜಾಗತಿಕ ಪರಿಸರ ಆಂದೋಳನ'ವು ಜನರು ಹಾಗೂ 
ಸರ್ಕಾರಗಳ ಕುರುಡುಗಣ್ಣನ್ನು ತೆರೆಸಿದೆ; ಹುಲ್ಲುಗಾವಲಿನಲ್ಲಿ ಸಿಂಹ 
ರಾಜಗಾಂಭೀರ್ಯದಿಂದ ನಡೆಯಲು, ಮನುಷ್ಯರೆಲ್ಲ ರಿಗೂ ಪ್ರಕೃತಿಯ 
ಬೆಳೆಯಲ್ಲಿ ಸಮಾನ ಪಾಲು ಹಂಚಿಕೆಯಾಗುವಂತೆ ಮಾಡಲು, ಅದು 
ಮಾಡಿದ ಪ್ರಯತ್ನದಲ್ಲಿ ಸ್ವಲ್ಪಮಟ್ಟಿಗಾದಲೂ ಯಶಸ್ವಿಯಾಗಿದೆ. ಈ 
ಅರ್ಥದಲ್ಲಿ ನಮಗೊಂದು ಸಾಮಾನ್ಯ ಭವಿಶ್ಯವನ್ನು ಪರಿಸರ ಆಂದೋಳನ 
ತೆರೆಸಿಕೊಟ್ಟಿದೆ ; ಅಷ್ಟೇ ಅಲ್ಲ, ಅದನ್ನು ಗಳಿಸಿಕೊಳ್ಳಲು ಅನೇಕ 
ದಾರಿಗಳನ್ನು ತೋರಿಸಿಕೊಟ್ಟಿದೆ. 

ಟ್ರ 


-ಗಾಂಧೀಜಿ 


61 


ನಮ್ಮ ವೃಕ್ಷಗಳು - ಅಶ್ವತ್ಥ ವೃಕ್ಷ 


ನಮ್ಮ ದೇಶದ ಸಂಸ್ಕೃತಿಯಲ್ಲಿ ವೃಕ್ಷಗಳಿಗೆ ದೊಡ್ಡಸ್ಥಾನವನ್ನು 
ಕೊಟ್ಟಿದ್ದೇವೆ. ಇಲ್ಲಿ ಹದಿನೈದು ಸಾವಿರಕ್ಕೂ ಮೇಲ್ಪಟ್ಟು 
ದಕ್ಕೆ ಮುಖ್ಯ ಕಾರಣ ಇಲ್ಲಿಯ 
ಣ್ಲುಮತ್ತು ಜು ಕಾರಣವಾಗಿದೆ. 


ಲಲ್ದೆಯನ್ನು ತ ತೆಗೆದುಕೊಂಡರೂ ಐವತ್ತರಿಂದ 
ಶಿಕ ಮತ್ತು ಜೈವಿಕ ವೈವಿಧ್ಯತೆಯಿಂದ ಕೂಡಿದ 
ಗುಣ ಲಕ್ಷಣವನ್ನು ನೋಡಬಹುದು. ಈ ರೀತಿಯದನ್ನು ಬೇರ 
ಯಾವುದೇ ದೇಶದಲ್ಲೂ ನೋಡಲು ಸಾಧ್ಯವಿಲ್ಲ. ಉದಾಹರಣೆಗೆ 
ಇಲ್ಲಿಯ ಮಡಿಕೇರಿಯಂಥ ಸಣ್ಣ ಜಿಲ್ಲೆಯನ್ನು ತೆಗೆದುಕೊಂಡರೆ; 
ಮಡಿಕೇರಿಯಿಂದ ಕುಶಾಲನಗರ ೧೮ ಕಿ.ಮೀ. ದೂರದಲ್ಲಿದೆ. ಅಲ್ಲಿ 
೧೮೦ ಇಂಚು ಮಳೆ. ಆದರೆ ಇಲ್ಲಿ ೪೦ ಇಂಚು ಮಳೆಯಾಗುತ್ತದೆ. 
ಹತ್ತು ಹದಿನೈದು ಮೈಲುಗಳಲ್ಲಿ ಈ ರೀತಿಯ ಮಳೆಯ ವ್ಯತ್ಯಾಸವನ್ನು 
ದ 

ನಮ್ಮ ಪುರಾಣಗಳಲ್ಲಿ ಹದಿನೈದು ಸಾವಿರ ಜಾತಿಯ 
ವೃಕ್ಷರಾಶಿಗಳಿದ್ದಾವೆ ಎಂದು ಹೇಳಿದ್ದಾರೆ. ಆಶ್ಚರ್ಯದ ಸಂಗತಿಯಂದರೆ 
ಈ ಹದಿನೈದು ಸಾವಿರ ಕುಲಗಳನ್ನು ಹೇಗೆ ಗುರ್ತಿಸಿದರೋಗೊತ್ತಿಲ್ಲ. ಈ 
ವಿವಿಧ ಕುಲಗಳನ್ನೂ ಳಗೊಂಡ ಸಸ್ಯ ಸಂಪತ್ತನ್ನು ಹೇಗೆ ಹೊಂದಾಣಿಕೆ 
ಮಾಡಿದರೆಂಬುದು REND ಆದರೆ ನಮ್ಮ ಹಿರಿಯರು 
ಒಂದೂಂದು ಕ ುಲಕ್ಕೆ ಒಂದೊಂದು ವೃಕ್ಷದ ಸಂರಕ್ಷಣೆ ಮತ್ತು ಅಭಿವೃದ್ಧಿ 

ಸಾಡತಕ್ಕಂತಹ ಜವಾಬ್ದಾರಿಯನ್ನು ಕೂಟ್ಟರು. ಅದಕ್ಕೆ ಒಂದು 
ಎಂ ಸ ಹೆಸರಿಟ್ಟರು. ಆ ಕುಲಗಳು ಸಮೃದ್ಧವಾಗಿ ಬೆಳೆದು ನಿಲ್ಲಲು 
ಸಾಧ್ಯವಾಯಿತು. ನಮ್ಮ ಲ್ಲಿ ಇಷ್ಟೆಲ್ಲಾ ನಾಶಮಾಡಿಕೊಂಡಿದ್ದರೂ ಕೂಡ 
ಇಂದಿಗೂ ಕೂಡ ಅಲ್ಲಲ್ಲಿ ಈ ಕುಲವೃಕ್ಷಗಳನ್ನು ಸಂರಕ್ಷಣೆ ಮತ್ತು ಅದರ 

ಪಾವಿತ್ರ್ಯತೆಯನ್ನು ಉಳಿಸಿಕೊಳ್ಳುವ ಸಂಪ್ರದಾಯ ಬೆಳೆದುಬಂದಿದೆ. 


fee) 2 


Wot 
€, 
€ 
EL 
ದ್ರ 

೨ 4. % 
ತ್ರೆ 
| 

ಬ್ಯ U2 


ಸ್ಥಳವೃಕ್ಷಗಳು: (Endemic species) 

ಸ್ಥಳ ಎಂದರ ಎಂಡೆಮಿಕ್‌ ಎಂದು ಅರ್ಥ. ಆ ವಾಯುಗುಣದಲ್ಲಿ, 
ಸ ಉಷ್ಣತೆಯಲ್ಲಿ ಬೆಳೆಯತಕ್ಕಂಥ 
ಎಂಡೆಮಿಕ್‌ ಸ್ಪಿಸೀಸ್‌ ಎಂದು 
ಆ ಸ್ಥಳೀಕರಿಗೆ ಜವಾಬ್ದಾರಿಯನ್ನು ಕೊಟ್ಟರು. 
ಈ ಸ್ಥಳ ವಾ್‌ ನೀವು ರಕ್ಷಣೆ ಮಾಡಬೇಕು. ಇದನ್ನು ಹಾಳು 
ಮಾಡಲು ಬಿಡಬಾರದು. ಇದಕ್ಕೆ ನಿಮ್ಮ ವಾಯುಗುಣಕ್ಕೂ ನಿಮ್ಮ ಸ್ಥಳದ 
್ರಿಮದ ಸುತ್ತಲಿನ ಹತ್ತಿಪ್ಪತ್ತು ಗ್ರಾಮಗಳ ಬಹು 
ಣೆ ಮಾಡಬೇಕು. ಎನ್ನುವುದನ್ನು ನಿಯಮ 
ಳವೃಕ್ಷ, ತೂ] ಇವುಗಳಲ್ಲವನ್ನು ಈಗ ಸಿಬಿಡಿ 
ರ. (Conservation Bio Diversity) ಆದರ 


1 
(ee) 
7 ಲ ಇವ ಅನೆ ಅವಧ 
ಹಿರಿದು ವಿಶಿಷ್ಟವಾದ ನರಸ 


- ಎ.ಎನ್‌. ಯಲ್ಲಪ್ಪ ರೆಡ್ಡಿ 


ಇಂತಹ ಸಂಶೋಧನೆಗಳನ್ನು ನಮ್ಮ ಜನ ರೂಢಿಗತ 
ಮಾಡಿಕೊಂಡಿದ್ದರು. ಅವರಿಗೆ ಘೋಷಣೆಗಳು 
ಮುಖ್ಯವಾಗಿರಲಿಲ್ಲ. ಈ ದೃಷ್ಟಿಯಿಂದ ಎಂಥ ಉನ್ನತವಾದ 
ಕಲ್ಪನೆ ನಮ್ಮ ಹಿರಿಯರಲಿತೆಂದರೆ ಈಗ ಅಶ್ವತ್ಹ ಮರ ಅಥವಾ 
ಅರಳೀ ಮರದ ವಿಷಯಕ್ಕೆ ಸಂಬಂಧಿಸಿದಂತೆ 
ತಿಳಿದುಕೊಳ್ಳಬಹುದು. 

ನಮ್ಮ ರಾಷ್ಟ್ರದ ಬಹುಪಾಲು ರಾಜ್ಯಗಳಲ್ಲಿ ಅಶ್ವತ್ಥ 
ವೃಕ್ಷಗಳನ್ನು ಕಾಣಬಹುದು. ಇದನ್ನು "ಪೀಪಲ್‌ ಟ್ರೀ' ಎಂದು 
ಕರೆಯುತ್ತಾರೆ. ವೃಕ್ಷಗಳ ರಾಜ ಎಂದೂ ಕರೆಯುವರು. 
ಹಾಗೆಯೇ, ಪ್ರತಿಯೊಂದು ಗ್ರಾಮದಲ್ಲೂ ಅಶ್ವತ್ಥ ಕಟ್ಟೆಯನ್ನು 
ಕಟ್ಟಿ ಅಭಿವೃದ್ದಿ ಪಡಿಸುವರು. ಈ ವೃಕ್ಷಗಳನ್ನು ಬೆಳೆಸಿ ಆ 
ಗ್ರಾಮಕ್ಕೆ ಬೇಕಾಗಿರುವಂತಹ ಪ್ರಾಣವಾಯು ಅಥವಾ 
ಜೀವಜ್ಯೋತಿಯನ್ನು (ಆಕ್ಸಿಜನ್‌) ಕೊಡತಕ್ಕಂಥ ವೃಕ್ಷಕ್ಕೆ 
ಗೌರವವನ್ನು ಅರ್ಪಿಸಿ ನೋಡುವಂಥ ಬೆಳವಣಿಗೆ 
ಮಾರ್ಮಿಕವಾದದ್ದು. ವೈಜ್ಞಾನಿಕವಾಗಿ ೧೯೫೬ ನಂತರ ಈ. 
ಮಹಾವೃಕ್ಷಗಳ ಬಗ್ಗೆ ಹೆಚ್ಚು ಬೆಳಕು ಚೆಲ್ಲುವಂತಾಯಿತು. ಆದ್ದರಿಂದ 
೧೯೫೬ರ ನಂತರ ನಮಗೆ ಮನುಷ್ಯನ ಜೆನೆಟಿಕ್‌ ಎಂಡೊಮೆಂಟ್‌ ಅಂದರೆ 
ವಂಶಾಭಿವೃದ್ದಿಗೋಸ್ಕರ ಆ ಒಂದು "ಸೆರ್‌ಟೊನಿನ್‌' (561001೧) 
ಎನ್ನುವಂತಹ ದ್ರಾವಕ ಸೇವಿಸಿದಾಗ ಆ ಮಗು ಜ್ಞಾನವಂತನಾಗಿ, 
ತೇಜೊವಂತನಾಗಿ ಹುಟ್ಟುತ್ತಾನೆ ಎನ್ನುವ ನಂಬಿಕೆ ಮೊದಲಿನಿಂದಲೂ 
ಬೇರೂರಿದೆ. ಅದಕ್ಕೆ ಆ ಮರದ ಸುತ್ತ ಪ್ರದಕ್ಷಣೆ ಹಾಕಬೇಕು ಎನ್ನುವ 
ವಾಡಿಕೆ ಬೆಳೆದು ಬಂದಿದೆ. 

ಚೆನ್ನಾಗಿ ಬೆಳೆದ ಅಶ್ವತ್ಥ ವೃಕ್ಷ ಸುಮಾರು ಒಂದರಿಂದ ಒಂದೂವರೆ 
ಟನ್ನುಗಳಷ್ಟು ಹಣ್ಣನ್ನು ಉತ್ಪತ್ತಿ ಮಾಡುತ್ತದೆ. ಅಂತಹ ಸಂದರ್ಭದಲ್ಲಿ 
ಕೇವಲ ಶೇ. ೧೦ರಷ್ಟು ಅಶ್ವತ್ಥ ವೃಕ್ಷದ ಹಣ್ಣುಗಳನ್ನು ಪಕ್ಷಿಗಳು ಮಾತ್ರ 
ತಿನ್ನುತ್ತವೆ. ಇನ್ನು ಮಿಕ್ಕವನ್ನು ನೆಲದಲ್ಲಿ ಬೀಳಿಸಿಬಿಡು ತ್ತವೆ. ಇನ್ನು ಕೆಲವನ್ನು 
ಎಲ್ಲಾ ಕಡೆ ಹರಡುವಂತೆ ಮಾಡುತ್ತವೆ. ಈ ಅಶ್ವತ ವೃಕ್ಷದ ಹಣ್ಣಿಗೆ 
ನೀರನ್ನು ಶುದ್ಧಿ ಮಾಡುವಂತಹ ಶಕ್ತ ಸಹ ಇದೆ. pe "ವಾಟರ್‌ 
ಬಾರ್ನ್‌ ಡಿಸೀಸ್‌''ನ್ನು ಪ್ರಿವೆಂಟ್‌ ಮಾಡುವ ಶಕ್ತಿಯೂ ಸಹ ಈ ಅಶ್ವತ್ಥ 
ವೃಕ್ಷದ ಹಣ್ಣಿಗೆ ಇದೆ ಎನ್ನುವುದೇ: ಒಂದು ಸೋಜಿಗ. 

ನಮ್ಮ ಸುತ್ತಮುತ್ತಲಿನ ಯಾವುದಾದರೂ ಒಂದು ಹಳ್ಳಿಯನ್ನು 
ತೆಗೆದುಕೊಂಡರೂ ಆ ಹಳ್ಳಿಯ ಅಶ್ವತ್ಥ ವೃಕ್ಷದ ಹಣ್ಣು ನೆಲದ ಮೇಲೆ 
ಬಿದ್ದಾಗ, ಆ ಬಿದ್ದಂತಹ ಹಣ್ಣು ಮಳೆಯ ನೀರಿನಲ್ಲಿ ಕೊಚ್ಚಿಕೊಂಡು 
ಇಳಿಜಾರಿನಲ್ಲಿ ಸಂಚಯನ ಮಾಡಿ, ಆ ಗ್ರಾಮದ ಸುತ್ತಲಿನ 
ಯಾವುದಾದರೂ ಒಂದು ಹಳ್ಳದಲ್ಲಿ ನೀರು ಮತ್ತು ಹಣ್ಣು ಒಟ್ಟಿಗೆ 


ನಾಡಿನ ಹಿರಿಯ ಪರಿಸರ ಚಿಂತಕರು, ಹಾಗೂ ಹೋರಾಟಗಾರರು. ನಾನಾ ಪರಿಸರ ಸಂಘಸಂಸ್ಥೆ ಗಳಿಗೆ 


62 


- ಸುಂ. 


ನೆಲದ ಮಾತು 


ಶೇಖರಣೆಯಾಗುತ್ತದೆ. ಆ ಹಳ್ಳದಲ್ಲಿ ಶೇಖರಣೆಯಾದಂತಹ ನೀರು 
ತನ್ನೊಂದಿಗೆ ಸಂಗ್ರಹವಾದ ಅಶ್ವತ್ಥ ವೃಕ್ಷದ ಹಣ್ಣಿನಿಂದಾಗಿ 
ಶುದ್ಧಿಯಾಗುತ್ತದೆ. ಮತ್ತು ಪೂರ್ಣಪ್ರಮಾಣದಲ್ಲಿ ಶುದ್ಧ ನೀರಾಗಿ 
ಬಳಕೆಯಾಗಲ್ಪಡುತ್ತದೆ. | 

ಒಂದು ಸಣ್ಣ ಗಾತ್ರದ ಅಶ್ವತ್ಥ ವೃಕ್ಷದ ಹಣ್ಣಿನಲ್ಲಿ ಹತ್ತು ಆನೆ ಗಾತ್ರದ 
ಬೃಹದಾಕಾರದ ಅಶ್ವತ್ಥ ವೃಕ್ಷ ಬೆಳೆದು ಬರುವ ಸೃಷ್ಟಿಯ ನೋಟ, ಮನುಷ್ಯ 
ನಿಸರ್ಗದ ನಿಯಮವನ್ನು ಮತ್ತು ಸುತ್ತಲಿನ ಆಶ್ಚರ್ಯದ ಆಯಾಮಗಳನ್ನು 
ಕಂಡುಕೊಳ್ಳಲು ಸಹಾಯ ಮಾಡಿದೆ. 

ಈ ವೃಕ್ಷದಿಂದ ನಾನಾ ರೀತಿಯ ಅನುಕೂಲಗಳನ್ನು 
ಪಡೆಯಬಹುದಾಗಿದೆ. ಮನುಷ್ಯ, ಪ್ರಾಣಿ, ಪಕ್ಷಿಗಳಿಗೆ ನೆರಳನ್ನೂ 
ನೀಡುತ್ತದೆ. ಪಕ್ಷಿಗಳಿಗೆ ಆಹಾರವಾಗುತ್ತದೆ ಮತ್ತು ಅವುಗಳು ಗೂಡು 
ಕಟ್ಟಿಕೊಳ್ಳುವುದಕ್ಕೆ ಬೇಕಾದಂತಹ ಸರಕುಗಳನ್ನು ನೀಡುತ್ತದೆ. ಬೆಳೆಗಳಲ್ಲಿ 
ಕಾಣಿಸಿಕೊಳ್ಳುವಂತಹ ಕೀಟಗಳನ್ನು ತಿಂದು ಕೀಟ ನಿಯಂತ್ರಣ 
ಮಾಡುತ್ತದೆ. ಒಂದು ಪಕ್ಷಿ ತನ್ನ ಮರಿಗಳನ್ನು ಸಾಕಲಿಕ್ಕೆ ಒಂದು ದಿನಕ್ಕೆ 
೧೫೦ ರಿಂದ ೩೦೦ರಷ್ಟು ಕಂಬಳಿಹುಳುಗಳನ್ನು ತಂದು ಮರಿಗಳಿಗೆ 
ತಿನ್ನಿಸುತ್ತ. ಅದರಲ್ಲೂ ಶೇ. ೮೦ರಷ್ಟನ್ನು ಮಾತ್ರ ತಿಂದು ಶೇ. ೨೦ರಷ್ಟು 
ಹಾಗಯೇ ಉಳಿದುಕೊಳ್ಳುತ್ತದೆ. ಹೀಗೆ ಪಕ್ಷಿಗಳಿಗೆ ಬಲಿಯಾಗುವ 
ಕಂಬಳಿಹುಳುಗಳು ಹೇಗಾದರೂ ಮಾಡಿ ಅವುಗಳಿಂದ ತಪ್ಪಿಸಿಕೊಳ್ಳಲು 
ಪ್ರಯತ್ನಿಸುತ್ತವೆ. ಕಲವು ತಪ್ಪಿಸಿಕೊಳ್ಳುತ್ತವೆ. ಇನ್ನು ಕೆಲವು ಸಿಕ್ಕಿ 
ಹಾಕಿಕೊಳ್ಳುತ್ತವೆ. ಆ ಕಂಬಳಿಹುಳದಲ್ಲಿ ಅದರ ದೇಹದ ಮೇಲ್ಭಾಗದಲ್ಲಿ 
ಕೂದಲಿರುತ್ತದೆ. ಆ ಕೂದಲುಗಳನ್ನು "ರಾಡಾಸ್‌' ಎಂದು ಕರೆಯುತ್ತೇವೆ. 
ದೇಹದ ಮೈಲ್ಮೆ ಭಾಗದ ಕೂದಲುಗಳು (ರಾಡಾಸ್‌) ಕಂಬಳಿ ಹುಳುಗಳ 


ಟು 
ೇವಕ್ಕ ಎಚ್ಚರಿಕೆಯ ಘಂಟೆಯಾಗಿಬಿಡುತ್ತದೆ. 
ಇತ್ತೀಚೆಗೆ ಆಕ್ಸಿಜನ್‌ ಕ್ಲಬ್‌ಗಳನ್ನು ಆಕ್ಸಿಜನ್‌ ಸಿಲಿಂಡರ್‌ಗಳನ್ನು 
ಬಳಸಲಾಗುತ್ತಿದೆ. ಮಾಲಿನ್ಯದಿಂದ ಬಳಲುತ್ತಿರುವ ಮಹಾನಗರಗಳಲ್ಲಿ 
ಜೀವಜ್ಯೋತಿ ಕೊರತೆಯನ್ನು ನಾವು ಕಾಣಬಹುದಾಗಿದೆ. ಮೆಕ್ಸಿಕೊದಲ್ಲಿ 
ಮತ್ತು ಬೆಂಗಳೂರಿನಲ್ಲಿ ಈ ಆಕ್ಸಿಜನ್‌ ಕ್ಲಬ್‌ಗಳನ್ನು ನಾವು 
ಕಾಣಬಹುದಾಗಿದೆ. ಕೇವಲ ಒಂದು ಗಂಟೆಗೆ ೮೦ ರೂಪಾಯಿಗಳನ್ನು 
ನೀಡಿದರೆ ನಮಗೆ ಉತ್ತಮ ಪ್ರಾಣವಾಯು ದೊರಕಿಸಿ ಕೊಡುತ್ತವೆ. 
ಆ ಕ್ಲಬ್‌ಗಳನ್ನು ಅಂದರೆ ಅಶ್ವತ್ಥ ಕಟ್ಟೆಗಳನ್ನು ನಿರ್ಮಾಣ 
ಮಾಡಿರುವುದನ್ನು ನಾವು ನೋಡುತ್ತಿರುವಂತಹ ಸಂದರ್ಭದಲ್ಲಿ, ಅಶ್ವತ್ಥ 
ಕಟ್ಟೆಯ ನಿರ್ಮಾಣದ ವೈಜ್ಞಾನಿಕ ಹಿನ್ನೆಲೆಯನ್ನು ನಾವು ಗಂಭೀರವಾಗಿ 
ಪರಿಗಣಿಸಬೇಕು. 

ಇಂದು ನಾವುಗಳು ವ್ಯಾಜ್ಯಗಳನ್ನು ಬಗೆಹರಿಸಿಕೊಳ್ಳಲು ಸುಪ್ರೀಂ 
ಕೋರ್ಟ್‌ ಮತ್ತು ಹೈಕೋರ್ಟ್‌ಗಳಿಗೆ ಹೋಗುತ್ತೇವೆ. ಅಂದಿನ ಕಾಲದಲ್ಲಿ 
ನಮ್ಮ ಹಿರಿಯರು ಪಂಚಾಯಿತಿ ಕಟ್ಟೆಗಳಲ್ಲಿ ಅಂದರೆ ಅಶ್ವತ್ಥಮರದ 
ಕಳಗೆಯೇ ಕುಳಿತು ವ್ಯಾಜ್ಯಗಳನ್ನು ಬಗೆಹರಿಸುತ್ತಿದ್ದರು. ಮತ್ತು ನಮ್ಮ 
ಹಿರಿಯರಿಗೆ ಅಶ್ವತ್ಥ ವೃಕ್ಷದ ಬಗೆ ಪೂಜ್ಯ ಭಾವನೆ ಮೂಡುತ್ತಿತ್ತು. ಬ್ರಹ್ಮ, 
ವಿಷ್ಣು, ಮಹೇಶ್ವರರು, ಅಂದರೆ ತ್ರಿಮೂರ್ತಿಗಳು ವಾಸಮಾಡುತ್ತಿದ್ದರೆಂಬ 
ಗೌರವದ ವಾತಾವರಣವು ಮೂಡುತ್ತಿದ್ದರಿಂದ ತೀರ್ಪು ನ್ಯಾಯ 
ಸಮ್ಮತವಾಗಿರುತ್ತಿತ್ತು. ನಾವುಗಳೂ ಅನ್ಯಾಯದ ತೀರ್ಪನ್ನು ಕೊಟ್ಟರೆ 
ನಮ್ಮನ್ನು ದೇವರು ಕ್ಷಮಿಸಲಾರ ಎಂಬ ಭಾವನೆಯ ಜೊತೆಗೆ ದೊಡ್ಡ 


| ಕಾರ ಇರ ದ್ಯಾ ಸರ ಗಾತ್ರ ತು ಹಾಹಶ್ತುಂ ಕಾಲ. ಸರದು ಕಾಳ ದ 9ತುಗಿರಿಇಶಿ 2 ನನ 
ತಪ್ಪನ್ನು ಮಾಡಿದಂತ ಖನ್ಬುಬಿ ಬಿಂಬಿಬ್ರಿದ್ಲಿ ಪಂಚಾಯಿತಿ ಕಟ್ಟಯ 
ಬ 


ನೆಲದ ಮಾತು 


ನ್ಯಾಯಾಧೀಶರಿಗೆ ಬರುತ್ತಿತ್ತು. ಅಂದರೆ ಇದರಿಂದ ಒಂದು ವಿಶಿಷ್ಠವಾದ 
ವೃಕ್ಷಕ್ಕೂ, ಮನುಷ್ಯರಿಗೂ ಇರುವಂತಹ ಹೊಕ್ಕಳು ಸಂಬಂಧಗಳನ್ನು 
ಅಥವಾ ಮನುಷ್ಯನ ಜೀವನಕ್ಕೂ, ಜೀವಿಗಳಿಗೂ, ಜೀವ ಜೀವಿಗಳಿಗೂ 
ಇರತಕ್ಕ ಹೊಕ್ಕಳು ಸಂಬಂಧಗಳನ್ನು ನಾವು ತಿಳಿದುಕೊಳ್ಳಬಹುದಾಗಿದೆ. 


ಕಡು ಬೇಸಿಗೆಯಲ್ಲಿ ಬೇರೆ ಏನೂ ಇಲ್ಲದಂತಹ ಸಮಯದಲ್ಲಿ 
ಪಕ್ಷಿಗಳಿಗೆ ಕಾಯಿ ಬಿಡುವಂತಹ ಒಂದು "“ಜೈವಿಕ'' ಕಾಲಪ್ರಜ್ಞೆಯನ್ನು 
ಸಹ ನಾವು ಈ ಮಹಾವೃಕ್ಷಗಳಲ್ಲಿ ಗಮನಿಸಬೇಕು. ಯಾಕೆಂದರೆ ಆವಾಗ 
ತನ್ನ ಸಂತಾನ ಅಭಿವೃದ್ಧಿಚೆನ್ನಾಗಿ ಆಗುತ್ತದೆ ಎಂಬ ತಿಳುವಳಿಕೆಯ 
ಜ್ಞಾನಶಕ್ತಿ ಆ ವೃಕ್ಷಕ್ಕೆ ಚೆನ್ನಾಗಿ ತಿಳಿದಿರುತ್ತದೆ. ಹಾಗೆಯೇ ಪ್ರಾಣಿಗಳು ಕೂಡ 
ದನ, ಕರು, ಮೇಕೆ ಇವೆಲ್ಲವುಗಳು ಕೂಡ ಇದರ ಹಣ್ಣನ್ನು ಬೇರೆ ಮೇವಿನ 
ಕೊರತೆಯನ್ನು ನಿವಾರಿಸಲು ಬಹುಪಷ್ಟಿ ಹಣ್ಣನ್ನು ಒದಗಿಸತಕ್ಕಂತಹ 
ಸೇವೆಯನ್ನು ಈ ವೃಕ್ಷಗಳು ಪಾಲಿಸುತ್ತವೆ. ಇನ್ನೊಂದು ಆಶ್ಚರ್ಯದ 
ಸಂಗತಿ ಅಂದರೆ, ಪಕ್ಷಿಗಳು ಈ ಹಣ್ಣನ್ನು ತಿಂದಾಗ ಅಲ್ಲಿ ಇರುವಂತಹ 
ಸತ್ವವನ್ನು ತೆಗೆದುಕೊಳ್ಳುತ್ತವೆಯೇ ವಿನಹ ಆ ಬೀಜಕ್ಕೆ ಒಂದು ಚೂರು 
ಕೂಡ ಹಾನಿ ಮಾಡುವುದಿಲ್ಲ. ಆದನ್ನು ಸಂಸ್ಕರಣೆ ಮಾಡಿ ಆಚೆಗೆ 
ಹಾಕುತ್ತವೆ. ಆ ಹಣ್ಣು ತಕ್ಷಣ ಜನಿಸೋದಕ್ಕೆ ಅದಕ್ಕೆ ಬೇಕಾಗಿರುವಂತಹ 
ಬೆಳವಣಿಗೆಯ ಪೂರಕತ್ವವನ್ನು ಮತ್ತು ಬೇರು ಮತ್ತು ಬೆಳೆಗೆ ಪುಷ್ಟಿಯನ್ನು 
ಕೊಡತಕ್ಕಂತಹ ಸಾಮರ್ಥ್ಯ ನೀಡುತ್ತವೆ. ಅಂದರೆ ಈ ಜೈವಿಕ ಪ್ರಜ್ಞೆಯನ್ನು 
ನಾವು ಗೌರವಿಸಬೇಕು. ಇನ್ನೊಂದು ಆಶ್ಚರ್ಯದ ಸಂಗತಿಯೆಂದರೆ 


: ಇದೆಲ್ಲವೂ"ಕೋ ಎವೊಲ್ಯೂಷನ್‌' ರೀತಿಯಲ್ಲಿ ಒಂದರ ಮೇಲೆ ಒಂದು 


ಅವಲಂಬಿಸಿರುತ್ತದೆ. ಆ ನಂತರ ಮತ್ತೊಂದು ಪ್ರಮುಖ 
ವಿಷಯವೇನೆಂದರೆ, ಈ ಹಣ್ಣಿನಲ್ಲಿ ಮೂರು ರೀತಿಯ ಹೂವು ಇರುತ್ತದೆ. 
ಅವು ಯಾವುವೆಂದರೆ, ೧. ಹೆಣ್ಣು, ೨. ಗಂಡು ಮತ್ತು ೩. ತೊಟ್ಟಿಲು. 
ಪ್ರತಿಯೊಂದು ವೃಕ್ಷಗಳಲ್ಲೂ ಉಪಜಾತಿಯ ಕಣಜಗಳನ್ನು ನಾವು 
ಕಾಣಬಹುದಾಗಿದೆ. ಹಾಗೆಯೇ ಅಶ್ವತ್ನದಲ್ಲಿ ಏಳೆಂಟು ರೀತಿಯ 
ಉಪಜಾತಿ ವೃಕ್ಷಗಳಿವೆ. ಒಂದೊಂದು ಜಾತಿಯ ಅಶ್ವತ್ಥ ವೃಕ್ಷಕ್ಕೂ 
ಒಂದೊಂದು ರೀತಿಯ ವಿಶಿಷ್ಟವಾದಂತಹ ಕಣಜಗಳಿವೆ. ಹೂವು ತನ್ನ 
ಸಂತಾನ ಅಭಿವೃದ್ಧಿಗೋಸ್ಕರವೇ ಕಣಜದ ಸಹಾಯವನ್ನು ಆಂತರಿಕವಾಗಿ 
ಅವಲಂಬಿಸಿರುತ್ತದೆ. ಮಣ್ಣನ್ನು ಕೂಡ ಶುದ್ಧಿ ಮಾಡುವಂತಹ ಶಕ್ತಿ 
ಇರಂವಂತಹದು ಅಶ್ವತ್ಥ ವೃಕ್ಷದ ಈ ಹಣ್ಣುಗಳಿಗೆ ಮಾತ್ರ ಸಾಧ್ಯ. 


ಆಲದ ವೃಕ್ಷ : 

ಅಶ್ವತ್ಪ ವೃಕ್ಷದ ಕುಟುಂಬಕ್ಕೆ ಸೇರಿರುವಂತಹ ಇನ್ನೊಂದು ಮಹಾ 
ವೃಕ್ಷವಿದೆ - ಆಲದ ವೃಕ್ಷ. ಆಲ, ಅಶ್ವತ್ಥ ಈ ವೃಕ್ಷಗಳಿಗೆ ಬಹಳ 
ಪ್ರಾಮುಖ್ಯತೆಯಿದೆ. ಮನುಷ್ಯನ ಹ್ಯಾಬಿಟ್ಯಾಟ್‌ನಲ್ಲಿ ಅಂದರೆ ಮನುಷ್ಯ 
ಎಲ್ಲಿ ನೆಲೆಸಿರುತ್ತಾನೋ ಅಂತಹ ಪ್ರದೇಶಗಳಲ್ಲಿ ಈ ಮೇಲೆ 
ಹೇಳಿರುವಂತಹ ವೃಕ್ಷಗಳನ್ನು ನಾವು ಹೆಚ್ಚಾಗಿ ನೋಡಬಹುದಾಗಿದೆ. 
ಸೂರ್ಯನ ಬೆಳಕಿನ ಸಹಾಯದಿಂದ ಆಮ್ಲಜನಕವನ್ನು ನೀಡುವುದರ 
ಜೊತೆಗೆ ರಾತ್ರಿ ವೇಳೆಗೂ ಕೂಡ ಮನುಷ್ಯನಿಗೆ ಬೇಕಾದಂತಹ 
ಜೀವಜ್ಯೋತಿಯನ್ನು ನಕ್ಷತ್ರಗಳ ಬೆಳಕಿನಿಂದ ಕೊಡುವಂತಹ ಅಪರೂಪ 
ಶಕ್ತಿ ಆ ಮರಗಳ ಎಲೆಗಳಿಗೆ ಇದೆ. ಅಶ್ವತ್ಥ ವೃಕ್ಷದಂತೆ ಆಲದ ವೃಕ್ಷವೂ 
ಸಹ ಎಲ್ಲ ಕಾರ್ಯ ನಿರ್ವಹಿಸುತ್ತದೆ. ಅಶ್ವತ್ಥ ವೃಕ್ಷದಂತೆ 
ಗುಣಲಕ್ಷಣಗಳನ್ನು ಹೊಂದಿರುತ್ತದೆ. | 


63 


ಈ ಮೇಲೆ ತಿಳಿಸಿದಂತೆ ಅಶ್ವತ್ನ, ಆಲ ಈ ಗುಂಪಿಗೆ 
ಸೇರುವಂತಹದು "ಹತ್ತಿ ಅಥವಾ ಹೌದಂಬರ' ವೃಕ್ಷ. ಹೆಚ್ಚು ಕಮ್ಮಿ ಈ 
ಎಲ್ಲಾ ಮೂರು ಮಹಾವೃಕ್ಷಗಳೂ ಸಹ ಒಂದೇ ರೀತಿಯ ಸದ್ಗುಣಗಳನ್ನು 
ಹೊಂದಿರುತವೆ. ನಾವು ಈ ಮೊದಲೇ ತಿಳಿದುಕೊಂಡಿರುವಂತೆ ಹುತ್ತಿ 
ಮರಕ್ಕೂ(ಹೌದಂಬರ) ಸಹ, "ಗಂಡು ಹೂವು'," ಹೆಣ್ಣು ಹೂವು',"ಗಾಲ್‌ 
ಪ್ಲವರ್‌' ಅದಕ್ಕೆ ಬೇಕಾಗುವಂತಹ ವಿಶಿಷ್ಠವಾದ ಕಣಜ ಮತ್ತು ಎಲ್ಲ 
ಗುಣಲಕ್ಷಣಗಳಿಂದ ಕೂಡಿರುತ್ತದೆ. ಹತ್ತಿ ಮರವು ಸಹ ನೀರನ್ನು ಶುದ್ಧಿ 
ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಈ ನೆಲದ ಜಲಸಂರಕ್ಷಣಯನ್ನು 
ಸಂರಕ್ಷಿಸಿಕೊಳ್ಳುವ ವಿಶಿಷ್ಟ ಗುಣ ಈ ಆಲ, ಅರಳಿ, ಹೌದಂಬರ ಇತರೆ 
ಎಲ್ಲ ವೃಕ್ಷಗಳಿಗೂ ಇರುತ್ತದೆ. ಆದುದರಿಂದ ಇವುಗಳನ್ನು ಸಂಗ್ರಹಣೆ 
ಮಾಡಿ ನೀರನ್ನು ಸಂಗ್ರಹಣೆ ಮಾಡಿ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ 
ಇರುವುದು ಈ ಹೌದಂಬರ ಮರಕ್ಕೆ ಮಾತ್ರ ಸಾಧ್ಯ. ಅದರಲ್ಲೂ ಈ ಮರದ 
ಹಣ್ಣುಗಳಿಗೂ ಈ ಶಕ್ತಿ ಇರುತ್ತದೆ. ಈ ಹೌದಂಬರ ಮರದಲ್ಲೂ ಸಹ 
"ಲ್ಯಾಟೇಕ್ಸ್‌' (ಕ್ಷೀರ) ಇರುತ್ತದೆ. 

ಮನುಷ್ಯನ ಬಹುಪಾಲು ಎಲ್ಲಾ ರೋಗಗಳಿಗೂ ಕೂಡ 
ಔಷಧಿಯನ್ನಾಗಿ ಈ ವೃಕ್ಷದ ತೊಗಟೆ ಹಾಗೂ ಕ್ಷೀರ 
ಬಳಕೆಯಾಗಲ್ಪಡುತ್ತದೆ. ಮತ್ತು ಈ ವೃಕ್ಷಗಳನ್ನು "ಪಂಚ ವಲ್ಕಲಸ್‌' 
ಗಳೆಂತಲೂ ಆಯುರ್ವೇದದಲ್ಲಿ ಕರೆಯುತ್ತಾರೆ. "ಪಂಚ ವಲ್ಕಲಸ್‌' 
ಎಂದರೆ, ಚರ್ಮ (ತೊಗಟೆ) ಎಂದರ್ಥ. ಆ ವೃಕ್ಷಗಳು ತಮ್ಮನ್ನು ರಕ್ಷಣೆ 
ಮಾಡಿಕೊಳ್ಳುವುದಕ್ಕೆ ಚರ್ಮ (ತೊಗಟೆ)ಗಳನ್ನು ಅವಲಂಬಿಸಿರುತ್ತದೆ. 

ಮಗು ಹುಟ್ಟುವುದಕ್ಕೆ ಮುಂಚೆ ತಾಯಿಗೆ ಈ ಮಹಾ ವೃಕ್ಷದ 
ತೊಗಟೆಗಳಿಂದ ಕಷಾಯ ಮಾಡಿಕೊಟ್ಟರೆ ಆ ಮಗು ತಾಯಿ 
ಹೊಟ್ಟೆಯಲ್ಲಿರುವಾಗಲೇ ಬಹಳಷ್ಟು ರೋಗಗಳಿಗೆ ಈಡಾಗದೆ 
ಆರೋಗ್ಯವಂತ ಮಗುವಾಗಿ ಜನಿಸುವುದಕ್ಕೆ ಸಹಾಯವಾಗುತ್ತದೆ. ಜನಿಸಿದ 
ನಂತರವೂ ಮಗುವಿನ ಆರೋಗ್ಯ ಸಂವರ್ಧನೆಗೆ ವಿವಿಧ ಔಷಧಿಗಳನ್ನು 
ತಯಾರಿಸುತ್ತಾರೆ. ಹೀಗೆ ಇನ್ನೂ ಹಲವು ರೀತಿಯಲ್ಲಿ ಈ ಮಹಾ 
ವೃಕ್ಷಗಳನ್ನು ಬಳಸಿಕೊಳ್ಳುವುದಕ್ಕೆ "ಪಂಚ ವಲ್ಕಲ'ಗಳು ಎಂದು 
ಕರೆಯುತ್ತಾರೆ. 

ಅಂದಿನ ಕಾಲದಲ್ಲಿ ನಮ್ಮ ಮಕ್ಕಳು ಬುದ್ದಿವಂತರಾಗುವುದಕ್ಕೆ 
ಅಂದರೆ ಜಾಣರಾಗುವುದಕ್ಕೆ ಬೇಕಾದಂತಹ ವ್ಯವಸ್ಥೆ ಎಂದು ತಿಳಿದು ಈ 
ಮಹಾವೃಕ್ಷಗಳನ್ನು ಬೆಳೆಸಿ ರಕ್ಷಿಸುತ್ತಿದ್ದರು. 

ಈ ಹೌದಂಬರ (ಹತ್ತಿಮರ) ಮಹಾವೃಕ್ಷಗಳಲ್ಲಿ ಅತ್ಯಂತ ದೊಡ್ಡ 
ಮರ. ಅಶ್ವತ್ಥ, ಆಲದ ಮರದಂತೆ ಈ ವೃಕ್ಷ ಸಹ ಈ ಮೊದಲೇ 
ತಿಳಿಸಿರುವಂತೆ ಎಲ್ಲಾ ಸದ್ಗುಣಗಳನ್ನು ಹೊಂದಿದೆ. ಈ ಮಹಾವೃಕ್ಷಗಳ 
ಆಯಸ್ಸು ಸುಮಾರು ೫೦೦ ವರ್ಷಗಳಿಂದ ೯೦೦ ವರ್ಷಗಳು ಎಂದು 
ಅಂದಾಜು ಮಾಡಲಾಗಿದೆ. ಈ ಎಲ್ಲಾ ಮಹಾವೃಕ್ಷಗಳು ಆ ಗ್ರಾಮದ, ಆ 
ಕುಟುಂಬದ ಪ್ರತಿಯೊಂದು ಸುಖ ದುಃಖದ ವಿಷಯಗಳನ್ನು ತನ್ನಲ್ಲಿ 
ನೊಂದಾಯಿಸಿಕೊಂಡಿರುತ್ತದೆ. ವೈಜ್ಞಾನಿಕವಾಗಿ ಹೇಳಬೇಕೆಂದರೆ "ಅನೇಕ 
ರೂಪದ ಘಟನೆಗಳನ್ನು ಕಂಡಂತಹ ಕಣಜ' ಎಂದರೂ ತಪ್ಪಾಗಲಾರದು. 
ಹಾಗೆಯೇ ಬುದ್ಧನಿಗೆ ಜ್ಞಾನೋದಯವಾಗಿದ್ದು ಕೂಡ ಭೋಧಿ ವೃಕ್ಷದ 
ಕೆಳಗ ಎಂಬುದು ಸಹ ಅಷ್ಟೇ ಸತ್ಯ. ಗಂಡನನ್ನು ಕಳೆದುಕೊಂಡು ಕಾಡಿನಲ್ಲಿ 


(ತಿ) 
ಪರಿತಪಿಸುತ್ತಿದ್ದ ಸತ್ಯವಾನ್‌ ಸಾವಿತ್ರಿಗೆ, ಯಮರಾಜನ ಕಾಟದಿಂದ 


ತಾಲಿ ಲಿ 


೨೩ 


> 


64 


ಮುಕ್ತಿಗೆ ದಾರಿ ತೋರಿಸಿದ್ದು ಈ ಆಲದ ವೃಕ್ಷವೇ ಎಂದು ಪುರಾಣಗಳಿಂದ 
ತಿಳಿದುಕೊಳ್ಳಬಹುದಾಗಿದೆ. ಅಂದರೆ, ಈ ಮಹಾವೃಕ್ಷಗಳಿಗೆ ಪೂಜೆ 
ಮಾಡುವುದರ ಮೂಲಕ ಪ್ರಾರ್ಥಿಸಿದ್ದರಿಂದ ಸಾಧ್ಯವಾಯಿತು 
ಎಂಬರ್ಥದಲ್ಲಿದೆ. ಇದೇ ಜಾತಿಗೆ ಸೇರಿರುವಂತಹ ಮಹಾವೃಕ್ಷವೇ 
"ಅರಳಿಮರ'. 

ಈ ಮಹಾವೃಕ್ಷಗಳಾದ ಅರಳಿಮರ, ಅಶ್ವತ್ಥಮರ, ಗೋಣಿಮರ, 
ಹತ್ತಿ ಮರ, ಆಲದ ಮರ ಮನುಷ್ಯನ ಜೈವಿಕ ಸಂಕೇತಗಳಾಗಿ 
ಪರಿಗಣಿಸಲಾಗಿದೆ. ಪೂಜ್ಯ ಭಾವನೆಗಳಿಂದ ಇವುಗಳನ್ನು ಬೆಳೆಸಿ, 
ಸಂರಕ್ಷಿಸುವ ವಿವಿಧ ವಿಧಿವಿಧಾನಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ 
ಅಳವಡಿಸಿಕೊಳ್ಳಲಾಗಿದೆ. 

ನಮ್ಮ ದೇಶದಲ್ಲಿ ಅರಳಿ ಮರದ ಜಾತಿಯ ಕುಟುಂಬಕ್ಕೆ ಸೇರಿದ 
೧೮೦ರಿಂದ ೨೦೦ ವಿಧದ ಬೇರೆ ಬೇರೆ ಉಪಜಾತಿಯ ಅರಳಿ ಕುಟುಂಬದ 
(Ficus) ಮರಗಳನ್ನು ನಾವು ಕಾಣಬಹುದು. ಈ ಒಂದೊಂದು 
ಮಹಾವೃಕ್ಬಕ್ಕೂ ಒಂದೊಂದು ರೀತಿಯ ಗುಣಲಕ್ಷಣಗಳು 
ಕಂಡುಬರುತ್ತದೆ. ಆದ್ದರಿಂದ ಇವುಗಳನ್ನು" ಏಕೊಲಾಜಿಕಲ್‌ ಕೀಸ್ಟೋನ್‌ 
ಸ್ಸಿಸೀಸ್‌' ಎಂದು ಸಹ ಕರೆಯುತ್ತಾರೆ. ಹಾಗೆಯೇ, ಇವುಗಳನ್ನು 
"ಸೋಲಾರ್‌ ಆರ್ಚ್‌ ಏಂಜಲ್ಸ್‌' ಎಂದು ಕರೆಯುತ್ತಾರೆ. 


"೧6701618! Elements"ನ್ನು ತಾನು ಜೀರ್ಣಿಸಿಕೊಂಡು 
ಮನುಷ್ಯನಿಗೆ ಔಷಧಿಗಳನ್ನು ನೀಡುವುದರ ಜೊತೆಗೆ ಅಗತ್ಯವಾದ 
ರಕ್ಷಣೆಯನ್ನು ಕೊಡುವಂತಹ ಶಕ್ತಿ ಈ ವೃಕ್ಷ ಸಮೂಹಗಳಿಗಿದೆ. ಅಶ್ವತ್ಥ 
ವೃಕ್ಷಕ್ಕೆ ಸೇರಿರುವಂತಹ ಈ ವೃಕ್ಷಗಳು ಕ್ಷೀರ ಕೊಡುವುದರಿಂದ ಕ್ಷೀರ 
ವೃಕ್ಷಗಳೆಂದು ಕರೆಯಲ್ಪಡುತ್ತವೆ. 

ನನುಷ್ಯ, ಪ್ರಾಣಿಗಳು ಹಾಗು ಸುಮಾರು ಜಾತಿಯ ಪಕ್ಷಿ 
ಸಂಕುಲಗಳಿಗೆ "16 pers" (ಲೈಫ್‌ ಪಿಲ್ಲರ್ಸ್‌) ಅಂದರೆ ಜೀವಾಧಾರ 
ಸ್ತಂಭಗಳಾಗಿವೆ. ಇವುಗಳು ಕೆರೆಯ ದಡದಲ್ಲೂ, ನದಿಗಳ ದಡದಲ್ಲೂ 
ಚ್ಚಾಗಿ ಕಾಣಸಿಗುತ್ತವೆ. ಎಲ್ಲೆಲ್ಲಿ ಜೀವನದಿಗಳಿವೆಯೋ ಅಲ್ಲಲ್ಲಿ 
ಸುಮಾರು ಜಾತಿಯ ಕ್ಷೀರ ವೃಕ್ಷಕ್ಕೆ ಹಾಗು ಫೈಕಸ್‌ ಕುಟುಂಬ ಸಮೂಹಕ್ಕೆ 
ಸೇರಿದ ವೃಕ್ಷಗಳನ್ನು ನಾವು ನೋಡಬಹುದಾಗಿದೆ. ಈ ವೃಕ್ಷಗಳು ಜಲಚರ 
ಪ್ರಾಣಿಗಳಿಗೆ ಹಾಗು ಮೀನು ಮುಂತಾದ ಪ್ರಾಣಿಗಳಿಗೆ ಆಹಾರವನ್ನು 
ನೀಡುವ ಒಂದು ದೊಡ್ಡ ಸಂಪತ್ತು. ನದಿ ದಡದಲ್ಲಿರುವುದರಿಂದ ಆ 
ನೀರನ್ನು ಶುದ್ಧಿ ಮಾಡುವಂತಹ ಶಕ್ತಿ ಈ ವೃಕ್ಷ ಜಾತಿಗೆ ಇದೆ. ಇತ್ತೀಚೆಗೆ 
ನಮ್ಮ ರಾಷ್ಟ್ರದಲ್ಲಿ ಇರತಕ್ಕಂತಹ "ಕ್ಷೀರವಂಶಕ್ಕೆ' ಸೇರಿರುವಂತಿಹ- ಈ 
ಎಲ್ಲಾ ಮಹಾವೃಕ್ಷ ಜಾತಿಗಳನ್ನು ರಕ್ಷಣೆ ಮಾಡುವಂತಹ ಜವಾಬ್ದಾರಿ 
ನಮ್ಮ ಮೇಲಿದೆ. ಈ ವಂಶಕ್ಕೆ ಸೇರಿದ ಬಹಳಷ್ಟು ವೃಕ್ಷಗಳು ವಿನಾಶದ 
ಅಂಚಿನಲ್ಲಿವೆ. ಇವತ್ತು ನಾವು ರಾಷ್ಟ್ರದ ಯಾವುದೇ ಒಂದು ಗ್ರಾಮಕ್ಕೆ 
ಹೋದರೂ ಸಹ ೨೦೦ ವರ್ಷಗಳಷ್ಟು ಹಳೆಯದಾದ ಅಶ್ವತ್ಥ ಮರ, 
ಗೋಣಿ ಮರ, ಆಲದ ಮರ ಹಾಗು ಹತ್ತಿ ಮರಗಳನ್ನು ನೋಡಬಹುದು. 
ಹಾಗೆಯೇ ಕೆಲವೊಂದು ಗ್ರಾಮಗಳಲ್ಲಿ ನೋಡಲಿಕ್ಕೆ ಸಿಗುವುದಿಲ್ಲ. ಈ 
ಎಲ್ಲಾ ವೃಕ್ಷಗಳನ್ನು ಮಾನವ ಕಡಿದು ಈ ವೃಕ್ಷ ಸಂಪತ್ತನ್ನು ನಾಶ 
ಮಾಡುತ್ತಿರುವುದೇ ಇದಕ್ಕೆ ಮೂಲ ಕಾರಣ. 


ಧ್ವನಿಸುರುಳಿಯಿಂದ : ಹುಳಿಮಾವು ಲೋಕೇಶ್‌ 


ನೆಲದ ಮಾತು 


ನನ್ನ ಹಳ್ಳಿ - ಒಂದು ನೆನಪು 
"ಮಾಯದಂಥ ಮಳೆ ಬಂತಲ್ಲೋ .....!' 


ನಮ್ಮೂರ ಕೆರೆ ಕೋಡಿ ಬಿದ್ದಿತ್ತು. ಸುಮಾರು ೨೦ ವರ್ಷಗಳೇ' 


ಕಳದಿರಬಹುದು, ನಮ್ಮೂರ ಕೆರೆ ಕೋಡಿ ಬಿದ್ದು. "ಊರ ಕೆರೆಯ 


ಸುತ್ತಲಿದ್ದ ಹಳ್ಳಗಳ್ನೆಲ್ಲಾ ಕಟ್ಕೊಂಡು ತಡೆದವ್ರ, ಇನ್ನೆಲ್ಲಿ ಕೆರೆ ತುಂಬುತ್ತ 


ಬಿಡು'' ಅಂತ ಅಪ್ಪ ಯಾವಾಗ್ಲೂ ಗೊಣಗ್ತಾ ಇದ್ದದ್ದು ನೆನಪಾಯ್ತು. 
ಹಾಗಾದ್ರೆ ಈಗ ಕೆರೆ ಕೋಡಿ ಬಿದ್ದಿದ್ದಾದರೂ ಹೇಗೆ? ಮನದೊಳಗೆ ಬಹು 
ವರ್ಷಗಳ ನಂತರ ಕೋಡಿ ಬಿದ್ದಿರುವ ಅಪರೂಪದ ಸುದ್ದಿ ಖುಷಿ ಕೊಡ್ತಾ 
ಇದ್ರೆ, ಒಂದು ಅನುಮಾನ ಕಾಡ್ತಾನೇ ಇತ್ತು, ನಮ್ಮೂರ ಕೆರೆ 
ತುಂಬಿದ್ದಾದರೂ ಹೇಗೆ? ಕಪ್ಪಾಗಲೀ, ಕೆಮ್ಮೋಡವಾಗಲೀ, 
ಗುಡ್ಡಗುಡ್ಡವಾಗಿ ಬರ್ದಿಲ್ಲ, ಮಿಂಚುಗಳ ಗುಡುಗುಗಳ ಆರ್ಭಟವಿಲ್ಲ, 
ಆಲಿಕಲ್ಲಿನ ಹನಿಗಳಿಲ್ಲ..... ಆದ್ರೂ ನಮ್ಮೂರಕೆರೆ ತುಂಬಿದ್ದಾದ್ರೂ ಹೇಗೆ? 
ಕಳ್ಳಹಾದೀಲಿ ಹರಿದ್ದರಿದು ಬಂದಿದ್ದು ಹೇಮಾವತಿ! ನಮ್ಮೂರಿನ 
ನ ಸಾಮಾನ್ಯರೇನಲ್ಲ. ಬಹಳ ವಿಶೇಷವಾಗಿ ನಮ್ಮೂರ ಬದುಕನ್ನು 
ಡೆಸುತ್ತಿರುವ ಸಾವಿರಾರು ಎಕರೆ ಅಡಿಕೆ ತೋಟದ-- ದಾಹ ಇಂಗಿಸಲು 
ನಾದರೂ ಮಾಡಿಯಾರು. ಅವರವರ ಯೋಗ್ತಾನುಸಾರ ಒಂದು 
ನೆಯೂ ತಪ್ಪದೆ ಕೂಡಿಸಿಟ್ಟ ಹಣದ ಗಂಟನ್ನು ಸುತ್ತೂರ ಹೇಮಾವತಿ 
ಚಾನಲ್‌ ಸರದಾರರಿಗೆ ಸಲ್ಲಿಸಿದಾಗ ಚಾನೆಲ್‌ ಯೋಜನೆಯ ನಕ್ಷೆಯಲ್ಲೇ 
ಇಲ್ಲದ ನಮ್ಮೂರ ಬೃಹತ್‌ ಕೆರೆ ತುಂಬಿಸಿದ್ದಳು ಹೇಮಾವತಿ. ಮೊದಲ 
ಕಂತು ಕೊಟ್ಟಾಗ ಹರಿದ ಗಂಗೆ ಭೂಮಿಯ ದಾಹ ಹಿಂಗಿಸಿದ್ದಳು. ಅಷ್ಟ, 
ಮರುಕಂತು ಗಂಟಾಗೆ ಗುಟ್ಟಾಗಿ ಹೋದಾಗ ಬೇಕಾದಷ್ಟು 
ಸಾಕುಸಾಕೆನಿಸುವಷ್ಟು ಹರಿದ್ದರಿದು ಹರಿದಗುಟ್ಟೇ ನಮ್ಮೂರ ಕೆರೆ ಕೋಡಿ. 
ಸುತ್ತೆಲ್ಲಾ ಮುಚ್ಚಿಹೋಗಿದ್ದ ಹಳ್ಳದ ಹಾದೀನ ಸರಿಮಾಡಿ ಕಾಲುವೆ 
ಮೂಲಕ ಸಾಹಸ ಮಾಡಿ ಊರಿಗೆ ನೀರು ತಂದಿದ್ರು. ಹೆಚ್ಚು ಕಡಿಮೆ ಅದರ 
ನಾಯಕತ್ವ ವಹಿಸಿದವರೆಲ್ಲರೂ ಸೆಟೆದು ಓಡಾಡೋದೇ ಆದ್ರೆ 
ಜನನಾಯಕರಾಗ್ವಿಟ್ರು. ರಭಸದಿಂದ ಹರಿದು ಬಂದ ಹೇಮಾವತಿಯ 
ನೋಡಲು ಊರಿಗೆ ಊರೇ ಹೋಗಿತ್ತು. ಕಡಿಮೆಯೇನಲ್ಲ! ಸುಮಾರು 
೨೦ ವರ್ಷಗಳ ನಂತರ ನೋಡಿದ ಗಂಗೆ ಅವಳು. ಕೋಡಿ ಮಲ್ಲೇಶ್ವರನಿಗೆ 
ಅದ್ದೂರಿ ಪೂಜೆ. ಊರಿನ ಜನರಿಗೆ ಊಟ ಎಲ್ಲವೂ ಸಾಂಗವಾಗಿತ್ತು. 
ಹರಿದ ಕೋಡಿಯೆಲ್ಲಾ ಕಾಲುವೆಗಳ ಮೂಲಕ ಆಗ್ರಕ್ಕೆ ನುಗ್ಗಿದಾಗ 
೨೦ ವರ್ಷಗಳಿಂದ ಹೋರಾಟ ಮಾಡಿ ತಮ್ಮ ಜೀವ ಕಾಪಾಡಿಕೊಂಡಿದ್ದ 
ಅಡಿಕೆಮರಗಳಲ್ಲಾ ಉಯ್ಯಾಲೆಯಾಡಿದವು. 
ತೋಟಗಳಲ್ಲಿದ್ದ ಹಳೇಬಾವಿ 


ಹಳ್ಳಕೊಳ್ಳಗಳೆಲ್ಲಾ ತುಂಬಿಕೊಂಡು ದಷ್ಟಪುಷ್ಪವಾದವು. 


€ 


ಲಸ 


ಇ 


₹5 


| 


-ಲೀಲಾ ಸಂಪಿಗೆ 


ಅದೇಕೆ ಹಾಗನ್ನಿದ್ರೋ ಹಿಂದಿನಿಂದಲೂ "ಆಗ್ರ' 
ಅಂತಾನೇ ಕರೀತಾರೆ ನಮ್ಮೂರಿನ ಅಡಿಕೆ ತೋಟದ 
ಸರಹದ್ದನ್ನು. ಸಾವಿರಾರು ಎಕರೆಗಳು ಕಣ್ಣು ಹಾಯಿಸಿದಷ್ಟು 
ಅಡಿಕೆ ತೋಟ. ಅಲ್ಲೊಂದು ಇಲ್ಲೊಂದು ತೆಂಗು. ಒಮ್ಮೆ ಆ 
ಸರಹದ್ದಿಗೆ ಕಾಲಿಟ್ಟು ಒಳಹೋದ್ರೆ ಹೊರಗೆ ಬರೋಕೆ ಸರಿಯಾಗಿ 
ಗೊತ್ತಿರಬೇಕು. ಸೀಳುಹಾದಿಗಳ, ಬದುಗಳ ಜಾಡು. ನಮ್ಮೂರ ಅಡಿಕೆ 
ಆಗ್ರ ಶುರುವಾಗೋದೇ ಒಂದು ರಮ್ಯ. ಮೊದಲು ಕೆರೆಯಂಗಳ,ಕೆರೆಯ 
ಏರಿಗೆ ತಾಗಿಯೇ ಹಸಿರು ಕಕ್ಕುವ ಎತ್ತರೆತ್ತರದ ಅಡಿಕೆ ಮರಗಳ 
ರಾಶಿರಾಶಿ. ಅಲ್ಲೊಂದು ಇಲ್ಲೊಂದು ಅಪರೂಪಕ್ಕೊಮ್ಮೆ ಯಾರದೋ 
ತೋಟದ ಯಾವುದೋ ಒಂದು ಮರದಲ್ಲಿ ಹೊಮ್ಮಿದ ಕಸ್ತೂರಿ 
ಹೊಂಬಾಳೆಯ ಕಂಪು ಇಡೀ ಆಗ್ರವನ್ನೇ ಆವರಿಸಿದಾಗ ಅದೆಂಥದೋ 
ಮತ್ತು. 
ನಮ್ಮೂರಿಗೆ ಮಳಗೆಂದೂ ಕೊರತೆಯೇ ಇಲ್ಲಿಲ್ಲ. ಕೆಮ್ಮೋಡಗಳು, 
ಕಪ್ಪುಮೋಡಗಳು ಬೆಟ್ಟದಾಕಾರದಲ್ಲಿ ಆಕಾಶ ತುಂಬ್ಕೊಂಡು ನಮ್ಮೂರ 
ಮಬ್ಬು ಮಾಡಿದ್ರೆ ಸಾಕು ಆರಂಭವಾಗ್ತಿತ್ತು ಮಳೆಗಾಲ! ಕೋಲ್ಮಿಂಚುಗಳು, 
ದೊಡ್ಡ ಮಿಂಚುಗಳ ಲೆಕ್ಕ ಇಡ್ತಿದ್ವು. ಗುಡುಗುಗಳ ಆರ್ಭಟಕ್ಕೆ ಜೀವ 
ಬೆದರ್ತಾ ಇತ್ತು. ಅದೆಷ್ಟೋ ಬಾರಿ ಸಿಡ್ಲು ಹೊಡ್ತು ಅಲ್ಲಿ ಸತ್ರು, ಇಲ್ಲಿ ಸತ್ರು, 
ಅಂತ ಸುದ್ದಿ ಹಬ್ತಾ ಇತ್ತು. ಮಧ್ಯಾಹ್ನದ ಮಳೆ ಆದ್ರಂತೂ ಹಳೇ ಮಿಡ್ಲ್‌ 
ಸ್ಕೂಲ್‌ ಬಿಲ್ಲಿಂಗ್‌ನಲ್ಲಿ ಶಾಸ್ತ್ರಿ ಮೇಷ್ಟ್ರ ಶುರು ಮಾಡ್ಕೊಂಡಿಡ್ತಿದ್ರು, 
""ಉಯ್ಯೋ, ಉಯ್ಯೋ ಮಳೆರಾಯ'' ಅಂತ ಅವರ್ದೇಳಿದ್ರೆ ಸಾಕು 
""ಹೂವಿನ ತೋಟಕೆ ನೀರಿಲ್ಲ'' ಅಂತ ರಾಗಭಾವಗಳಿಲ್ಲದಿದ್ರೂ ಲಯ, 
ಬದ್ದತೆಗಳೂಂದಿಗೆ ಒಕ್ಕೊರಲಿನಿಂದ ಕಿರುಚ್ತಾ ಇದ್ವು, ಮಳೆ 
ಹೆಚ್ಚಾದಂತೆಲ್ಲಾ ನಮ್ಮ 1601/ ಕೂಡ ಹೆಚ್ಚಾಗ್ತಿತ್ತು. ಎಲ್ಲವೂ ಸ್ವರಚಿತ. 
ಕಲ್ಯಾಣಿಗಳು, ಕಟ್ಟೆಗಳಿಗೇನೂ ನಮ್ಮೂರಲ್ಲಿ ಕೊರತೆ ಇಲ್ಲಿಲ್ಲ. 
ಸುತ್ತೂರಲ್ಲಿ ದೊಡ್ಡಕೆರೆ ಅಂತ ನಮ್ಮೂರ ಕೆರೆ ಹೆಸ್ರು ತೊಗೊಂಡಿದ್ರೂ 
ಊರ ತುಂಬಾ ಕಟ್ಟೆ, ಕಲ್ಯಾಣಿಗಳೇ. ಅವ್ಯಾವೂ ಎಂದೂ ಪೂರ್ತಿ ಬತ್ತಿದ್ದಿಲ್ಲ. 
ಸ್ವಲ್ಪ ಮಳೆ ಬಂದ್ರೂ ಕೂಡ ತಮ್ಮ ಹೊಟ್ಟೆ ತುಂಬ್ಸಿಕೊಂಡ್ಬಿಡ್ತಿದ್ವು 
ಅವೆಲ್ಲಾ. ಹಾಗೇನೇ ಕೆರೆ ಕೂಡ. 
ಪ್ರತಿದಿನ ಬೆಳಿಗ್ಗೆಯೇ ಪ್ರದೇಶ ಸಮಾಚಾರಕ್ಕಿಂತ್ಲೂ ಮುಂಚೇನೇ 
ಬಾಗ್ಲಿಗಿ ನೀರು ಹಾಕಿ ರಂಗೋಲಿ ಬಿಡೋವಾಗ್ಲೇ ತಳವಾರನಿಂದ 
ಸುಪ್ರಭಾತ ಸುದ್ದಿ ಬಂದ್ಧಿಡ್ತಿತ್ತು. ನಮ್ಮೂರ ಕೆರೆಗೆ ಎಷ್ಟು ಮೆಟ್ಟು ನೀರು 
ಬಂದೈತೆ ಅಂತ, ಮೆಟ್ಟುಗಳಿಂದ್ಲೇ ಕೋಡಿ ಬೀಳೋದನ್ನ ಲೆಕ್ಕ ಹಾಕ್ತಿದ್ದಿದ್ದು. 


ಲೀಲಾ ಸಂಪಿಗೆಯವರು ಕ್ರಿಯಾಶೀಲ ಲೇಖಕಿ ಮತ್ತು ಹೋರಾಟಗಾರ್ಶಿ. "ನೆಲೆ' ಎಂಬ ಸಂಸ್ಥೆಯ ಮೂಲಕ ದೇವದಾಸಿಯರ ಮತ್ತು ನೊಂದ ಹೆಣ್ಣುಮಕ್ಕಳ 


ವಿವಿಧ ಹಂತಗಳ ಪುನರ್ವಸತಿ ಕುರಿತು ದುಡಿಯುತ್ತಿರುವಂಥವರು. 


ನೆಲದ ಮಾತು 


ಸಂ. 


65 


ಆಮೇಲೆ ಹೋಗಿ ಕೆರೆ ನೋಡಿ ಅದನ್ನ ಎಲ್ರೂ ಖಾತ್ರಿ ಮಾಡ್ಕೊಳ್ಳೋರು. 
೪ ಮೆಟ್ಟು, ೬, ೮, ೧೦, ೧೩ ಅನ್ನೋವಾಗ್ಲೇ ಕೆರೆಕೋಡಿಗೆ ಸಿದ್ಧ ಆಗ್ತಿತ್ತು. 
ಏರುತಗ್ಗುಗಳಿಲ್ಲದೆ ಸಮತಟ್ಟಾಗಿ ತೂಬಿನವರೆವಿಗೂ ವಿಶಾಲವಾದ 
ಕೆರೆಯಲ್ಲಿ ಕೆಂಪನೆಯ ಹೊಸನೀರು ತುಂಬಿರೋದು ನೋಡೋವಾಗ್ಲೇ 
ಸಮುದ್ರದ ಗಂಧಗಾಳಿ ಇಲ್ಲದ ನನ್ಗೆ ಅದೇ ಸಮುದ್ರವಾಗ್ತಿತ್ತು. ಅದನ್ನ 
ನೋಡ್ತಾ ನಿಲ್ದೋದೇ ಒಂದು ಖುಷಿ. ಅಲ್ಲೀವರ್ಲೂ ಮಾತ್ರ ಮಕ್ಕಳನ್ನು 
ಬಿಡ್ತಾ ಇದ್ರು ಅಷ್ಟೆ ಕೋಡಿ ಮೇಲೆ ನೀರು ಹರಿಯೋಕೆ ಶುರು ಆಯ್ತು 
ಅಂದ್ರೆ ಸಾಕು ಊರಿನ ಎಲ್ಲ ಮಕ್ಸಿಗೂ ಅವರವರ ಮನೆಯ 
ಕೋಟೆಗಳೊಳಗೇ ಕಟ್ಟಪ್ಪಣೆಯಾಗ್ತಿತ್ತು. ಒಂಥರಾ ಬಂಧನ. ಕಾರಣ - 
ಹೊಸನೀರುಬಲಿ ಕೇಳುತ್ತೆ ಅಂಥ! ಅದೇನು ಕಾಕತಾಳೀಯವೋ ಅಂತೂ 
ಹೇಗೋ ಏನೋ ಮಾನಸಿಕ ಅಸ್ವ್ತಸ್ಪರೋ, ದೃಢಕಾಯರೋ, 
ರೋಗಿಗಳೋ... ಯಾರೋ ಒಟ್ಟಾರೆ ಕೆರಕೋಡಿಯಲ್ಲಿ ಕೊಚ್ಚಿಹೋದ 
ಅದೆಷ್ಟೋ ಜೀವಗಳ ನೆನಪು ಇನ್ನೂ ಇದೆ. 

ಅಷ್ಟೊತ್ತಿಗಾಗ್ನೇ ಆಗ್ರ ತಂಪಾಗಿ, ನೀರಿಳಿಯಲು ಶುರುವಾಗ್ತಿತ್ತು. 
ಇತ್ತ ಕೋಡಿ ಬೀಳ್ತಲೇ ತೋಟಗಳಲ್ಲಿ ಚುರುಕಿನ ಕೆಲ್ಸ ಶುರು. ಕಡಗುಗಳ 
ತೆಗೆದು ನೀರು ಹಿಡಿಯದಂತೆ ಕಾಪಾಡ್ತಿದ್ರು. ಆಗೊಮ್ಮೆ ತೋಟಕ್ಕೆ 
ಹೋಗಲು ನಮಗೆಲ್ಲಾ ಛಾನ್ಸು. ಕಡಗು ತೆಗ್ಯೋರಿಗೆ ಊಟ ಹಾಕ್ಬೇಕಿತ್ತು. 
ನಮಗೂ ತೋಟದ ಒಂದು ವಿಶೇಷ ಊಟ. ಕೆರೆಯೋ ಸಮುದ್ರವಾಗಿ 
ಆಗ್ರವೆಲ್ಲಾ ತುಂಬಿ ಹರೀತಾ ಇದೆ ಅಂತ ಅಮ್ಮ ವರ್ಣಿಸೋದ 
ನೋಡಿದ್ರೆ.... ಈಗ ಅಂದ್ರೆ ನಾನು ನಿಜವಾದ ಸಮುದ್ರ ನೋಡಿದ್ಮೇಲೆ 
ಗೊತ್ತಾಯ್ತು ಆಗ ಅವರೆಲ್ಲಾ ಅದೆಷ್ಟು ಸಂತೋಷ ತುಂಬ್ಕೊಂಡು 
ಭಾವುಕರಾಗಿ ಅದನ್ನೆಲ್ಲಾ ಅನುಭವಿಸ್ತಾ ಇದ್ರು ಅಂತ. ೩-೪ ಅಡಿ ಉದ್ದ, 
೧.೫ ಅಡಿ ಅಗಲದ ಆ ಕಿರು ಕಿರು ಕಡಗಗಳು ತೋಟದ ತುಂಬೆಲ್ಲಾ 
ತುಂಬ್ಕೊಂಡು ಇದ್ರೆ ನಡೆಯೋಕೆ ಡ್ಯಾನ್ಸ್‌ ಮಾಡ್ಬೇಕಾಗಿತ್ತು. ಕಾಗದದ 
ದೋಣಿಗಳ ಮಾಡಿ ಆ ತುದಿಯಿಂದ ಈ ತುದಿಗೆ ಆ ದೋಣಿಗಳು ಬರೋದ 
ಕಾಯ್ತಾ ಇದ್ರೆ ಆ ನೀರಿನ ಒತ್ತಡಕ್ಕೆ ಪಯಣ ಶುರುವಾಗೋವಾಗ್ದೇನೆನ್ನು 
ನಿರಾಶೆ ಮಾಡ್ತಾ ಇದ್ದು. ಅದೆಷ್ಟು ಲೆಕ್ಕಾಚಾರ ಆ ಜಾನಪದಕ್ಕೆ! ನೀರು 
ಹೆಚ್ಚಾದಾಗ ತೆಗೆದ ಕಡಗುಗಳು ನೀರನ್ನೆಲ್ಲಾ ತಮ್ಮ ಮಡಿಲಲ್ಲಿ 
ತುಂಬ್ಕೊಂಡು ನಿಧಾನಕ್ಕೆ ಬೇಕಾಗುವಷ್ಟನ್ನು ತಂಪುತಂಪಾಗಿ ಭೂಮಿಗೆ 
ವ್ಯಾಪಿಸಿ ಅರ್ಧವರ್ಷದಷ್ಟು "ಆಗ್ರ' ತಂಪಾಗಿರೋ ಹಾಗೆ ಕಾಯ್ದುಕೊಳ್ಳೋ 
ಆ ಲೆಕ್ಕಾಚಾರ ! ಆಮೇಲೆ ಆ ಕಡಗು ಮುಚ್ಚುವುದೂ ಲೆಕ್ಕಾಚಾರ. 
ತಲೆಯಿಂದ ತಲೆಗೆ ಹರಿದು ಬಂದ ಆ ಲೆಕ್ಕಗಳೆಲ್ಲಾ ನಮ್ಮೂರಿನ ಹಸಿರು 
ಕಕ್ಕುವ ಆ ಪರಿಸರಾನ ಅದ್ದೇಗೆ ಕಾಯ್ಕೊಂಡು ಬಂದಿದ್ದು! 

ಊರೆಲ್ಲಾ ಒಂದು ಕಡೆ. ಎಲ್ಲರ ತೋಟಗಳೂ ಒಂದೇ ಕಡೆ. ೧/೨ 
ಎಕರೆ, ೧೦ ಕುಂಟೆಯಿಂದ ಹಿಡಿದು ಹತ್ತಾರು ಎಕರೆಗಳವರಗೂ 
ಮಾಲೀಕರು. ಅವರ ತೋಟದ ಅಳತೆ ಗೊತ್ತಾಗ್ತಿದ್ದದ್ದೇ ಅವರು 
ಸುಗ್ಗಿಯಲ್ಲಿ ಒಣಗಲು ಹಾಕುತ್ತಿದ್ದ ಅಡಿಕೆ ಚಾಪೆಗಳ ಲೆಕ್ಕದಲ್ಲಿ. ಅಡಿಕೆ 
ಸುಗ್ಗಿಯಲ್ಲಿ ಇಡೀ ಊರೇ ಬ್ಯುಸಿಯಾಗಿಬಿಡುತ್ತೆ. ಅಡಿಕೆ ಕೀಳಲು 
ಗೂನಕಾರ, ತ್ವಾಟ ಕಾಯೋ ಸಾಬ್ರು, ಅಡಿಕೆ ಏರೋ, ಹೊರೋ 
ಆಳುಗಳು, ಗಾಡಿಗಳು, ಅಡಿಕೆ ಸುಲಿಯೋರು, ಬೇಯಿಸೋರು, 
ಒಣಗಿಸೋರು, ತೂಗೋರು, ಹಸಿ ಅಡ್ಕೆ ಅಳೆಯೋರು.... ಹೀಗೆ 
66 


ಸಾವಿರಾರು ಕೈಗಳು ಸೇರಿ ಸೇರಿ ಅಡಿಕೆ ಸುಗ್ಗಿಗೆ ವಿದಾಯ ಹಳ್ತಿದ್ದುದು. 
ಆಮೇಲೆ ಹೆಚ್ಚು ಕಡಿಮೆ ಊರಿಗೆ ಸ್ವಲ್ಪ ವಿರಾಮ. ಮತ್ತೆ ನೆತ್ತೆ ಕೀಳೋದು, 
ಅಗತೆ ಮಾಡೋದು, ದೊಡ್ಡ ಅಗೆ, ಸಣ್ಣಅಗ್ಗೆ, ಕಡ್ಗು ಮುಚ್ಚೋದು ಹೀಗೆ 
ಹತ್ತು ಹಲವಾರು ಕೆಲ್ಸ. 


ಸಾಮಾನ್ಯವಾಗಿ ಯಾವ ತೋಟಕ್ಕೂ ಬೇಲಿಯೇ ಇಲ್ಲ. ಒಂದು 
ತೋಟದಿಂದ ಹೊರಟ್ರೆ ಎಲ್ಲರ ತೋಟಗಳಿಗೂ ದಾರಿ ಹುಡುಕ್ಟೋದು. 


ಪ್ರೈಮರಿಯಲ್ಲಿರೋವಾಗ ಚೋಟುದ್ದ ಫ್ರಾಕು ಹಾಕ್ಕೊಂಡು 
ಪಿಕ್‌ನಿಕ್‌ ಹೋದ ಹಾಗೆ ಸಂಭ್ರಮದಿಂದ ವರ್ಷಕ್ಕೋ, ಆರು ತಿಂಗ್ಳಿಗೋ 
ಒಮ್ಮೆ ನಮ್ಮ ತೋಟ ನೋಡೋಕೆ ಹೋಗ್ತಿದ್ದಿದು. ಇಲ್ಲಾಂದ್ರೆ ಗೌರಕ್ಕಜ್ಜಿ 
ಮನೆ, ಚಂದ್ರಕ್ಕಯ್ಯನ ಮನೆ, ಅತ್ತೆ ಮನೆ"ನಾಗರು' ಮಾಡೋದಿನ"ಹುಗ್ಗಿ, 
ಸೀಕಾಯಾಲು' ಊಟ ಮಾಡೋಕ್ಕೆ ತೋಟಕ್ಕೆ ಹೋಗ್ತಾ ಇದ್ದೆ. ಆಗ 
ಎಲ್ಲವೂ ವಿಸ್ಮಯ. 

ನಮ್ಮೊಂದಿಗೇ ಒಡನಾಡಿಯಾಗಿ ಬೆಳೆದ ಆ ತೋಟಗಳು ನಾನು 
ಹೈಸ್ಕೂಲಿಗೆ ಬರೋ ಹೊತ್ತಿಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಆಘಾತಕ್ಕೆ 
ಒಳಗಾದ್ವು. ಅದೇ ಬರಗಾಲ. ಅಂದ್ರೆ ಆ ವರ್ಷ ನಮ್ಮೂರ ಕೆರೆ ತುಂಬ್ಲೇ 
ಇಲ್ಲ. | 

ಮೆಲ್ಲನೆ ಆ ವರ್ಷದ ಬರ ನಮ್ಮೂರಲ್ಲೂ 660186 
ಮಾಡ್ಕೊಂಡಿತ್ತು. ಮುಂಗಾರು, ಹಿಂಗಾರುಗಳೆಲ್ಲಾ ಮುಗಿಯುತ್ತಾ 
ಬಂದಂತೆ ಆಗ್ರಕ್ಕೆ ಸಿಗ್ನಲ್‌ ಸಿಕ್ತು. ಕೆರೆ ತುಂಬದ, ಕಡಗುಗಳಿಲ್ಲದ 
ದಿನಗಳನ್ನೇ ಕಾಣದ ನಮ್ಮ 996761810ಗಗೆ ಇದೊಂದು ಹೂಸ 
ಅನುಭವ. ಅದೆಷ್ಟೋ ವರ್ಷಗಳ ಹಿಂದಿನ ಬರಗಾಲದ ಕತೆ ಹೇಳ್ತಿದ್ದ ಹಳೇ 
ತಲೆಮಾರಿನ ತಲೆಗೆ ಹೊಳೆದಿತ್ತು ಇದೇ ಕ್ಷಾಮ! 


ಕ್ಷಾಮ ಶುರುವಾಗಿದ್ದೇ ನಮ್ಮೂರಿನ ಜೀವಜಲ, ಕೇಂದ್ರ ಆಕರ್ಷಣೆ, 
ಸಾವಿರಾರು ಎಕರೆ ಅಡಿಕೆಮರಗಳ ಜೀವಂತ ಸೆಲೆ ಕೆರೆಯ ಮೆಟ್ಟಿಲುಗಳ 
ಎಣಿಕೆಯಿಂದಲೇ..... ಮೆಟ್ಟಿಲುಗಳನ್ನೆಲ್ಲಾ ಎಣಿಸಿಯಾಯ್ತು, 
ಮೆಟ್ಟಿಲಿನಿಂತ ದಿನದಿನಕ್ಕೆ ದೂರ ಸರಿಯುತ್ತಿದ್ದ ಗುರುತಿನ ಮೂಲಕ. ಚಿತ್ರ 
ಬರೆದಂತೆ ಕೆರೆ ನಿ..ಧಾ..ನ..ವಾಗಿ ಬತ್ತತೊಡಗಿತು. ಅದೆಷ್ಟೋ 
ಮೀನುಗಳು ತಿನ್ನುವವರಿಗೆ ಸುಗ್ಗಿಯಾಗಿಸಿದ್ದವು. ಯಾವ ಕಲ್ಲೇ 
ನೋಡಿದ್ರೂ ಮೀನು ಉಜ್ಜಿದ ಸಿಂಡು ಹೊಡೀತಾ ಇದ್ದು. ನೀರಿಲ್ಲದೆ 
ಸೊರಗುತ್ತಿರುವ ಆ ದೃಷ್ಯ ಒಂದೆಡೆ ಅದೆಲ್ಲೋ ಒಂದು ನೋವು, ಆತಂಕ 
ಕೊಟ್ರೆ ಈ ಮೀನಿನ ಸಿಂಡು ಹೊಟ್ಟೆ ತೊಳುಸ್ತಾ ಇತ್ತು. ಕೆರೆಯ ಜಂಡೆಲ್ಲಾ 
ಒಣಗಿಹೋಯ್ತು. ನೀರು ಜಾರಿದಂತೆಲ್ಲಾ ಕಲ್ಲುಗಳನ್ನೇ ಹೊತ್ಕೊಂಡ್ಹೋಗಿ 
ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು ಮಾಡ್ತಿದ್ರು. 
ಕಡೆಗೂಮಳೆಕ್ಕೆ ಕೊಟ್ಟೇಬಿಡ್ತು. ಇದ್ದೊಂದಿಷ್ಟು ನೀರನ್ನೆಲ್ಲಾ ಒಂದು 
ಹದ ಆಗ್ರಕ್ಕೆ ಹರಿಸಿಯೇ ಬಿಟ್ರು. ನಿರ್ದಾಕ್ಷಿಣ್ಯವಾಗಿ ಕೆರೆ ಒಣಗಿಯೇ 
ಹೋಯ್ತು. ಆಗಲೇ ಗೊತ್ತಾಗಿದ್ದು ನಮಗೆ ಕೆರೆಯ ತುಂಬೆಲ್ಲಾ ಸಾಕಷ್ಟು 
ಬಾವಿಗಳಿರ್ರಾವೆ ಅಂತ! ಗೌರಮ್ಮನ ಬಾವಿ, ಮಡೆ ಬಾವಿ, ನಾಗರಬಾವಿ, 
ಕಡೇಕೋಡಿಬಾವಿ... ಹೀಗೆಲ್ಲಾ ಅವುಕ್ಕೂ ಹೆಸರಿದ್ದು. ಯಾವುದೇ 
ಪ್ಲಾಸ್ಟಿಕ್‌, ಕಬ್ಬಿಣದ ಪೈಪುಗಳಿಲ್ಲದ, ನಲ್ಲಿ ಬೋರುಗಳಿಲ್ಲದ ನಮ್ಮೂರಿಗೆ 
ಕುಡಿಯುವ ನೀರಿನ ಆಶ್ರಯವೇನಮ್ಮೂರಕೆರೆಯಕೆಂಪುನೀರು. ಉಳಿದ 
ನೆಲದ ಮಾತು 


ಖರ್ಚಿಗೆ ಬಾವಿ ನೀರು. ಕರ ನೀರು ಸೀನೀರು. ಬೇಳೆ ಕದ್ರಿಹೋಗ್ತಾವೆ 
ನಮ್ಮೂರ ನೀರ್ಗೆ ಅಂತ ಅಮ್ಮ ಅಜ್ಜಿ ಊರಲ್ಲಿ ಜಂಭದಿಂದ ಹೇಳ್ಪದ್ರು. 
ಅದಂಥಾ ಅಸ್ಪಶ್ಯತೆ ಕೆರೆ ನೀರು-ಬಾವಿ ನೀರಿನ ಮಧ್ಯೆ ಇತ್ತಂದ್ರೆ ಕೆರೆ ನೀರಿಗೇ 
ಬೇರ ಬಿಂದಿಗೆಗಳು, ಉಪ್ಪು ನೀರು ಅಂದ್ರೆ ಬಾವಿ ನೀರಿಗೆ ಬೇರೆ 
ಬಿಂದಿಗೆಗಳು. ಕೆರ ನೀರಲ್ಲಿ ಥಣಥಣಾಂತ ಬೆಳಗಿ ನೀರು ತಂದಿದ್ರ ಮೂರು 
ದಿನಾದ್ರೂ ಕಪ್ಪಾಗ್ರಿರ್ಲಿಲ್ಲ. ಆದ್ರ ಉಪ್ಪ ನೀರಿಗೆ ಹಾಕಿದ್ರೆ ಸಾಕು ಕಪ್ಪಾಗ್ತಿದ್ದು. 

ಬೆಳಗಿನ ಜಾವಾನೇ ಎದ್ದು ಹೋಗಿ ಈ ಲಿಂಗಾಯಿತರೆಲ್ಲಾ ತಾಮ್ರದ 
ಬಿಂದಿಗೆಗಳಲ್ಲಿ ಕೆರೆಯಲ್ಲಿನ ಬಾವಿಗಳಿಂದ ನೀರು ತಂದು ಸ್ಟಾಕ್‌ 
ಮಾಡೊ ಂಡಿದ್ರು. ಬೆಳಿಗ್ಗೆ ೮ ಗಂಟೆ ಕಳೆದ್ರೆ ಸಾಕು ನೀರೆಲ್ಲಾ ಬಗ್ಗಡ 
ಆಗಿರ್ತಿತ್ತು. ಇದೂ ಸ್ವಲ್ಪ ದಿನ ನಡೀತು. ಆವಾಗ್ಲೇ ಮನೆಯಲ್ಲಿರೋ 
ಮಿಕ್ಕೆಲ್ಲಾ ಪ್ರಯೋಜನಕ್ಕೆ ಬಂದ್ರು. ಸಣ್ಣ ಸೀನೀರಿನ ಹಗ್ಗಗಳು ಬೇವಿನಕಟ್ಟೆ 
ಹತ್ರ ale ಆಗೋಕೆ ಶುರುವಾದ್ದು. 

ಕುಡಿಯೋ ನೀರಿನ, ಅಡಿಗೆ ನೀರಿನ ಕಥೆ ಹೇಗೋ ನಿಬಾಯಿಸ್ತಾ 
ಇರೋವಾಗ್ಲೇ ಮಲ್ಲನೆ ಆ ಬಾವಿಗಳೂ ಬತ್ತೋಕೆ ಶುರು ಆದ್ವು. 
ಸರಿಯಾಗಿ ನೆನಪಿಲ್ಲ ಅದು ಯಾರ ಉಸಾಬರಿ ಅಂತ. ಅದೊಂದು ದಿನ 
ಸ್ಕೂಲು ಬಿಟ್ಟ ಕೂಡಲೇ ನಾವೆಲ್ಲಾ ಅಂದ್ರ ಊರಿನ ಜನರೆಲ್ಲಾ - ಒಣಗಿದ, 
ಸಿನಿಮಾದಲ್ಲಿ ತೋರಿಸೋ ಹಾಗೆ ವಿವಿಧಾಕೃತಿಯಲ್ಲಿ ಚಿತ್ತಾರ ಬರೆದಂತೆ 
ಬಾಯ್ತೆರೆದು ಗೆರೆ ಬಿಡಿಸಿಕೊಂಡಿದ್ದ ಕೆರೆಯ ಬಯಲೆಲ್ಲಾ ಕಿಕ್ಕಿರಿದಿತ್ತು. 
ಅದೇನೋ ಅಳದಳದು ಒಂದಷ್ಟು ಜನ ಸುಸ್ತಾಗ್ಕಿದ್ರು. ಮತ್ತೊಂದಷ್ಟು ಜನ 
ಕರೆಯಂಗಳಕ್ಕೇ ಬಂದಿದ್ದ ಆ ಬೃಹತ್‌ ವಾಹನ ಅದರೊಳಗಿದ್ದ..... 
ಎಲ್ಲವನ್ನು ಸೆಟ್‌ ಮಾಡ್ತಿದ್ರು. ಅವರೆಲ್ಲಾ ಪರಊರಿನವರೇ, ಪ್ಯಾಂಟ್‌ 


ಶರ್ಟಿನವರು, ಕಡೆಗೂ ೫ ಪಾಯಿಂಟ್‌ ಮಾಡಿದ್ರು. ಆರ್ಭಟದೊಂದಿಗೆ 
ಅದು ಭೂಮಿ ಕೊರೆಯೋಕೆ ಶುರು ಮಾಡ್ತು. ಆಗ್ಲೇ ಎಲ್ರೂ ಉದ್ವರಿಸಿದ್ದು, 
ಏನೇನೋ ಅದರ ಸಾಹಸಗಾಥೆಗಳನ್ನು ಸ್ವರಚಿತವಾಗಿ 
ವರ್ಣಿಸಲಾಂಭಿಸಿದ್ದು. ಬೋರ್‌ವೆಲ್‌ಗಳ ಸಿದ್ದತೆ ಅದು ಅಂತ ಕೊನೆಗೂ 
ಗೊತ್ತಾಗಿದ್ದು ಮಾರನೇ ದಿನ ಶಾಲಾ ಮಾಸ್ತರು ಸ್ಪಷ್ಟವಾಗಿ ಹೇಳಿದಾಗಲೇ. 
ಯಾವ್ಯಾವುದೋ ಹಂತಗಳ ದಾಟಿ ಕೊನೆಗೆ ಕೊರೆದಿದ್ದು ಮುಗೀತು. ೫ 
ಬೋರ್‌ವೆಲ್‌ಗಳು ಉಕ್ಕಿಸಬಹುದಾದ ಗಂಗೆಯ ನೆನೆನೆನೆದು ಕಲ್ಪನಾ 
ಲೋಕದಲ್ಲಿದ್ದವರಿಗೆ ಫಟಾರಂತ ಕೆನ್ನೆಗೆ ಬಾರಿಸಿದ ಅನುಭವವಾದದ್ದು 
ಎರಡರಲ್ಲಿ ನೀರೇ ಬಾರದಿದ್ದಾಗ. ಆದ್ರೂ ಕುಡಿಯೋ ನೀರಿನ ದಾಹ, ಸ್ವಲ್ಪ 
ತೋಟಗಳಿಗೆ ಹರಿಸಬಹುದಾದ ಆಶಯದೊಂದಿಗೆ ಎಲ್ಲ ಭ್ರಮನಿರಸನಗಳ 
ಬಿಟ್ಟು ಹೊರಬಂದ್ರು ಜನ. 

ಹೀಗೇ ಕಾಣಬಾರದ್ದನ್ನೆಲ್ಲಾ ಕಂಡು, ಅನುಭವಿಸಬಾರದ್ದನ್ನೆಲ್ಲಾ 
ಅನುಭವಿಸಿ ಊರಿನ ಹಸಿರ ಬದುಕಿಗೇ ಸಿಡಿಲು ಬಡಿಯಿತೇನೋ, ಇನ್ನು 
ಬದುಕುಳಿಯುವುದೇ ಕಷ್ಟ ಎಂದು ನಿಟ್ಟುಸಿರ ಬಿಡಲು ಆರಂಭಿಸಿದ 
ನನ್ನೂರ ಜನಕ್ಕೆ ಮತ್ತೆ ಕೆಂಚಾದ ಗರಿಕೆ ಹಸಿರು ಕಚ್ಚಲು ಶುರುಮಾಡ್ತು. 
ಕೃಶವಾಗಿ ತೂಗಾಡುತ್ತಿದ್ದ ಅಡಿಕೆ ಮರಗಳಿಗೆ ಮರುಹುಟ್ಟು ಸಿಕ್ಕಿತ್ತು. 

ಇಪ್ಪತ್ತು ವರ್ಷಗಳ ನಂತರ ಅದೇ "ಪರ' ಪೂಜೆ, ಕೋಡಿ, ಕಡಗು 
ಎಲ್ಲವೂ ಒದ್ದೆ ಒದ್ದೆ. ಗತಕಾಲದ ಎಲ್ಲವೂ ಮಸಕಾಗುವ ಮೊದಲೇ ಮತ್ತೆ 
ಅದೇ ಸಂಭ್ರಮ. "ತಲೆ ನೆನೆದು ನೆಗಡಿಶೀನುಗಳ ಹೊರತಾಗಿ!' 

ಹಣದ ವಕಾಲತ್ತು ವಹಿಸಿ ಬಾಡಿಗೆಗೆ ಬಂದಿದ್ದಳು ನಮ್ಮೂರಿಗೆ 
ಹೇಮಾವತಿ. 

© 


"ನೆಲದ ಮಾತಾ'ಗೆ ಶುಭಾಶಯಗಳು 


ಕಾವ್ಯದ ವಿವಿಧ ಮುಖಗಳ ಬೆಳವಣಿಗೆಗೆ 


ಶುಭದ ಪ್ರಕಾಶನ 
ಜರಗನಹಳ್ಳಿ ಶಿವಶಂಕರ್‌, ಜರಗನಹಳ್ಳಿ, ಜೆ.ಪಿ.ನಗರ ಅಂಚೆ, ಬೆಂಗಳೂರು - ೭೮. 
ದೂರವಾಣಿ : ೬೬೪೬೮೫೦ 


"ಯೂರೋಪಿನ ಅಡ್ಡಗೋಡೆಯನ್ನು ಕಿತ್ತು ಬಿಸಾಡಿದ ನಮಗೆ, ವಿಶ್ವವ್ನು ವಿಭಜಿಸುವ ಮತ್ತೊಂದು ಗೋಡೆ ಸ್ವೀಕಾರಾರ್ಹವಲ್ಲ'' -ಜಾಕ್ಸ್‌ 
ತ ಜೆರಾಕ್‌ ಫ್ರೆಂಚ್‌ ಅಧ್ಯಕ್ಷ 


ನೆಲದ ಮಾತು 


67 


ನಮ್ಮ ಪರಿಸರದಲ್ಲಿ "ಸೀಸ'ದ ಸ್ಥಾನ ಮತ್ತು ನಮ್ಮ ಆರೋಗ್ಯದ ಮೇಲೆ ಅದರ 


ಪರಿಣಾಮಗಳು 


ಶತಶತಮಾನಗಳಿಂದ ಮಾನವನು ಉಪಯೋಗಿಸುತ್ತಾ ಬಂದಿರುವ 
ಅನೇಕ ಖನಿಜಗಳಲ್ಲಿ "ಸೀಸ'ವು ತುಂಬಾ ಉಪಯುಕ್ತವಾದುದೂ, 
ಅದ್ಬುತವಾದುದೂ ಆಗಿದೆ. ಭೂಮಿಯಿಂದ ೩೫,೦೦೦ ಅಡಿಗಳ 
ಎತ್ತರದಲ್ಲಿ ಹಾರುವ ವಿಮಾನದ ಹೊರ ಕವಚವು ಆಗಿರುವುದು, 
ಸೀಸದಿಂದ. ವಿದ್ಯುತ್ತನ್ನು ಉತ್ಪಾದಿಸುವ ಬ್ಯಾಟರಿಗಳಾಗಲೀ, ತುಕ್ಕು 
ಹಿಡಿಯದಂತೆ ಕಬ್ಬಿಣದ ಸರಳುಗಳಿಗೆ ಹಾಕುವ ಬಣ್ಣಗಳಾಗಲೀ, ಗಾಧಿಕ್‌ 
ಚರ್ಚು ಮತ್ತು ಪ್ರಾಚೀನ ಕಟ್ಟಡಗಳಿಗೆ ಹಾಕಿರುವ ಬಣ್ಣಗಳಾಗಲೀ, ಸೀಸದ 
ಅಸ್ಲಿತ್ವವಿದ್ದೇ ಇದೆ. ವಿದ್ಯುತ್‌ ತಂತಿಗಳಿಗೆ ವಿದ್ಯುತ್‌ ಏರಿಳಿತ 
ತಡೆದುಕೊಳ್ಳಲು, ಮದ್ದು ಗುಂಡುಗಳ ತಯಾರಿಕೆಯಲ್ಲಿ 
ಉಪಯೋಗಿಸುವ ಸೀಸದ ಕಣಗಳಲ್ಲಿ, ಹಾಕಿದ ಬಣ್ಣವನ್ನು 
ಸಾಂದ್ರಗೊಳಿಸುವುದರಲ್ಲಿ ಇದರ ಉಪಯೋಗವಿದೆ. 

ಹಿಪೊಕ್ರೊಟಸ್‌ ಎಂಬ ತತ್ವಜ್ಞಾನಿಯು (ಕ್ರಿ.ಪೂ. ೪೬೦ ರಿಂದ 
೩೫೭) ಕಬ್ಬಿಣವನ್ನು ಕಾಯಿಸುವ ಹಂತದಲ್ಲಿ ಸೀಸದ ಅಸ್ತಿತ್ವವನ್ನು 
ಕಂಡುಹಿಡಿದನು. ಅಲ್ಲಿಂದೀಚೆಗೆ ಆರು ಸಾವಿರ ವರ್ಷಗಳ ಕಾಲ 
ಮನುಕುಲವು ಅದನ್ನುಪಯೋಗಿಸಿದೆ. ಕ್ರಿ.ಪೂ. ೬,೫೦೦ ರಲ್ಲಿ ಟರ್ಕಿಯಲ್ಲಿ 
ನಡೆದ ಉತ್ಪನನದಲ್ಲಿ ಸೀಸದ ಮೊದಲ ಸಂಶೋಧನೆಯಾಯಿತು. ೬೦೦೦ 
ದಿಂದ ೮೦೦೦ ವರ್ಷಗಳಷ್ಟು ಪ್ರಾಚೀನತೆಯಿರುವ ಸೀಸದ ನೆಕ್‌ಲೇಸ್‌ 
ಒಂದು ಪ್ರಾಚೀನ ಅಂಟೋಲಿಯಾ ಎಂಬ ನಗರದಲ್ಲಿ ಸಿಕ್ಕಿದೆ. 
ರೋಮನ್ನರು ಸೀಸದ ಗಣಿಗಾರಿಕೆಯನ್ನು ಬಹು ವ್ಯಾಪಕವಾದ ರೀತಿಯಲ್ಲಿ 
ಮಾಡಿದ್ದಲ್ಲದೇ, ಅದನ್ನು ವಿವಿಧ ಕಾರ್ಯಗಳಿಗೆ ಉಪಯೋಗಿಸಿದರು. 
ಬಹು ಮಂದಿ ಶ್ರೀಮಂತ ರೋಮನ್ನರು ತಮ್ಮ ಔತಣಕೂಟಗಳಲ್ಲಿ ಸೀಸದ 
ತಟ್ಟೆ ಬಟ್ಟಲುಗಳನ್ನು ಕೊಡಲಾಗದೇ, ಚಿನ್ನದ ಮತ್ತು ಬೆಳ್ಳಿಯ ತಟ್ಟೆ 
ಬಟ್ಟಲುಗಳನ್ನು ಉಪಯೋಗಿಸಿದ್ದಕ್ಕಾಗಿ ಅತಿಥಿಗಳ ಕ್ಷಮೆ 
ಕೋರುತ್ತಿದ್ದರಂತೆ! 

ಚಿನ್ನ ಮತ್ತು ಬೆಳ್ಳಿಯ ಗಣಿಗಾರಿಕೆಯ ಉಪ ಉತ್ಪಾದನೆಯಾಗಿಯೂ 
ಸೀಸವು ದೊರಕುತ್ತಿತ್ತು. ಇಂದಿಗೂ ನಮ್ಮ ದೇಶದ ಎಷ್ಟೋ ಬಡ 
ುಟುಂಬಗಳು ಕಚ್ಚಾ ಬೆಳ್ಳಿಯನ್ನು ಸೀಸದೊಂದಿಗೆ ಕುದಿಸಿ ಕಲ್ಮಷವನ್ನು 
ತೆಗೆಯುವ ಪದ್ಧತಿಯಿದೆ. ಹೀಗೆ ಕುದಿಸುವಾದ ಬರುವ ಹೊಗೆಯನ್ನು 
ಕುಡಿಯುವುದು ಆರೋಗ್ಯಕ್ಕೆ ಹಾನಿಕರ ಎಂದೂ ತಿಳಿದು ಬಂದಿದೆ. 
ಸ್ಪೆಯಿನ್‌ ದೇಶದಲ್ಲಿ ಈ ಕಾರಣದಿಂದಲೇ ಈ ಕೆಲಸಕ್ಕೆ 


-.ಡಾ|। ತುಪ್ಪಿಲ್‌ ವೆಂಕಟೇಶ್‌ 


ಗುಲಾಮರನ್ನುಪಯೊಗಿಸುತ್ತಿದ್ದರಂತೆ. 


ಕೈಗಾರಿಕೀಕರಣದ ಪ್ರಭಾವದಿಂದಾಗಿ ಇಂದು ಸೀಸದ ಬಳಕೆ 
ಹೆಚ್ಚಾಗಿದ್ದು ನೆಲದೊಳಗೆ ಮಲಗಿದ್ದ ರಾಕ್ಷಸನನ್ನು ಎಬ್ಬಿಸಿ ಹೊರಕ್ಕೆ 
ತಂದಂತಾಗಿದೆ. ಭವಿಷ್ಯದ ತಲೆಮಾರಿನ ಬುದ್ಧಿವಂತಿಕೆಯನ್ನೇ ನಾಶ 
ಮಾಡುವ ಅಪಾಯ ಕಂಡಿದೆ. ಅಜ್ಞಾನ, ಅಶ್ರದ್ಧ, ಅರಕ್ಷಣೆಗಳಿಂದಾಗಿ ಇವು 
ನಮ್ಮ ವಾತಾವರಣದಲ್ಲಿ ಎಲ್ಲೆಡೆ ನಿಧಾನವಾಗಿ ಹರಡಿ ಇದೀಗ 
ಪರಿಸರವನ್ನು ಮಲಿನಗೊಳಿಸುವ ಮತ್ತು ಆರೋಗ್ಯ ಹಾಳು ಮಾಡುವ 
ವಸ್ತುಗಳಲ್ಲಿ ಮೊದಲನೆಯ ಸ್ಥಾನ ಪಡೆದಿದೆ. 

ಇದರ ದಾಳಿಗೆ ಮನುಷ್ಯರು, ಪ್ರಾಣಿಗಳು, ಗಿಡಮರಗಳು, 
ಸತತವಾಗಿ ತೆರೆದುಕೊಳ್ಳುತ್ತಿವೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಈ 
ತೆರೆದುಕೊಳ್ಳುವಿಕೆಯ ಪ್ರಮಾಣ ಬೇರೆ ಬೇರೆ ರೀತಿಯಲ್ಲಿದೆ. 
ವಾತಾವರಣದಲ್ಲಿ ಸೀಸದ ಹರಡುವಿಕೆ ಮತ್ತು ಅದು ವಿಷವಾಗಿ 
ಪರಿಣಮಿಸುವುದು ಹೇಗೆಂದರೆ :- ` 

ನಾವುಉಸಿರಾಡುವಗಾಳಿಯ ಮೂಲಕ ನಮ್ಮದೇಹದೊಳಕ್ಕೆ ಅದು 
ಪ್ರವೇಶ ಪಡೆಯುತ್ತದೆ. ಜೀವಿಗಳಿಗೆ ಈ ವಿಷವು 
ಪ್ರಾಣಹಾನಿಕಾರಕವಾದುದರಿಂದ ಇದರ ಪ್ರಮಾಣವನ್ನು ಅಳೆಯುವುದು 
ಅತ್ಯವಶ್ಯಕವಾಗಿದೆ. ಹೀಗೆ ಅಳೆಯುವ ವಿಧಾನವು ಅತಿ ಸೂಕ್ಷ್ಮವೂ, 
ಖಚಿತವೂ ವೇಗಕಾರಿಯೂ ಆಗಿರಬೇಕಾದ ಅಗತ್ಯವಿದೆ. ಬಹು ಬೇಗ 
ಮನುಷ್ಯ ದೇಹವು ಸೀಸಕ್ಕೆ ತೆರೆದುಕೊಳ್ಳುವ ವಿಧಾನಗಳೆಂದರೆ, 
೧. ಸೀಸವು ಕಬ್ಬಿಣದಂತಲ್ಲದೇ ಮೃದು ಲೋಹವಾಗಿದ್ದು, ವಿಶೇಷ 

ತರಬೇತಿ ಇಲ್ಲದೇ ಬಳಸಬಹುದಾಗಿದೆ. 


೨. ಇದನ್ನು ಕಾಯಿಸಿ ಕರಗಿಸಲು ಬೇಕಾಗುವ ಶಾಖದ ಮಟ್ಟ ತುಂಬಾ 
ಕಡಿಮೆಯಿದ್ದು ಯಾರು ಬೇಕಾದರೂ ತಮ್ಮ ಅಡಿಗೆ ಮನೆಯಲ್ಲಿ 
ಇದನ್ನು ಮಾಡಬಹುದು. ಮೀನುಗಾರರು ತಮ್ಮ ಬಲೆಯಲ್ಲಿ 
ಸೀಸದ ತುಂಡುಗಳನ್ನು ಬಳಸಿ ಸಮುದ್ರದ ನೀರನ್ನು ಸೀಸಮಯ 
ಮಾಡುತ್ತಾರೆ. 

೩. ಮಸಿ (ಇಂಗಾಲ) ವಸ್ತುಗಳ ತಯಾರಿಕೆಯಲ್ಲಿ ಇದು 
ಬೇಕಾಗುವುದರಿಂದ ನಾವು ಬಳಸುವ ಎಷ್ಟೋ ಪಾತ್ರಗಳಲ್ಲಿ ಇದು 
ಇರುತ್ತದೆ. 


- ಡಾ|| ತುಪ್ಪಿಲ್‌ ವೆಂಕಟೇಶ್‌ರವರು ಬೆಂಗಳೂರಿನ ಸೈಂಟ್‌ ಜಾನ್‌ ವೈದ್ಯಕೀಯ ಕಾಲೇಜಿನಲ್ಲಿ ಜೀವ ರಸಾಯನಶಾಸ್ತ್ರ ಮತ್ತು ಜೀವ ಭೌತಶಾಸ್ತ್ರ ವಿಭಾಗದಲ್ಲಿ 


p 


ಪ್ರಾಧ್ಯಾಪಕರಾಗಿದ್ದಾರೆ. ಅಂತರರಾಷ್ಟ್ರೀಯ ಮಟ್ಟದಲ್ಲಿ ಸೀಸದ ಬಹುಮುಖ್ಯ ತಜ್ಞರಲ್ಲಿ ಒಬ್ಬರು.ಇದರ ಜೊತೆಗೆ ಸೀಸದ ವಿಷಮಯತೆಗೆ ಸಂಬಂಧಿಸಿದಂತೆ 


ಜನರ ಮಧ್ಯ ಅರಿವು ಮೂಡಿಸುವಲ್ಲಿ ಮಹತ್ತರವಾದ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಇಂಥ ಹಿರಿಯ ತಜ್ಞರ ಲೇಖನವನ್ನು ಪ್ರಸಿದ್ಧ ಲೇಖಕಿ ಮತ್ತು ಕವಿಯಿತ್ರಿ 
ಡಾ|| ಪ್ರಭಾವತಿಯವರು ಕನ್ನಡಕ್ಕೆ ಅನುವಾದಿಸಿಕೊಟ್ಟಿದ್ದಾರೆ. 


68 


ಸಂ. 


ನೆಲದ ಮಾತು 


೪, ಯಾವುದೇ ಲೋಹವು ತುಕ್ಕು ಹಿಡಿಯದಂತೆ ಕಾಪಾಡುವ ಶಕ್ತಿ 
ಸೀಸಕ್ಕ ಇರುವುದರಿಂದ ಬಣ್ಣಗಳಲ್ಲಿ ಇದರ ಬಳಕೆ ಹೆಚ್ಚು. ನಮ್ಮ 
ದೇಶದಲ್ಲಿ ಬಳಸುವ ಬಣ್ಣಗಳಲ್ಲಿ ಶೇ. ೯೦% ಕೈ ೨.೫% ರಷ್ಟು 
ಸೀಸವಿರುತ್ತದೆ. ಗಣೇಶನ ಹಬ್ಬಕ್ಕೆ ತಯಾರಾಗುವ ಒಂದು ಕೋಟಿ 
ವಿಗ್ರಹಗಳಲ್ಲಿ ೨ ಕೆ.ಜಿ ತೂಗುವ ಮೂರ್ತಿಗೆ ೧೨ ಗ್ರಾಂ ಸೀಸ 
ಬಿರತಿರುತ್ತದೆ. ೧೨೦ ಗ್ರಾಂ ಬಣ್ಣ ಬೆರೆತಿರುತ್ತದೆ. ಇವು ಕೊನೆಗೆ 
ನೀರಿನಲ್ಲಿ ಮುಳುಗಿ ನಮ್ಮ ಎಲ್ಲಾ ಕೆರೆ ಕುಂಟೆಗಳಲ್ಲಿ 
ಕಲುಷಿತವಾಗುತ್ತವೆ. 

೫. ತನ್ನಬಾಳಿಕೆ ಬರುವ ಗುಣದಿಂದಾಗಿ ಇದನ್ನು ಮನೆಗಳ ಛಾವಣಿಗೆ 

ಬಣ್ಣವಾಗಿ ಬಳಸುತ್ತಾರೆ. ೧೯೭೦ಕ್ಕಿಂತ ಮುಂಚೆ ಕಟ್ಟಿದ ಅನೇಕ 

ಮನೆಗಳು ಇಂತಹ ಛಾವಣಿ ಉಳ್ಳವು. 

ಇದರ ಪ್ರತಿರೋಧಕ ಗುಣದಿಂದಾಗಿ ಹಿತ್ತಾಳೆ ಪಾತ್ರೆಗೆ, ಹೊರ 

ಕವಚವನ್ನಾಗಿ ಉಪಯೋಗಿಸುವ ತಗಡನ್ನು ಸೀಸದೊಂದಿಗೆ 

ಕಲಬೆರಕೆ ಮಾಡಲಾಗಿದೆ. 

೭. ಬಹು ಹಿಂದೆ ರೋಮಿನಲ್ಲಿ ಚಿನ್ನ, ಬೆಳ್ಳಿಗಿಂತ ಅಧಿಕ ಬೆಲೆ ಬಾಳುತ್ತಿದ್ದ 
ಸೀಸ ಈಗ ಕಡಿಮೆ ಬೆಲೆಯಲ್ಲಿ ಸಿಗುವುದರಿಂದ ಎಲ್ಲರ ಕೈಗೂ 
ಎಟುಕುತ್ತದೆ. 


( 


ಸೀಸವು ಸಾಮಾನ್ಯವಾಗಿ ನಾವು ಬಳಸುವ ಗಾಳಿ, ನೀರು, ಆಹಾರ, 


ಆಟದ ಸಾಮಗ್ರಿ (ಬಣ್ಣದ ಬೊಂಬೆಗಳು) ಮತ್ತು ಔಷಧಿಗಳಲ್ಲಿದೆ. 


ಗಾಳಿ: - 


ವಾಹನಗಳು ಉಗುಳುವ ಹೊಗೆಯಿಂದಾಗಿ ನಗರಗಳಲ್ಲಿ ನಾವು 
ಸೇವಿಸುವ ಗಾಳಿ ಬರೀ ಸೀಸವೊಂದೇ ಅಲ್ಲದೆ ಇನ್ನೂ ಅನೇಕ 
ವಿಷಾನಿಲಗಳನ್ನು ಹೊಂದಿದೆ. ಇದು ಶ್ವಾಸಕೋಶಗಳ ಮೂಲಕ ನೇರವಾಗಿ 
ಸಣ್ಣ ಕಣಗಳ ರೂಪದಲ್ಲಿ ರಕ್ತಕ್ಕೆ ಸೇರುತ್ತದೆ. ಕೈಗಾರಿಕೆಗಳಲ್ಲಿ 
ಉಪಯೋಗಿಸುವ ಬಣ್ಣಗಳಲ್ಲಿರುವ ಸೀಸವೂ ಗಾಳಿಯ ಮೂಲಕ 
ಮಾನವ ದೇಹದೊಳಗೆ ಸೇರುತ್ತದೆ. ಕೈಗಾರಿಕೋದ್ಯಮಿಗಳಿಗೆ ಇಂಥ 
ಪರಿಸರ ಮಾಲಿನ್ಯದ ಬಗ್ಗೆ ಹಚ್ಚು ಕಾಳಜಿಯಿರುವುದಿಲ್ಲ. ಹಳ್ಳಿಗಳಲ್ಲಿ 
: ವಾಸಿಸುವ ಮಕ್ಕಳಿಗಿಂತ ನಗರಗಳಲ್ಲಿ ವಾಸಿಸುವ ಮಕ್ಕಳ ದೇಹದಲ್ಲಿ 
ಸೀಸದ ಅಂಶ ಹಚ್ಚು ಕಂಡು ಬಂದಿದೆ. ೧೯೮೭ರ ಲೆಕ್ಕದ ಪ್ರಕಾರ 
ಮುಂಬಯಿ ಮತ್ತು ಬೆಂಗಳೂರಿನಲ್ಲಿ ಗಾಳಿಯ ಮೂಲಕ ಸೇವಿಸುವ 
ಸೀಸದ ಪ್ರಮಾಣವು ೯೦ ಮತ್ತು ೬೦ ಮಿಲಿಗ್ರಾಂಗಳಷ್ಟಿತ್ತು. ಮುಂದಿನ 
೧೫ ವರ್ಷಗಳಲ್ಲಿ ಈ ಪ್ರಮಾಣವು ಇನ್ನೂ ಹೆಚ್ಚುವ ಸಂಭವವಿದೆ. 


ನೀರು :- 

ಭೂಮಿಯ ಮೇಲ್ಪದರದ ನೀರಿನಲ್ಲಿ ಸೀಸದ ಪ್ರಮಾಣ ಕಡಿಮೆ. 
ಆದರೆ ನಾವು ನೀರನ್ನು ಹಿಡಿದಿಡಲು ಬಳಸುವ ಪಾತ್ರೆ, ನೀರು ಹರಿಸುವ 
ಪೈಪುಗಳಲ್ಲಿ ಅದರ ಪ್ರಮಾಣ ಹೆಚ್ಚಿರುತ್ತದೆ. ಪಿವಿಸಿ ಪೈಪುಗಳಲ್ಲಿ ಸೀಸದ 
ಪ್ರಮಾಣ ಇನ್ನೂ ಹೆಚ್ಚು. ಬಿಸಿ ನೀರಿಗಿಂತ ತಣ್ಣೀರಿನಲ್ಲಿ ಸೀಸದ ಹರಡುವಿಕೆ 


ನೆಲದ ಮಾತು 


ಕಡಿಮೆ. ನೀರು ಕುದಿಸುವ ಗೀಸರ್‌ಗಳಿಂದ ಸೀಸ ಹರಡುತ್ತದೆ. 
ಆಹಾರದಲ್ಲಿ ಬೆರೆತಿರುವ ಸೀಸಕ್ಕಿಂತ ನೀರಿನಲ್ಲಿರುವ ಸೀಸವು ಬೇಗ 
ದೇಹಕ್ಕೆ ಸೇರುತ್ತದೆ. ನಮ್ಮ ಕರುಳು ಜಡ ಸೀಸವನ್ನು ಬೇಗ ಹೀರುತ್ತದೆ. 
ದೊಡ್ಡವರು ಶೇ. ೩೫ ರಿಂದ ೫೦% ರವರೆಗೆ ನೀರಿನಲ್ಲಿರುವ ಸೀಸವನ್ನು 
ದೇಹದ ಮೂಲಕ ಹೀರಿದರೆ ಮಕ್ಕಳು ೫೦% ಹೀರುತ್ತವೆ. ಬಿಟ್ಟು ಬಿಟ್ಟು 
ಹಾರುವ ನೀರಿನ ಚಿಲುಮೆಗಳಲ್ಲಿ, ಮಕ್ಕಳಿಗೆ ಸ್ನಾನ ಮಾಡಿಸುವ ಬಿಸಿ 
ನೀರಿನಲ್ಲಿ ಸೀಸದ ಪ್ರಮಾಣ ಹೆಚ್ಚು ವಾತಾವರಣದಲ್ಲಿರುವ ಸೀಸದ 
ಅಂಶವನ್ನು ನೀರು ಹೀರಿಕೊಂಡಿರುತ್ತದೆ. 


ಗಂಗಾನದಿಯ ನೀರಿನಲ್ಲಿರುವ ಸೀಸದ ಪ್ರಮಾಣ ೦.೯೨ ಗ್ರಾಂನಿಂದ 
೨.೫೦ ಗ್ರಾಂಗಳಿಗೆ ಏರಿದೆ. ಹೃಷಿಕೇಶದಿಂದ ರಾಮಘಾಟ್‌ವರೆಗೆ 
ಹರಿಯುವ ನೀರಿನಲ್ಲಿ ಸೀಸದ ಪ್ರಮಾಣ ಇದು. ಇದು ನಮ್ಮ ದೇಶದ 
ಎಲ್ಲ ನದಿಗಳ ನೀರಿನ ಕತೆಯೂ ಹೌದು. ಏಕೆಂದರೆ ಎಲ್ಲಾ ನೀರಿಗೂ 
ಕೈಗಾರಿಕೆಯ ಕಲ್ಮಶವನ್ನು ಬಿಡಲಾಗುತ್ತದೆ. ಒಂದು ಕಾಲದಲ್ಲಿ 
ಶುದ್ದವಾಗಿದ್ದ ವೃಷಭಾವತಿ ನದಿ ಈಗ ವಿಷಭಾವತಿಯಾಗಿದೆ. ೧೯೫೦ರಲ್ಲಿ 
ಇದರಲ್ಲಿ ಈಜುತ್ತಿದ್ದ ಹುಡುಗರು ಈಗ ಕಾಲಿಡಲು ಹೆದರುವರಂತೆ. 
ಇದರ ಪಕ್ಕದಲ್ಲಿ ಬೆಳೆಯುವ ಹುಲ್ಲನ್ನು ಹಸುಗಳು ತಿನ್ನುತ್ತವೆ. ಈ ಹಸುಗಳ 
ಹಾಲು ಕುಡಿದ ಗರ್ಭಿಣಿ ಹೆಂಗಸರಿಗೆ ಸತ್ತ ಮಕ್ಕಳೇ ಹುಟ್ಟುತ್ತಿದ್ದವಂತೆ. 
ಈಗಂತೂ ಚರಂಡಿಯ ನೀರಾಗಿರುವ ಇದರ ಅಕ್ಕ ಪಕ್ಕ ಬೆಳೆದ ಹುಲ್ಲು 
ಆ ಹಸುಗಳಿಗೆ ಮಾತ್ರವಲ್ಲದೆ, ಅದರ ಹಾಲು ಕುಡಿದ ತಾಯಂದಿರ 
ಕೂಸುಗಳಿಗೆ ವಿಷವಾದುವು. ಬ್ಯಾಟರಿ ತಯಾರಿಸುವ ಕಾರ್ಲಾನೆಯ ಕಲ್ಮಶ 
ಸೇರಿ ಈ ನೀರು ವಿಷವಾಯಿತು. ಮೂರು ದಶಕಗಳಾದರೂ ಈ 
ವಾತಾವರಣದಲ್ಲಿ ಬದಲಾವಣೆಯಾಗಿಲ್ಲ. ಸೀಸದಿಂದ ತುಂಬಿದ 
ಕೀಟನಾಶಕಗಳು ನದಿಗೆ ಹರಿದು ನೀರು ವಿಷಮಯವಾಗಿರುವುದಲ್ಲದೇ 
ಬಣ್ಣದ ವಿಗ್ರಹಗಳನ್ನು ಮುಳುಗಿಸುವುದರಿಂದಲೂ ತಿಳಿದೋ 
ತಿಳಿಯದೆಯೋ ಆ ನೀರನ್ನು ಕುಡಿಯುವವರಿಗೂ ಅದು ವಿಷವಾಗಿದೆ. 


ಆಹಾರ :- 


ನಾವು ಅಡುಗೆ ಬೇಯಿಸುವ ಪಾತ್ರೆಯೊಳಗಿರಬಹುದಾದ ಸೀಸವು 
ಹಾನಿಕಾರಕ. ಗೋಧಿ ಮೊದಲಾದ ಧಾನ್ಯವನ್ನು ಪುಡಿ ಮಾಡುವ ಮಿಕ್ಸಿ 
ಇರಬಹುದು, ಪಾತ್ರೆಗಳನ್ನು ಬೆಸುಗೆ ಹಾಕಲು, ಕಲಾಯಿ ಮಾಡಲು 
ಉಪಯೋಗಿಸುವ ಸೀಸದ ಗುಂಡುಗಳಿರಬಹುದು. ಅರಿಶಿನದ ಪುಡಿಗೆ 
ಸೇರಿಸುವ ಸೀಸದ ಪುಡಿ ಇರಬಹುದು, ಪ್ರೆಷರ್‌ ಕುಕರ್‌ಗೆ 
ಉಪಯೋಗಿಸುವ ತಗಡಿನ ತಳ ಇರಬಹುದು, ಇಡ್ಲಿ, ಅನ್ನ ಮೊದಲಾದ 
ಆಹಾರ ಪದಾರ್ಥಗಳನ್ನು ಪ್ಯಾಕ್‌ ಮಾಡಲು ಬಳಸುವ ಪ್ರಿಂಟಾದ 
ಅಕ್ಷರವಿರುವ ವೃತ್ತ ಪತ್ರಿಕೆ ಇರಬಹುದು, ಮತ್ತೆ ಮತ್ತೆ ಉಪಯೋಗಿಸುವ 
ಬಣ್ಣದ ಚಿತ್ರಗಳುಳ್ಳ ಪ್ಲಾಸ್ಟಿಕ್‌ ಚೀಲಗಳಿರಬಹುದು. ವಾಹನಗಳ 
ಹೊಗೆಯಿಂದ ತುಂಬಿದ ರಸ್ತೆಯ ಇಕ್ಕೆಲಗಳಲ್ಲಿಯೂ ಮಾರುವ 
ಮುಚ್ಚದಿರುವ ಆಹಾರ ಪದಾರ್ಥಗಳಿರಬಹುದು, ಎಲ್ಲವೂ ನೇರವಾಗಿ, 
ಸೀಸವನ್ನು ನಮ್ಮ ದೇಹಕ್ಕೆ ಸೇರಿಸುವ ವಸ್ತುಗಳೇ. 


69 


ಬೊಂಬೆಗಳು: 
ಬಣ್ಣ ಹಾಕಿದ ಬೊಂಬೆಗಳಲ್ಲಿ ಸೀಸದ ಅಂಶ ಹಚ್ಚು. ಮಕ್ಕಳು 
ಆಟವಾಡುವಾಗ ಇದನ್ನು ಬಾಯಿಯ ಒಳಕ್ಕೆ ಇಟ್ಟುಕೊಂಡು ಆ ಮೂಲಕ 


ಸೀಸವನ್ನು ಸೇವಿಸುತ್ತವೆ. 


ಔಷಧಿಗಳು:- 
ನಕಲಿ ವೈದ್ಯರು ತಯಾರಿಸುವ ಔಷಧಿಗಳಲ್ಲಿ ಸೀಸದ ಅಂಶ ಹಚ್ಚು. 
ವಾಸ್ತವವಾಗಿ ಔಷಧಿ ತಯಾರಿಕೆಯಲ್ಲಿಯೇ ಸೀಸವನ್ನು ಪದಾರ್ಥವಾಗಿ 
ಬಳಸಲಾಗುತ್ತದೆ. ಬಹು ಹಿಂದ, ಇದರ ದುಷ್ಪರಿಣಾಮಗಳ 
ಅರಿವಿಲ್ಲದಿದ್ದಾಗ, ಅದನ್ನು ಬಳಸುತ್ತಿದ್ದುದು ಸರಿ, ಆದರೆ ಈಗ, ತಿಳಿದ 
ಸೀಲೂ, ಸೀಸ ಮತ್ತು ಸೀಸದ ಉಪ್ಪನ್ನು ಔಷಧಿ ತಯಾರಿಕೆಯಲ್ಲಿ 
ಬಳಸುತ್ತಿರುವುದು ದುರದೃಷ್ಟಕರ. 


ಇತರ ಪದಾರ್ಥಗಳು:- 

ನಾವು ಬಳಸುವ ಕಾರ್ಪಟ್ಟುಗಳು ಗಾಳಿಯಲ್ಲಿರುವ ಸೀಸದ 
ಅಂಶವನ್ನು ಹೀರಿಕೊಂಡಿದ್ದು ನಮ್ಮ ದೇಹಕ್ಕೆ ರವಾನಿಸುತ್ತವೆ. ಗೋಡೆಯ 
ಮೇಲಿನ ಪೈಂಟಿಂಗ್‌, ಬೆಸುಗೆ ಹಾಕಿದ ಪದಾರ್ಥಗಳು ಮತ್ತು ಪ್ಯೂಸ್‌ 
ವೈರುಗಳು, ಹಳೆಯ ಮತ್ತು ಉಪಯೋಗವಿಲ್ಲದ ಬ್ಯಾಟರಿಗಳು, ಸುಟ್ಟ 


ರಬ್ಬರು, ಮಡಿಕೆ ಮತ್ತು ಪಿಂಗಾಣಿ ಪದಾರ್ಥ ಮಾಡುವವರು, ಗಾಜಿನ 
ಪದಾರ್ಥ ಮಾಡುವವರು ಮತ್ತು ಗಾಜಿನ ರಿಪೇರಿ ಮಾಡುವವರು, 
ಆಟೋಮೊಬೈಲ್‌ ರಿಪೇರಿಗಾರರು, ಬೆಸುಗೆ ಹಾಕುವವರು, ಸೇತುವೆ 
ಮತ್ತು ಸುರಂಗದ ಕೆಲಸಗಾರರು, ಕನ್ನಡಕ ತಯಾರಿಸುವವರು, ಟಿವಿ 
ಮತ್ತು ವಿಡಿಯೋ ಯೂನಿಟ್‌ನ ಕೆಲಸಗಾರರು, ಮದ್ದು ಗುಂಡು 
ತಯಾರಕರು, ಹೆಚ್ಚಿನ ಪ್ರಮಾಣದಲ್ಲಿ ಸೀಸದ ಪ್ರಭಾವಗಳಿಗೆ 
ತೆರೆದುಕೊಳ್ಳುತ್ತಾರೆ. ಹಾಗೆ ನೋಡಿದರೆ ನಾವೆಲ್ಲಾ ಒಂದಲ್ಲ ಒಂದು 
ರೀತಿಯಲ್ಲಿ ಸೀಸದ ದುಷ್ಪರಿಣಾಮಕ್ಕೆ ಒಳಗಾದವರೇ. ಯಾವುದೇ 
ವಯಸ್ಸಿನ, ಯಾವುದೇ ಧರ್ಮದ, ಯಾವುದೇ ಭೂಭಾಗದ, ಯಾವುದೇ 
ಸಮಾಜದ ವ್ಯಕ್ತಿಯು ಸೀಸದ ವಿಷಕ್ಕೆ ಒಳಗಾಗಬಹುದು. ನಿಜವಾದ 
ವ್ಯಂಗ್ಯವೆಂದರೆ ನಮ್ಮ ದೇಹದಲ್ಲಿಯೇ ಸೀಸದ ಅಂಶ ಸಹಜವಾಗಿಯೇ 
ಇರುವುದರಿಂದ ಸೀಸದ ವಿಷಕ್ಕೆ ನಾವು ಒಳಗಾಗಿದ್ದೇವೆಯೇ, ಇಲ್ಲವೇ 
ಎಂಬುದನ್ನು ಕಂಡುಹಿಡಿಯುವುದೇ ಕಷ್ಟ. ಶೇ. ೧೦೦% ರಷ್ಟು 
ತಡೆಗಟ್ಟಬಹುದಾದ ಈ ಸಮಸ್ಯೆಯನ್ನು ಬೆಳೆಯಲು ಬಿಟ್ಟು ಅದರ 
ಅರಿವಿದ್ದೂ ಇಲ್ಲದಂತೆ ಬದುಕಿರುವುದು ಇನ್ನೊಂದು ವ್ಯಂಗ್ಯ. ದೇಹದ 
ಯಾವುದೇ ಭಾಗವಾದರೂ ಇದರ ದುಷ್ಟರಿಣಾಮಕ್ಕೆ 
ಗುರಿಯಾಗಬಹುದಾಗಿದ್ದು ಇದಕ್ಕೆ ನೀಡಬಹುದಾದ ಚಿಕಿತ್ಸೆಯೂ 
ದುಬಾರಿಯಾಗಿರುವುದರಿಂದ, ಇದರ ಅನಾಹುತಗಳ ಬಗ್ಗೆ ಅರಿವು 
ಮೂಡಿಸುವುದೇ ಈಗ ಆದ್ಯ ಕರ್ತವ್ಯ. 


ಇತರೆ ಜನ ಉಪವಾಸವಿರುವಾಗ ಕೆಲವು ಜನ ಮತ್ತು ಕೆಲವು ರಾಷ್ಟ್ರಗಳು ತಮ್ಮ ಅಗತ್ಯಕ್ಕಿಂತ ಹೆಚ್ಚು 
ಐಶ್ವರ್ಯ ಹೊಂದಿರುವುದು ಅನೀತಿ'' 


ಆಂಗ್ಲಿಕನ್‌ ಬಿಷಪ್‌ ಜೆಫ್ರೀ ಡೇವಿಸ್‌ 


With Best Compliments from : 


FOR MEN ಆಂ WOMEN 


Dr. K. A. Ramegowda 
# 403, 1st Cross, 8th Main, 2nd Block, 3rd Phase 
Banashankari 3rd Stage, Bangalore - 560 085 
Phone : 5274704, 5278570, 6891306 (Gym) Mobile : 9845213919 


10 


ನೆಲದ ಮಾತು 


ಈ ಭೂಮಿಯನ್ನು ಪ್ರಪಂಚದ ಎಲ್ಲೆಡೆಯಲ್ಲಿ ಭೂತಾಯಿ ಎಂದು 
ಕರೆಯುತ್ತಾರೆ. ಬ್ರಹ್ಮ ತನ್ನ ಕೈಗಳಿಂದ ನದಿಗಳನ್ನು ಸೃಷ್ಟಿಸಿ ಆ ನದಿಗಳು 
ಹರಿಯುವ ಕಲರವವೇ ಸಪ್ತ ಸ್ವರಗಳು. ಪ್ರತಿಯೊಂದು ಜೀವಿಗೆ ದೇವರು 
ಈ ಭೂಮಿಯಲ್ಲಿ ಪಂಚಭೂತಗಳನ್ನು ಕೂಟ್ಟು ಪ್ರಾಣವನ್ನು 
ಕಾಪಾಡಿಕೊಂಡು ಬರುತ್ತಿದ್ದಾನೆ. ಜಲಪ್ರಾಣಿ, ಕಾಡುಪ್ರಾಣಿಗಳು, 
ಮನುಷ್ಯನಕುಲ ಇವುಗಳಿಗೆ ಅಗ್ನಿ, ವಾಯು, ಆಕಾಶ, ಜಲ, ಭೂತಾಯಿಯ 
ಆಶೀರ್ವಾದಗಳಿಲ್ಲದಿದ್ದರೆ ಈ ಎಲ್ಲಾ ದೇಹಗಳು ಸಾವಿಗೀಡಾಗುತ್ತಿದ್ದವು. 
ದೇವರು ಮರಗಳನ್ನು ಬೆಳೆಸಿ ಸೂರ್ಯನ ಪ್ರಭಾವದಿಂದ ಅವುಗಳಿಗೆ 
ಶಕ್ತಿಯನ್ನು ತುಂಬಿ, ಜೀವದ ರಹಸ್ಯಕ್ಕೆ ಈ ಸಸ್ಯರಾಶಿಗಳನ್ನು, ಈ ಪರಿಸರಕ್ಕೆ 
ಪ್ರಾಣವನ್ನು ಕರುಣಯಿಂದ ಕೊಟ್ಟು ಈ ಭೂ ಜನಾಂಗವು ಬಾಳುವಂತೆ 
ಆಶೀರ್ವಾದ ಬಂದಿದೆ. ನಮ್ಮ ಭಾರತ ದೇಶದಲ್ಲಿ ೫೦೦೦ ವರ್ಷಗಳ 
ಹಿಂದಿನಿಂದಲೂ ವೇದಗಳಲ್ಲಿ ಬಹಳ ನಿಶ್ಚಿತವಾಗಿ ಹೇಳಿರುವ ಮಾತುಗಳು 
ಇವತ್ತು ನಮಗೆ ಸ್ಪಷ್ಟವಾಗಿ ಅರ್ಥವಾಗಬೇಕು. ""ಸರ್ವೇ ಜನಾಃ 
ಸುಖಿನೋಭವಂತು'' ಇದರಲ್ಲಿ ಎಲ್ಲಾ ಮನುಷ್ಯ ಕುಲವು ಪರಿಸರವನ್ನು 
ಕಾಪಾಡಿಕೊಂಡು ಬಂದು ಇಲ್ಲಿ ಎಲ್ಲಾ ಪ್ರಾಣಗಳು ಶಕ್ತಿಯುತ 
ವಾಗಿರಬೇಕು. ಜಿಂಕೆಯಲ್ಲಿ ಹೊಮ್ಮುವ ಹುಮ್ಮಸ್ಸು, ಆನೆಯಲ್ಲಿರುವ 
ಅನುಕಂಪ, ಗೋವಿನಲ್ಲಿರುವ ನಿಸ್ವಾರ್ಥತೆ ಪ್ರಾಣಿಲೋಕದಲ್ಲಿರುವ 
ಪರಸ್ಪರ ಸಂಬಂಧ ಬಹಳ ಮುಖ್ಯವಾದುದು. ಇಂಥ ಸನ್ನಿವೇಶದಲ್ಲಿ ಆಗಿನ 
ಕಾಲದಲ್ಲಿ ಹೊರಟ ಶಬ್ದವೇದಿಕೆ ಎಲ್ಲರ ಮನವನ್ನು ತಟ್ಟುವಂಥಹ ನುಡಿ 
""ವಸುದೈವ ಕುಟುಂಬಂ''. ಇಂತಹ ಪ್ರಪಂಚವನ್ನು ಕಟ್ಟುವುದೇ 


ನೆಲದ ಮಾತು 


- ಎಂ.ಜೆ. ನರೇಂದ್ರನಾಥ್‌ 


ಮನುಷ್ಯನ ಕರ್ತವ್ಯ. ನಮ್ಮ ದೇಶದಲ್ಲಿ ಉಂಟಾದ ಯೋಗಗಳು ಬಹಳ 
ಮುಖ್ಯವಾದವುಗಳು. ಅವುಗಳೆಂದರೆ ೧) ಕರ್ಮಯೋಗ ೨) 
ಜ್ಞಾನಯೋಗ ೩) ಭಕ್ತಿಯೋಗ ೪) ರಾಜಯೋಗ. ಕರ್ಮಯೋಗದಲ್ಲಿ 
ಮನುಷ್ಯನು ನಿಷ್ಕಾಮ ಕರ್ಮಿಯಾಗಿ ಪ್ರಪಂಚದಲ್ಲಿ ತನ್ನ ಸ್ವಾರ್ಥತೆಯನ್ನು 
ಬಿಟ್ಟು ಪರರಿಗೋಸ್ಕರ ಸೇವೆಯನ್ನು ಸಲ್ಲಿಸಬೇಕು. ಜ್ಞಾನಯೋಗದಲ್ಲಿ 
ಮನುಷ್ಯನು ಅಂತರಂಗದಲ್ಲಿ ಪ್ರಾರ್ಥಿಸಿ ದೈವದ ಶಕ್ತಿಗೆ ಶರಣಾಗಬೇಕು. 
ಭಕ್ತಿ ಯೋಗದಲ್ಲಿ ಮಾನವನು ಅಗೋಚರನು 
ಸರ್ವಾಂತರ್ಯಾಮಿಯಾದ ಪರಿಶುದ್ಧ ದೇವರಿಗೆ ಸಾಷ್ಟಾಂಗವಾಗಿ 
ಭಕ್ತಿಯಿಂದ ನಮಿಸಬೇಕಿದೆ. ೪)ರಾಜಯೋಗದಲ್ಲಿ : ೧) ಯಾಮಾ ೨) 
ನಿಯಾಮಾ ೩) ಆಸನ ೪) ಪ್ರಾಣಾಯಾಮಾ ೫) ಪ್ರತ್ಯಾಹಾರ ೬) ಧಾರಣ 
೭) ಧ್ಯಾನ ೮)ಸಮಾಧಿ ಈ ಯೋಗವನ್ನು ಮಾಡಿದಾಗ ಪರಿಸರದಲ್ಲಿ 
ಮನುಷ್ಯನು ತನ್ನ ಜೀವನವನ್ನು ತುಂಬುತ್ತಾನೆ. 
ಭೂತಾಯಿಯಲ್ಲಿರುವ ಹಸಿರು ಮನುಷ್ಯನ ಉಸಿರು. ಮನುಷ್ಯನು 
ದೇವಗಣಗಳಿಗೋಸ್ಕರ ಕೆಲಸ ಮಾಡುತ್ತಾನೆ. ಈ ಭೂಮಿಯಲ್ಲಿ ತನ್ನ 
ದೃಷ್ಟಿಯನ್ನು ಸೃಷ್ಟಿಯಲ್ಲಿಟ್ಟು ಚಪ್ಪಾಳೆ ಹೊಡೆಯುವ ನದಿಗಳು ಇವೆ. 
ತಟ್ಟಾಡುವ ಬೆಟ್ಟ ಗುಡ್ಡಗಳಿವೆ. ಹಸಿರಿನಿಂದ ಉಸಿರಿಗೆ ಪ್ರಾಣ ಕೊಡುವ 
ಭೂಮಿಯು ಪರಿಸರವೆಲ್ಲವನ್ನು ಆಕಾಶದಲ್ಲಿ ತುಂಬಿರುವ ಹರ್ಷವನ್ನು 
ನಾವು ಅರಿಯಬೇಕು. ಈ ಮೂರನೆಯ ಸಹಸ್ರಮಾನದಲ್ಲಿ ಮಾನವ 
ಜನಾಂಗಕ್ಕೆ ವರವಾಗಿ ಇರುವ ಈ ನೆಲದ ಮಾತನ್ನು 
ಅರ್ಥಮಾಡಿಕೊಳ್ಳಬೇಕು. 
೨ 


ps) 
ಆ ಗು 


11 


ಕವಚ ಕುಂಡಲ ಹೃದಯದಮೃತ ಕಲಶ ಸಹಿತವಾಗಿ 
ಕರ್ಣನು ಜನ್ಮ ತಾಳಿದಂತೆ ಈ ಭೂಗ್ರಹವು ನೀರು, ನೆಲ,ಗಾಳಿ, 
ಬೆಳಕು, ಆಕಾಶಗಳಿಂದ ಆವೃತವಾಗಿ ಜೀವರಾಶಿಗೆ | 
ಜೀವದಾಯಕವಾದ ಮೂಲಾಧಾರ ಜೀವಧಾತುವಾಗಿ ಮೂಡಿ 


ನಿಂತಿದೆ. ಒಂದು ಕಡೆ ಬಿಸಿಲನ್ನು ಹಸುರಾಗಿಸುವ ಮರಗಿಡಗಳು ಇ 


ಕಂಗೊಳಿಸುತ್ತಿವೆ. ನೆಲದ ಆಳದವರೆಗೂ ಬೇರುಗಳನ್ನು ಚಾಚಿ 
ಭೂಗರ್ಭದಿಂದ ನೀರನ್ನು ಸೇದಿ ಸೆಳೆದು ನದಿಮೂಲಗಳನ್ನು ಸೃಷ್ಟಿಸುವ 
ಕಾಡುಗಳು, ಮರ್ಮರಿಸುತ್ತಿವೆ. ಬಿಸಿರು ಕಾಯಿಸುತ, ಆನೆಗಳಂತೆ 
ಮಲಗಿರುವ ಬೆಟ್ಟಗುಡ್ಡಗಳ ನಿರ್ಲಿಪ್ತ ನಿದ್ದಕಣ್ಣಿಗೆ ಕಟ್ಟಿದೆ. ಇನ್ನೊಂದು 
ಕಡೆಗೆ ಆಕಾಶದವರೆಗೆ ರೆಂಬೆಕೊಂಬೆಗಳನ್ನು ಚಾಚಿ ಹರಡಿ ಲೋಕ 
ಕ್ಷೇಮಕ್ಕಾಗಿ ತಪಸ್ಸಿಗೆ ನಿಂತಂತಿರುವ ಹೆಮ್ಮರಗಳು, ಸುಂದರ ಹೆಣ್ಣಿನಂತೆ 
ಬಾಗಿ ಬಳುಕಿ ಕಿಲಕಿಲ ನಗುತ್ತ ಹರಿಯುತ್ತಿರುವ ಹೊಳೆ, ತೊರೆಗಳು, 
ಆಳವಾಗಿ ಬೀಡುಬಿಟ್ಟಿರುವ ಕಣಿವೆ ಕಂದರಗಳನ್ನು ಸೃಷ್ಟಿಯ ವೈವಿಧ್ಯಕ್ಕೆ 
ತುದಿಮೊದಲೆಂಬುದೇ ಇಲ್ಲವೆಂಬಂತೆ ಹಬ್ಬಿಹರಡಿವೆ. 

ಹುಲ್ಲು ಸೊಪ್ಪ ತಿಂದು ದಂತ ನೀಡುವ ಆನೆ, ಹುಲಿ, ಸಿಂಹ, ಚಿರತೆ, 
ಕರಡಿ, ಉಡ ಮುಂತಾದ ಪ್ರಾಣಿ ಪ್ರಪಂಚ ರಮ್ಯಾದ್ಭುತವಾಗಿದ್ದರೆ 
ಇನ್ನೊಂದೆಡೆಯಲ್ಲಿ ಆಗತಾನೆ ಹುಟ್ಟುವ ಉದಯದ ಹೊಂಗಿರಣದ ಜಾಲ 
ಹರಡಿ ನುಗ್ಗಿ ಬರುತ್ತಿದ್ದರೆ ಅದಕ್ಕೆ ಎದುರಾಗಿ ಕೆದರಿ ಜಾಗರವಾಡಿ 
ಸಂತೋಷಗೊಂಡು ಕೇಕೆ ಹಾಕಿ ನೃತ್ಯವಸಗುವ ನವಿಲುಗಳ ತಂಡ; 
ಓಹೊಹೋ ಬಣ್ಣಬಣ್ಣದ ಗರಿ ಬಿಚ್ಚಿ ಬಗೆಬಗೆಯ ಕೂಜನ ಕೂಗುವ ಪಕ್ಷಿ 
ಸಂತತಿ; ಮಗದೊಂದೆಡೆ ಚಟ್ಟಿ ಕ್ರಿಮಿಕೀಟಗಳ ಹಿತವಾಗಿ ಕಿವಿ ತುಂಬುವ 
ಸವಿಗದ್ದಲ ತುಂಬಿರುವಾಗ ಇಬ್ಬನಿಯು ಮಂದ ಬೆಳಕಿನಲ್ಲಿ ನೆಗೆದಾಡುವ 
ಕೃಷ್ಣಮೃಗಗಳ ಚೆಂದ, ಗರಿಕೆ -- ಜಿಂಕೆಗಳ ಬೆದರುನೋಟ, ಇಂತಹ 
ಸಂಭ್ರಮದ ವೈವಿಧ್ಯಮಯವಾದ ದೃಶ್ಯಗಳಿಗೆ ಕೊನೆ ಮೊದಲುಂಟೆ! 
ಇವುಗಳ ಎದುರಲ್ಲಿ ಹೃದಯ ಕುಣಿಯುತ್ತದೆ. ಮನಸ್ಸು ಈ ಬಗೆಬಗೆಯ 
ಕೀಟದಿಂದ ಹಿಗ್ಗಿ ನಲಿದಾಡುತ್ತದೆ. ನಿಸರ್ಗಕ್ಕೆ ಜಯ ತಾಗಲಿ ಎಂದು 
ಕೂಗುತ್ತದೆ. 


ನಿಸರ್ಗಕ್ಕ ಮನುಷ್ಯನನ್ನು ತನ್ನ ಕೂಸಾದ ಜೀವರಾಶಿಯನ್ನು ಅಪ್ಪಿ 
ಸಾಕಿ ಸಲಹುವ ಅದಮ್ಯವಾದ ಆಸೆಯೇನೋ ಬೇಕಾದಷ್ಟಿದೆ. ಅವನಿಗೆ 
ಅಗತ್ಯವಾದದ್ದನ್ನು ನೀಡುವ ಶಕ್ತಿಯಿದೆ. ಆದರೆ ದುರಾಶಾಪೀಡಿತನಾದ 
ಮನುಷ್ಯ ದಿನೇ ದಿನೇ ಪ್ರಕೃತಿಯ ಮೇಲೆ ದುರಾಕ್ರಮಣವೆಸಗಿ 
ಅತ್ಯಾಚಾರಕ್ಕಿಳಿದಿದ್ದಾನೆ. ಇದೊಂದು ಅವ್ಯಾಹತವಾದ ಶೋಷಣೆ. 


ಬ 


-ಖೀಚಿ 


ಕಾಡುಗಳು ಬರಿದಾಗುತ್ತಿವೆ.ಬೆಟ್ಟಗುಡ್ಡಗಳು ಪುಡಿಪುಡಿಯಾಗಿ 
, ಮತ್ತೆಲ್ಲಿಗೋ ಸಾಗಿ ಹೋಗುತ್ತಿವೆ. ನದಿಗಳು 
ಜ್ಞ ಕಲುಪಿತಗೊಳ್ಳುತ್ತಿವೆ. ಸಮುದ್ರ ತೀರಗಳು ವಿಷಪೂರಿತ 

ವಸ್ತುಗಳಿಂದ ಕೆಡುತ್ತಿವೆ. ಹಿಮಾಲಯದಲ್ಲಿ ಬೆಳೆಯುತ್ತಿರುವ 


ನೋಂ ಹಣ್ಣುಗಳು ವಿಷವಸ್ತುಗಳಿಂದ ಕೂಡಿರುವ ದುರಂತ ಎದುರಾಗಿದೆ. 


ಹೆಚ್ಚೇನು ತಾಯಿಯ ಎದೆಹಾಲಿನಲ್ಲಿ ಡಿಡಿಟಿಯ ಅಂಶ 
ಬೆರೆತುಹೋಗಿದೆ. ಸಹಜರೀತಿಯಲ್ಲಿ ಬೆಳೆಯಬೇಕಾಗಿರುವ ಆಹಾರ 
ಪದಾರ್ಥಗಳನ್ನು ಹೆಚ್ಚುಗಟ್ಟಲೆ ಬೆಳೆಯಬೇಕೆಂದು ರಸಗೊಬ್ಬರಗಳನ್ನು 
ಬಳಸಿ ಸಂಕರ ತಳಿಯು ಬೀಜಗಳನ್ನು ಬಿತ್ತನೆ ಮಾಡಿ ಕಾಳುಕಡ್ಡಿಯನ್ನು 
ಬೆಳೆಯುತ್ತಿರುವುದರಿಂದ ಸಹಜತೆ ಮಾಯವಾಗಿ ಆಹಾರಧಾನ್ಯಗಳಲ್ಲಿ 
ಕಲಬೆರಕೆ ಸೃಷ್ಟಿಯಾಗುತ್ತಿದೆ. ಎತ್ತ ನೋಡಿದರೂ ಮನುಷ್ಯನ ನೆಮ್ಮದಿಯ 
ಬಾಳಿಗೆ ಉಳಿಗಾಲ ಇಲ್ಲವಾಗಿ ದುರಂತ ಪರಿಸ್ತಿತಿ ಎದುರಾಗಿದೆ. 


ರಸಗೊಬ್ಬರದ ವಿಪರೀತದ ಬಳಕೆ, ಕ್ರಿಮಿನಾಶಕಗಳ ಹೆಚ್ಚಿನ 
ಸಿಂಪಡನೆಯಿಂದಾಗಿ ತೆಂಗಿಗೆ ನುಸಿರೋಗ ಅಂಟಿಕೊಂಡಿದೆ. ದಾಳಿಂಬೆಗೆ 
ಉಚ್ಚೆ ರೋಗ, ಭತ್ತಕ್ಕೆ ಬೆಂಕಿರೋಗ ಬಂದಿದೆ. ಹೀಗಾಗಿ ರೈತರ ಬಾಳು 
ಬರಿದಾಗಿದೆ. ಮುಂದೇನು? ಎಂಬ ಪ್ರಶ್ನೆ ರಾಷ್ಟ್ರವನ್ನು ಕಾಡುತ್ತಿದೆ. 
ತಾಪಮಾನ ಹೆಚ್ಚಾಗಿ ಹಿಮರಾಶಿ ಕರಗಿ ಸಣ್ಣಪುಟ್ಟ ದ್ವೀಪಗಳು 
ಮುಳುಗಡೆಯಾಗುತ್ತಿವೆ. ಯತುಮಾನಗಳು ಬದಲಾಗುತ್ತಿವೆ. ಮಳೆ 
ಬರಬೇಕಾದ ವೇಳೆಯಲ್ಲಿ ಮಳೆ ಬಾರದೆ ಅಕಾಲದಲ್ಲಿ ಮಳೇ ಬೀಳುವುದು 
ಕಂಡುಬರುತ್ತಿದೆ. ೯೦೦-೧೦೦೦ ಅಡಿಯವರೆಗೆ ಬೋರು ಕೊರೆದರೂ 
ನೀರು ಸಿಕ್ಕುತ್ತಿಲ್ಲ. ಅಂತರ್ಜಲದ ಕುಸಿತಜಾಸ್ತಿಯಾಗುತ್ತಿದ್ದು ಕುಡಿಯುವ 


ನೀರಿಗೂ ಬರ ಹಾಹಾಕಾರ ಶುರುವು. 
ಈ ಹೊತ್ತಿನಲ್ಲಿ ಎಲ್ಲರೂ ಕುಳಿತು ದೇಶದ ಹಿತಚಿಂತನೆಯನ್ನು 
ಸಮಾಧಾನವಾಗಿ ಪುನರಾಲೋಚಿಸ- 


ಬೇಕಾಗಿದೆ. ಬೀಳು ಬಿದ್ದಿರುವ ಜಮೀನು ಹಳ್ಳಿಗಳಲ್ಲಿರಲಿ ನಗರ 
ಪ್ರದೇಶದಲ್ಲಿರಲಿ ಅಲ್ಲೆಲ್ಲ ಮರಗಿಡಗಳನ್ನು ನೆಟ್ಟು ಸಾಮೂಹಿಕವಾದ 
ಹೊಣೆಗಾರಿಕೆಯಿಂದ ಅವುಗಳನ್ನು ಪೋಷಿಸಿ ಬೆಳೆಸುವ ಕಾರ್ಯ ತುರ್ತಾಗಿ 
ನಡೆಯಬೇಕು. ಹಳ್ಳಿಗಳು, ನಗರಗಳು ಹಸುರಾದ ಮರಗಿಡಗಳಿಂದ 
ಮುಚ್ಚಿಹೋಗಿವೆಯೇನೊ ಎನ್ನುವಂತೆ ಕಾಣಬೇಕು. ಜೀವರಾಶಿಗೆ 
ಪ್ರಯೋಜನವಾಗುವಂತಹ ಹಣ್ಣು ಬಿಡುವ ಮರಗಿಡಗಳನ್ನು ನೆಟ್ಟು 
ಬೆಳೆಸಿದರೆ ಇನ್ನೂ ಒಳ್ಳೆಯದು. ಬಿದ್ದಮಳೆ ನೀರೆಲ್ಲ ಅಲ್ಲಲ್ಲೆ ಇಂಗುವಂತೆ 
ಬದುಗಳನ್ನು ಬಂಡುಗಳನ್ನು ಒಡ್ಡುಗಳನ್ನು ನಿರ್ಮಾಣ ಮಾಡಿ ಸಮುದ್ರದ 


ವೀಚಿಯವರು ನಮ್ಮ ಸಾಹಿತ್ಯ ಸಂದರ್ಭದ ಹಿರಿಯ ಕವಿಗಳು. ತುಮಕೂರಿನಲ್ಲಿ ಕೃಷಿಯನ್ನು ಮಾಡುತ್ತಲೇ ಸಾಂಸ್ಕೃತಿಕ ನೆಲೆಯಲ್ಲಿ ಗಟ್ಟಿಯಾಗಿ 
ಬೇರು ಬಿಟ್ಟು ಯೋಚಸುತ್ತಿರುವಂಥವರು. ಮೂವತ್ತು ವರ್ಷಗಳ ಹಿಂದೆ ಮುನಿಸಿಪಲ್‌ ಅಧ್ಯಕ್ಷರಾಗಿದ್ದವರು. 


72 


ಕಡೆಗೆ ಹರಿದು ಹೋಗುವನೀರಿಗೆ ತಡೆಯೊಡ್ಡಿ ಅಲ್ಲಿ ಬಿದ್ದ ನೀರು ಅಲ್ಲಿಯೇ 
ವಂತೆ ಏರ್ಪಾಟಾಗಬೇಕು. ಅಂತರ್ಜಲವನ್ನು 
ವೃದ್ಧಿಪಡಿಸಿಕೊಳ್ಳಲು ಇದೊಂದೇ ರಾಜಮಾರ್ಗವಾಗಿದೆ. ಈ ಬ ಕ 
ರ್ಕಾರಗಳು ಜನತೆ ಆಸ್ಥವಹಿಸಿ ಅಳಿವು ಉಳಿವಿನ ಪ್ರಶ್ನೆಯೆಂಬಂತೆ 
ರಿಗಣಿಸಿ ಪರಿಸರದ ಪುನನಿರ್ಮಾಣಕ್ಕೆ ನಾವೆಲ್ಲ ಮುಂದಾಗಬೇಕು. 


ಸಪರ 
{3 © 


LN 


ಮನುಷ್ಯ ಮನಸ್ಸು ಮಾಡಿದರೆ ಹಾಳಾಗಲೂ ಬಲ್ಲ, ಮನಸ್ಸು 
ಮಾಡಿದರೆ ಉದ್ದಾರವಾಗಲೂ ಬಲ್ಲ. ಅಣ್ಣಾ ಹಜಾರೆಯವರ 
ಉದಾಹರಣೆ, ಗಾಂಧಿ ಆಶ್ರಮಗಳ ಮಾದರಿಗಳು, ಪುಕುವೋಕಾರವರ 
ಬೇಸಾಯ ಪದ್ದತಿಗಳು ನಮ್ಮ ಜೀವನಪದ್ದತಿಗಳೂ ಆಗುವುದು ಉತ್ತಮ. 

ಜೀವರಾಶಿಯ ಜೊತೆಗೆ ಹಾಗೂ ನಮ್ಮ ಸಹಮಾನವರ ಜೊತೆಗೆ 
ಒಂದಾಗಿ ಬದುಕು ನಡೆಸುವ ಪ್ರೇಮಯುತವಾದ ಸಮಾನತೆಯ 
ಸಹಬಾಳ್ವೆಯ ಕಡೆಗೆ ನಾವೆಲ್ಲರೂ ಒಲಿಯುವುದು ಮೇಲು. 

ಸರ್ವರಿಗೆ ಸಮಬಾಳು ಸರ್ವರಿಗೆ ಸಮಪಾಲು ಎಂಬ ಯುಗವಾಣಿಗೆ 
ಅನುಸಾರವಾಗಿ ನಾವೆಲ್ಲ ನಡೆಯಬೇಕಾಗಿದೆ. 

ಈಗ, ಅಶೋಕನ ಕಾಲದಲ್ಲಿ ರಸ್ತೆಗಳ ಬದಿಯಲ್ಲಿ 
ಸಾಲುಮರಗಳನ್ನು ನೆಟ್ಟು ಬೆಳೆಸಿದಂತೆ ಬುದ್ದ ಬಗವಾನನು ಬಿಕ್ಕುಗಳ 
ಜೋಳಿಗೆಗೆ ಮರಗಿಡಗಳ ಬೀಜಗಳನ್ನು ತುಂಬಿ ಮಳೆಗಾಲದಲ್ಲಿ 


ಸಾರ್ಥಕ 


ಮಣ್ಣ ಸೇರಿ 
ಮೊಳೆವ ಮೊದಲೆ 


ಕುಡಿ ಬೀಜವ 


ಹಿಂಡಿ ಹಿಪ್ಪ ಮಾಡಿ 


ಕೊಂದರು ಗಾಣ 

ದಾರಿ ದೀಪಗಳಲ್ಲಿ 
ಎಣ್ಣೆಯಾಗಿ ನೀಡುತ್ತದೆ 
ಬೆಳಕಿನ ಪ್ರಾಣ 


- ಜರಗನಹಳ್ಳಿ ಶಿವಶಂಕರ್‌ 


ಸ್ಥಳವಿದ್ದಲೆಲ್ಲ ನೆಡುತ್ತ ಹೋಗಿ ಎಂದು ಹೇಳಿ ಕಳುಹಿಸಿದಂತೆ ನಾವೂ 
ನಡೆದುಕೊಳ್ಳುವುದು ಉತ್ತಮವಾದ ಜೀವನಮಾರ್ಗವಾಗಿದೆ. ಇಷ್ಟು 
ಮಾಡಿದರೆ ನಾವೂ ಕೂಡ ಲೋಕಕ್ಕೆ ಕ್ಷೇಮಕಾರಿಯಾದ ದಾರಿ 
ತುಳಿದಂತಾಗಿ ನೆಮ್ಮದಿಗೆ ಮಾರ್ಗ ತೆರೆದ ಸಫಲತೆ ನಮ್ಮದಾಗುತ್ತದೆ. 
ಕಣ್ಣಿಗೆ ಮನಸ್ಸಿಗೆ ಹರ್ಷ ನೀಡುವ ಹಸಿರಿನ ತಾಂಡವ ಸುತ್ತಲೂ 
ನಡದಾಗಲೇ ರಾಷ್ಟ್ರಕ್ಕೆ ನೆಮ್ಮದಿ ರಾಜ್ಯಕ್ಕೆ ಹೆಚ್ಚಿನ ಸಮಾಧಾನ ಎಂದು 
ನಾನು ತಿಳಿಯುತ್ತೇನೆ. ಬೆಳಗಿನ ಜಾವಕ್ಕೆ ಕೋಗಿಲೆಯ ಸಂಗೀತ ಕಿವಿಗೆ 
ಬೀಳಬೇಕು. ಹಣ್ಣಿಗಾಗಿ ಹಾತೊರೆದು ಬರುವ ಹಕ್ಕಿಗಳಿಗೆ ಆಲಬೇಲ ಮಾತ್ರ 
ಗೋಣಿ ಹಿಪ್ಪೆ ಮುಂತಾದ ಹಣ್ಣಿನ ಮರದ ಸಮೃದ್ದಿಯೊದಗಿ ಬಂದು 
ಬದುಕಿಗೆ ಮತ್ತೊಮ್ಮೆ ಸಾರ್ಥಕ್ಯ ಕೂಡಿ ಬರುವಂತಾಗಬೇಕು. 
ಇಂತಹ ನಯನಮನೋಹರವಾದ ಪರಿಸರಸೃಷ್ಟಿಆಗುವವರೆಗೆ 
ನಾವು ವಿರಮಿಸಬಾರದು. ಕರುಣಾಳುವಾದ ನಿಸರ್ಗದೇವಿಯು ಕಣ್ಣೀರನ್ನು 
ಒರೆಸಿ ಆಕೆಯು ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ. ಅನ್ಯೋನ್ಯ 
ದಾಂಪತ್ಯದಂತೆ ನಿಸರ್ಗ ಹಾಗೂ ಮನುಷ್ಯನ ಸಂಬಂಧ ಯಾರೂ 
ಹೇಳಿಕೊಟ್ಟು ಇದನ್ನು ಸಾಧಿಸಲು ಆಗುವುದಿಲ್ಲ. ತಾನಾಗಿಯೇ ಇದು 
ಆಂತರಿಕವಾಗಿ ಹುಟ್ಟಿ ಬಂದು ಈ ಅನ್ಯೋನ್ಯತೆ ಈ ಪ್ರೇಮ ವಿಶ್ವಾಸ 
ಲಭ್ಯವಾಗಬೇಕು. ಪರಿಸರದ ನೆರವಿಲ್ಲದೆಯೆ ಈ ಲೋಕ ಜೀವನದ ಬಾಳಿಗೆ 
ಸಾರ್ಥಕ್ಯತೆಯನ್ನು ಕಾಣಲಾರೆವು. ಅಂತಹ ನೆಮ್ಮದಿಯ ದಿನಗಳು ನಮ್ಮ 
ಸುತ್ತ ನಿರ್ಮಾಣಗೊಂಡು ಬದುಕಿಗೆ ಹೊಸ ಬೆಳಕು ಹೊಸ ಚೈತನ್ಯ 
ಲಭ್ಯವಾಗಲಿ. ಇರುಳ ಲೋಕದ ವಿಸ್ಮಯಗಳಾದ ನಕ್ಷತ್ರಗಳು ಬಾನಲ್ಲಿ 
ಹರಡಿ ಬೆಳಗುತ್ತಿವೆ. ಬೆಳದಿಂಗಳಿನ ಕೆರೆ ತುಂಬಿ ಕೋಡಿ ಬಿದ್ದು ಇಳೆಯ 
ಮೂಲೆ ಮುಡುಕುಗಳಲ್ಲ ತುಂಬಿ ತುಳುಕಿ ಹರಿಯಲಿ. ಅಸಾಧಾರಣವಾದ 
ಚಿತ್ರ ಸಂಸ್ಕಾರದಿಂದ ದಿನವೂ ಹುಟ್ಟಿ ಬರುವ ಸೂರ್ಯದೇವನಿಂದ 
ಧೃತಿಗೊಂಡು ಚಲನಶೀಲೆಯಾಗುವಳು ಭೂಮಿತಾಯಿ. ಸಕಲ 
ಜೀವಜಾತೆಯಾದ ಈ ತಾಯಿಗೆ ಬೆಂಗಾವಲಾಗಿ ನಿಲ್ಲುವ ಉದಾತ್ತ 
ಮನಸ್ಸು ಮನುಷ್ಯನಿಗೆ ದೊರಕಲಿ. ನೆಮ್ಮದಿಯೆನ್ನುವುದು 
ಏಕಪಕ್ಷೀಯವಾದ ಪರಾವಲಂಬಿಯಲ್ಲ. ಎರಡೂ ಪಕ್ಷಗಳು 
ಏಕೀಭವಿಸಿದ ಪರಸ್ಪರಾವಲಂಬಿ. ಇದು ನನ್ನ ಕಲ್ಪನೆಯ ಪರಿಸರ ಎಂದು 
ನನ್ನ ಭಾವನೆ. 
@ 


ಮನುಷ್ಯ ಬಹಳ ಹಿಂದೆಯೇ ಭೂಮಿಯು ತನಗೆ ಕೊಡಲ್ಪಟ್ಟಿರುವುದು ಹುಟ್ಟುವಳಿಗಾಗಿ ಎನ್ನುವುದನ್ನು ಮರೆತುಬಿಟ್ಟಿದ್ದಾನೆ. ಭೂಮಿಯಿರುವುದು ಬಳ ಕೆಗಾಗಿ 
ಅಲ್ಲ, ವ್ಯರ್ಥಗೊಳಿಸುವುದಕ್ಕಲ್ಲ. ಏಷ್ಯಾ ಮೈನರ್‌, ಉತ್ತರ ಆಫ್ರಿಕಾ, ಗ್ರೀಸ್‌, ಯೂರೋಪಿನ ಆಲ್ಫ್‌ನಲ್ಲಿ ಮನುಷ್ಯನ ಕ್ರಿಯೆಗಳು ಭೂಮಿಯನ್ನು ಚಂದ್ರನಷ್ಟೇ 
ನಿರ್ಧೂಮಧಾಮವನ್ನಾಗಿಸಿದೆ. ಭೂಮಿ ಮನುಷ್ಯನು ಇರಲು ಸೂಕ್ತವಲ್ಲದ ಸ್ಥಳವಾಗುತ್ತಿದೆ. ಇನ್ನೊಂದು ಯುಗದಲ್ಲೂ ಇಂತದ್ದೇನಾಶ ನಡೆದಲ್ಲಿ ಮನುಷ್ಯ 


ಪ್ರಭೇದವೇ ನಿರ್ವಂಶವಾಗುವ ಸಾಧ್ಯತೆಯಿದೆ. 


ನೆಲದ ಮಾತು 


- ಪರ್ಕಿನ್‌ ಮಾರ್ಷ್‌ 


13 


ನಮ್ಮ ಇರುವಿಕೆಯ ಸುತ್ತ 


ಈ ಭೂಮಿಯ ಮೇಲಿನ ಮಾನವನ ಇರುವಿಕೆಯ ಬಗ್ಗೆ ಒಂದು 
ಸೊಗಸಾದ ಮೆಟಫರ್‌ ಇದೆ. ಇದು ಮಾನವ ತನ್ನ ಬಗ್ಗೆ ತಾನೇ 
ಆರೋಪಿಸಿಕೊಂಡಿರುವ ಶ್ರೇಷ್ಠತೆಯ ಮತ್ತು ಈ ಭೂಮಿತಾಯಿಯು 
ಹೆತ್ತಿರುವ ಏಕಮೇವ ಅನರ್ಥ ಕುಸುಮ ತಾನೆನ್ನುವ ಅಹಮಿಕೆಯ 
ಗುಳ್ಳೆಯನ್ನೊಡೆಯುವಂತಹ ಉಪಮಾನವಿದು. ಈ ಪರಿಕಲ್ಪನೆಯಲ್ಲಿ 
ಭೂಮಿತಾಯಿಯನ್ನ ಒಬ್ಬ ನಲವತ್ತಾರು ವಯಸ್ಸಿನ ಹೆಂಗಸಿಗೆ 
ಸಮೀಕರಿಸಲಾಗಿದೆ. ಅಂದರೆ ಇದು ಈ ಭೂಮಿಯ ನಾಲ್ಕು ಸಾವಿರದ 
ಆರುನೂರು ಮಿಲಿಯ ವರ್ಷಗಳ ಆಯಸ್ಸಿಗೆ ಸಮ. ಅಂದರೆ ಈಗ ಈ 
ಭೂಮಿಯನ್ನು ನಾವು ಏನಾಗಿ ಕಾಣುತ್ತಿದ್ದೇವೆಯೋ ಈ ಸಾಗರಗಳು 
ವಿಭಾಗವಾಗಿ, ಪರ್ವತ ಶ್ರೇಣಿಗಳು ಜನಿಸಿ ನದಿಗಳು ಹರಿಯುವಂತಾಗಿ 
ನಮಗೆ ಕಾಣುತ್ತಿರುವುದೆಲ್ಲ ಹೀಗಾಗಲು ಇಷ್ಟು ಕಾಲ ಬೇಕಾಯಿತು. ಈ 
ಭೂಮಿ ತಾಯಿಗೆ ಹನ್ನೊಂದು ವರ್ಷಗಳಾಗಿದ್ದಾಗ ಇಲ್ಲಿ ಏಕಾಣು 
ಜೀವಿಗಳು ಕಾಣಿಸಿಕೊಂಡವು. ಆಕೆಗೆ ನಲ್ವತ್ತು ವರ್ಷಗಳಷ್ಟು 
ವಯಸ್ಸಾದಾಗ ಕೆಲ ಬಗೆಯ ಕೀಟಗಳು ಮತ್ತು ಮೀನುಗಳು 
ಕಾಣಿಸಿಕೊಂಡವು. ಅಕೆಗೆ ನಲವತ್ಸದು ವರ್ಷಗಳಾಗಿದ್ದಾಗ 
ಡೈನೋಸರ್‌ಗಳು ಇಲ್ಲಿ ಓಡಾಡಿದವು. ನಾವು ಈಗ ಏನು ಮಾನವ 
ನಾಗರೀಕತೆ ಎಂದು ಗುರುತಿಸುತ್ತೇವೆಯೋ ಅದು ಉಗಮವಾಗಿ ಕೇವಲ 
ಎರಡು ಗಂಟೆಗಳ ಕಾಲವಾಗಿದೆ ಅಷ್ಟೇ. 

ಈ ಅರಿವು ಮನುಷ್ಯನನ್ನು ಹಚ್ಚು ವಿನಯಶೀಲನನ್ನಾಗಿಸಬೇಕಾಗಿತ್ತು. 
ಏಕಂದರೆ ನಾವೀಗ ನಮಗೆ ತಿಳಿದಿರುವ ನಾಗರೀಕ ಸಮಾಜದ ಯಾವ 
ಇತಿಹಾಸವನ್ನು ಅತ್ಯಂತ ಅಗಾಧವಾದುದೆಂದು ಪರಿಗಣಿಸುತ್ತೇವೆಯೋ, 
ಅದು ಭೂಮಿತಾಯಿಯ ಕಾಲ ಪರಿಗಣನೆಯಲ್ಲಿ ಕೇವಲ ಒಂದು ರೆಪ್ಪೆ 
ಬಡಿಯುವ ಸಮಯ. ಈ ಅರಿವು ನಮ್ಮನ್ನು ಜೀವನ ವಿಮುಖಗೊಳಿಸುವ 
ಬದಲು ಈ ಮನುಷ್ಯನೂ ಭೂಮಿ ತಾಯಿಯ ಅಗಾಧ ಸ್ಪಷ್ಟ ಪ್ರಕ್ರಿಯೆಯ 
ಒಂದು ತುಣುಕು; ನಮ್ಮ ಉಳಿದೆಲ್ಲಾ ಸಹೋದರ, ಸಹೋದರಿಯರಾದ 
ಕ್ರಿಮಿಕೀಟಗಳು, ಪ್ರಾಣಿ ಪಕ್ಷಿ, ಜಲಚರಗಳ, ಸೂಕ್ಷ್ಮಾಣುಗಳ ಮರಗಳ, 
ಬೆಟ್ಟಗುಡ್ಡಗಳ, ನದಿಗಳ ಸಮೂಹದಲ್ಲಿ ನಮ್ಮ ಅಸ್ತಿತ್ವವನ್ನು 
ಕಂಡುಕೊಳ್ಳಬೇಕಾಗಿದೆಯೇ ಹೊರತು ಅವುಗಳಿಂದ ಬೇರೆಯಾಗಿ ಅಲ್ಲ. 
ಈ ಸೃಷ್ಟಿ-ಸ್ಥಿತಿ-ಲಯ ಪ್ರಕ್ರಿಯೆಯಲ್ಲಿ ಎಲ್ಲದಕ್ಕೂ ಅದರದೇ ಆದ 
ಅಸ್ತಿತ್ವವಿದೆ. ಈ ಭೂಮಿಯ ಮೇಲೆ ಬೆನ್ನು ಮೂಳೆ ಇರುವ 
ಪ್ರಾಣಿ-ಪಕ್ಷಿಗಳ ಪಾಲು ಕೇವಲ ಶೇ. ೦.೪೧ ಹಾಗೂ ಸಸ್ಯಗಳದ್ದು ಶೇ. ೨ 
ಮತ್ತು ಕೀಟಾಣುಗಳದ್ದು ಶೇ. ೬೧. ಇವುಗಳಲ್ಲಿ ಯಾವುದೇ ಒಂದು 
ಕೊಂಡಿಯ ಪತನವಾದರೂ, ಮನುಷ್ಯನ ಅರಿವಿಗೇ ಬಾರದಂತೆ ಅನೇಕ 
ಜೀವಜಂತುಗಳು ನಾಶವಾಗಬಹುದು. ಆದ್ದರಿಂದ ಪರಿಸರದ 
ಅಗಾಧತಯನ್ನು, ಅದರ ಸೂಕ್ಷ್ಮಾತಿ-ಸೂಕ್ಷ್ಮ ಮಜಲುಗಳನ್ನು ಅರಿತಿದ್ದೇನೆ 
ಎಂಬ ಮಾನವನ ತಿಳುವಳಿಕೆಯೇ ನಮ್ಮ ಸುತ್ತಲಿನ ಎಲ್ಲ ಘೋರ 


-ಕೆ.ಜಿ. ಶಾಂತಾರಾಮ್‌ 


ಅನಾಹುತಗಳಿಗೆ ಕಾರಣವಾಗುತ್ತಿದೆ. ಈ ಮನಃಸ್ಥಿತಿಯೇ, ನಮ್ಮೆಲ್ಲ 
ಪರಿಸರ ವಿನಾಶದ ಕ್ರಿಯೆಗಳನ್ನು, ಒಣ ಅಂಕಿ ಅಂಶಗಳನ್ನು ನೀಡುತ್ತಾ, 
ಸಮರ್ಥನೆ ಮಾಡಿಕೊಳ್ಳುವುದರ ಮೂಲಕ ವ್ಯಕ್ತವಾಗುತ್ತಿದೆ. ಕೇವಲ 
ಜಾನುವಾರು ಮತ್ತು ಮನುಷ್ಯ ಪ್ರವೇಶ ನಿಷೇಧದಿಂದ 
ಉಳಿಸಿಕೊಳ್ಳಬಹುದಾದ ಜೀವ ವೈವಿಧ್ಯವನ್ನೂ, ಬುಲ್‌ ಡೋಜರ್‌ 
ಹೊಡೆದು ನೆಲ ಸಮತಟ್ಟು ಮಾಡಿ, ಅಕೇಷಿಯಾ ಕಾಡು ನೆಡುವ 
ಸಂಸ್ಕೃತಿಯೇ ಈಗ ಪರಿಸರ ಸಂರಕ್ಷಣೆ ಎನಿಸಿದೆ. ಪಶ್ಚಿಮ ಘಟ್ಟದ 
ಕಾಡುಗಳಲ್ಲಿ, ಮನುಷ್ಯನ ಪ್ರವೇಶವೂ ಕಷ್ಟಸಾಧ್ಯವೆನಿಸುವ 
ಬೆಟ್ಟ-ಗುಡ್ಡಗಳಿಗೆಲ್ಲ ಜೆ.ಸಿ.ಬಿ. ಮತ್ತು ಫೋಕ್ಲೇನ್‌ ಗಳನ್ನು ನುಗ್ಗಿಸಿ, 
ಅಕೇಷಿಯಾ ನೆಡುವ ಧಾರ್ಷ್ವ್ವತೆ ಈ ಅಹಂನಿಂದ ಜನ್ಯವಾದದ್ದು. ಈ ಜೀವ 
ವೈವಿಧ್ಯತೆಯಲ್ಲಿನ ಒಂದು ಹಣ್ಣಿನ ಇಲ್ಲವೇ ಹೂವಿನ ಮರದ ನಾಶದಿಂದ, 
ಸಾವಿರಾರು ವರ್ಷಗಳಿಂದ ಈ ಹಣ್ಣು ಇಲ್ಲವೇ ಹೂವಿನ ಮೇಲೆ ವರ್ಷದ 
ಕೆಲವು ನಿರ್ದಿಷ್ಟ ಅವಧಿಯಲ್ಲಿ ಆಹಾರಕ್ಕಾಗಿ ಅವಲಂಬಿತವಾಗಿರುವ 
ಯಾವ ಪ್ರಾಣಿ ಅಥವಾ ಪಕ್ಷಿ ನಶಿಸಿ ಹೋಗಬಹುದು ಎಂಬ ಅರಿವು ಕೂಡ 
ನಮಗೆ ಇರುವುದಿಲ್ಲ. ಪ್ರಾಣಿ ಪಕ್ಷಿಗಳಿಗೂ ಆಹಾರದ ಒಂದು ಕ್ಯಾಲೆಂಡರ್‌ 
ಇದೆ ಎಂಬ ಅರಿವೇ ಅತ್ಯಂತ ಮಹತ್ವದ ಪರಿಸರದ ಪಾಠ. ಇದು ಕೇವಲ 
ಪರಿಸರದ ಕುರಿತು ಪುಸ್ತಕಗಳನ್ನು ಓದುವ ಶುಷ್ಕ ಜ್ಞಾನದಿಂದ ಬರುವುದಲ್ಲ 
- ಇದು ನಮ್ಮನ್ನು ಆವರಿಸಿರುವ ಜ್ಞಾನದ ಅಹಂಕಾರವನ್ನು ಕಳೆಯುವ 
ಮೂಲಕ, ಈ ಭೂಮಿಯಲ್ಲಿ ಮಾನವನು ಉಳಿದೆಲ್ಲಾ ಪ್ರಾಣಿ ಪಕ್ಷಿಗಳಂತೆ 
ಒಂದು ಜೀವಿ ಎಂದು ತಿಳಿಯುವ ಮೂಲಕ ಬರುವಂತಹುದು. ಈ ಅರಿವು 
ಮತ್ತು ಅರಿವಿನ ಮೂಲಕ ಬರುವ ವಿನಯವೇ ಪರಿಸರದ ಮೊದಲ ಪಾಠ. 


ಕೆಲವೇ ಕೆಲವು ಮಹಾತ್ಮರನ್ನು ಹೊರತುಪಡಿಸಿದರೆ ಮಾನವ 
ಮೂಲಭೂತವಾಗಿ ತುಂಬಾ outward pushing. ಇದು ಮೊದಲು 
ತನ್ನ ಸುತ್ತಲಿನ ಮಾನವನ ಮೇಲೆ ಪ್ರಯೋಗವಾಗಿ, ನಂತರ ಪರಿಸರದ 
ಮೇಲೆ ಪ್ರಯೋಗಿಸಲ್ಪಡುತ್ತದೆ. ಆದ್ದರಿಂದ ಸಹಬಾಳ್ವೆ ಎನ್ನುವುದು ಈ 
ಸಮಾಜದ ವ್ಯಕ್ತಿಗಳೊಂದಿಗೆ ಮಾತ್ರ ಸೀಮಿತವಾಗಬಾರದು; ಯಾಕೆಂದರೆ 
ನಮಗೀಗ ತಿಳಿದಿರುವ ಪ್ರಕಾರ ನಮ್ಮ ಊರಿನ ಜನರು ಮಾತ್ರವಲ್ಲದೆ, 
ನಮ್ಮ ಊರ ಹಿಂದಿನ ಕಾಡು, ಮರದ ಮೇಲಿರುವ ಅಳಿಲು ಹಂಚಿನ ಮನೆ 
ಸಂದಿನಲ್ಲಿ ವಾಸಿಸುವ ಗುಬ್ಬಚ್ಚಿ, ಗದ್ದೆ ಅಂಚಿನಲ್ಲಿ ದೃಷ್ಟಿಸುತ್ತಿರುವ ಕಪ್ಪೆ, 
ಮನೆಯ ದನ ಸತ್ತಾಗ ತಿನ್ನುವ ಹದ್ದು, ಎತ್ತರಕ್ಕೆ ಬೆಳೆದಿರುವ ತಾರೆ ಮರ, 
ಪಕ್ಕದ ಕೌಲಕಾಯಿ ಮರ - ಈ ಎಲ್ಲವೂ ಮನುಷ್ಯನ ಸಹಜೀವಿಗಳೇ. 
ಆದರೆ, ನಮ್ಮ ಸ್ವಾರ್ಥಪರ ಚಿಂತನೆ, ನಮಗೆ ಕಣ್ಣಿಗೆ ಕಾಣುವಂತೆ 
ಹಣ-ಸುಖ ತರುವ ತೇಗದ ಮರ, ಅಡಿಕೆ ಗಿಡ, ಅಕೇಷಿಯಾಮತ್ತುಗೇರಿನ 


: ಪಕ್ಷಪಾತಿಯಾಗಿಸಿದೆ. ಆದರೆ ಯಾವುದರ ಅನಿವಾರ್ಯತೆ ನಮ್ಮ ಜ್ಞಾನದ 


ಮಿತಿಗೆ ನಿಲುಕುತ್ತಿಲ್ಲವೋ, ಅದರ ಅವನತಿಯ ನಷ್ಟ ಕೂಡ ನಮ್ಮ 
ಅರಿವಿಗೆ ಬರುತ್ತಿಲ್ಲ. | 


ಕೆ.ಜಿ. ಶಾಂತಾರಾಂರವರು ಕರ್ನಾಟಕ ಕೃಷಿ ಮಾರುಕಟ್ಟೆ ಇಲಾಖೆಯಲ್ಲಿ ಜಂಟಿ ನಿರ್ದೇಶಕರಾಗಿದ್ದಾರೆ. ಸಾಹಿತ್ಯ, ಸಂಸ್ಕೃತಿ ಮತ್ತು ನಮ್ಮ ಕೃಷಿ ಸಂಬಂಧಗಳ 
ಬಗ್ಗೆ ಹೆಚ್ಚು ಅಧ್ಯಯನಶೀಲರು. ಇವರು "ನೆಲದ ಮಾತು'ವಿನ ಪ್ರತಿ ಸಂಚಿಕೆಗೆ "ನೆಲ ಮತ್ತು ನೆಲೆ', ಈ ಅಂಕಣದ ಕೆಳಗೆ ತಮಗೆ ತೋಚಿದ್ದನ್ನು ಬರೆಯುವರು. 


14 


ಸಂ. 


ನೆಲದ ಮಾತು 


ಪುಸ್ತಕ ಪರಿಚಯ : 
ಅಪರೂಪದ ಪುಸಕ 


ಹೀಗೊಂದು ಕೃಷಿಸಂಹಿತೆ :- 
ಮೂಲ : ಅಲ್ಬರ್ಟ್‌ ಹೋವರ್ಡ್‌ 

ಕನ್ನಡಕ್ಕೆ : ವಾಲ್ಮೀಕಿ ಪ್ರಕಾಶಕರು: 
ಇನ್ಸ್‌ಟ್ಯೂಟ್‌ ಫಾರ್‌ ಕಲ್ಚರಲ್‌, ರಿಸರ್ಚ್‌ ಅಂಡ್‌ 
ಟ್ಯಕ್ಷನ್‌, ನಂ. ೨೨, ಪಿ.ಬಿ. ನಂ. ೭೫೫೧, ಮೈಕೇಲ್‌ 
ಪಾಳ್ಯ, ಹೊಸತಿಪ್ಪಸಂದ್ರ, ಬೆಂಗಳೂರು-೫೬೦ ೦೭೫. 
ಬೆಲೆ : ೯೦-೦೦ರೂ. 

ಇದೂಂದು ಉತ್ತಮವಾದ ಪುಸ್ತಕ . ೧೯೪೦ರಲ್ಲಿ 
ಮೊದಲು ಇದು ಲಂಡನ್ನಿನಲ್ಲಿ ಪ್ರಕಟವಾಯಿತು. ಇದಾದ 
ನಂತರ ಸಾಕಷ್ಟು ಮುದ್ರಣಗಳನ್ನು ಇಂಗ್ಲೀಷಿನಲ್ಲಿ ಕಂಡಿದೆ. 
ಇಂಡಿಯಾದಲ್ಲಿ ೧೯೯೬ರಲ್ಲಿ ಮೊದಲ ಬಾರಿಗೆ 
ಪ್ರಕಟವಾಗಿದೆ. ಈಗ ಇಕ್ರಾ ಸಂಸ್ಥೆಯವರು ಕನ್ನಡಕ್ಕೆ 
ತಂದಿರುವುದು ಸಂತೋಷದ ಸಂಗತಿ. ಇಂಥ ಕೃತಿಯನ್ನು ಎಷ್ಟು 
ಜನ ಕೃಷಿಕರು ಓದುತ್ತಾರೆ ಎನ್ನುವುದಕ್ಕಿಂತ ನಮ್ಮ ನಡುವೆ 
ಓದಬಹುದಾದ "ಇಂಥ ಕೃತಿ' ಇದೆ ಎನ್ನುವುದೇ ಮುಖ್ಯವಾದದ್ದು. 
ಯಾಕೆಂದರೆ ವಿವಿಧ ಕಾರಣಗಳಿಗಾಗಿ ಓದಬಲ್ಲವರು ಸಾಕಷ್ಟು ಮಂದಿ 
ಇದ್ದಾರೆ. ಅದೇ ಸಮಯಕ್ಕೆ ಜಗತ್ತಿನ ಅಥವಾ ಭಾರತದ ಕೃಷಿಕ ನಾನಾ 
ರೀತಿಯ ಜಾಗತಿಕ ಒತ್ತಡಗಳಿಂದ ನರಳುತ್ತಿರುವ ಸಮಯದಲ್ಲಿ ತಮ್ಮ 
ವರ್ತಮಾನದ ನೆಲೆಯನ್ನು ಅರಿಯಲು ಇದು ಸಹಾಯವಾಗಬಹುದು. 
ಕೃಷಿಕ ಕೆಲವು ಮೂಲಭೂತ ಸವಾಲುಗಳನ್ನು ಎದುರಿಸಿಯೇ 
ಬದುಕಬೇಕಾಗುತ್ತದೆ. 

ಅಲ್ಬರ್ಟ್‌ ಹೋವರ್ಡ್‌ನ ಅಧ್ಯಯನದ ವಿಸ್ತಾರ 
ಅಪೂರ್ವವಾದದ್ದು. ನಾವು ಇಂದು ಚರ್ಚಿಸುತ್ತಿರುವ ಬಹುಪಾಲು 
ವಿಷಯಗಳನ್ನು ಅರವತ್ತು-ಎಪ್ಪತ್ತು ವರ್ಷಗಳ ಹಿಂದೆಯೇ ಚಿಂತಿಸಿದ. 
ಅದನ್ನು ಕುರಿತು ಲೇಖನಗಳನ್ನು ಬರೆದ. ಈ ಕೃತಿಯನ್ನು ಹೊರತಂದ 
ಎನ್ನುವುದೇ ಹೋವರ್ಡ್‌ನ ಹೆಚ್ಚುಗಾರಿಕೆಯನ್ನು ತೋರಿಸುತ್ತದೆ. ನಾವು 
ಇಂದು ಮಣ್ಣಿನ ಫಲವತ್ತತೆಯನ್ನು ನಾಶಮಾಡಿಕೊಂಡು ನರಳುತ್ತಿದ್ದೇವೆ. 
ಅತಿಯಾದ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬೆಳೆಗಳನ್ನು 
ಕಳೆದುಕೊಂಡಿದ್ದೇವೆ. ನಮ್ಮ ಪೂರ್ವಜರಿಗಿದ್ದ ಕೃಷಿ ಸಂಬಂಧಿ ಸೂಕ್ಷ್ಮ 
ಸಂವೇದನೆಗಳನ್ನು ಉಳಿಸಿಕೊಂಡಿಲ್ಲ. ಈ ದೃಷ್ಟಿಯಿಂದ 


ಹೋವರ್ಡ್‌ನಂಥವನು ನಲವತ್ತು ವರ್ಷಗಳಿಗೂ ಮೇಲ್ಪಟ್ಟು ಭಾರತ, 
ವೆಸ್ಟ್‌ ಇಂಡೀಸ್‌ ಹಾಗೂ ಬ್ರಿಟನ್‌ ನಂಥ ದೇಶಗಳಲ್ಲಿ ಸಂಶೋಧನೆಯನ್ನು 
ಕೈಗೊಂಡ. "ಕೃಷಿಯ ತ್ಯಾಜ್ಯ ವಸ್ತುಗಳು' ಎಂಬ ಅಪರೂಪದ ಕೃತಿಯನ್ನು 


ಇದೆ ಸಂಸ್ಥೆಯವರು "ಸಾಗುವಳಿ' ಎಂಬ ಪತ್ರಿಕೆಯನ್ನು ತರುತ್ತಿರುವುದು ಸಂತೋಷದ ಸಂಗತಿ. 


ನೆಲದ ಮಾತು 


- ಶೂದ್ರ ಶ್ರೀನಿವಾಸ್‌ 


ಹೊರತಂದ. ಇದರಿಂದ ಮುಂದೆ "ಆ್ಯನ್‌ ಅಗ್ರಿಕಲ್ಚರಲ್‌ 
ಟೆಸ್ಟಿಮೆಂಟ್‌'ನಂಥ ಕೃತಿ ಬರಲು ಸಾಧ್ಯವಾಯಿತು. 


ಹೋವರ್ಡ್‌ನ ಅಧ್ಯಯನ ವಿಶಾಲವಾದದ್ದು. 
ನೂರಾರು ವರ್ಷಗಳಿಂದಬದುಕಿ ಬಂದಿರುವ ತಳಿಗಳ 
ರೋಗ ನಿರೋಧಕ ಶಕ್ತಿ ಕಣ್ಮರೆಯಾಗುತ್ತಿದೆ. 
ಇದರಿಂದ ಅಪರೂಪದ ತಳಿಗಳು 
ನಾಮಾವಶೇಷವಾಗುತ್ತಿವೆ. ಈ ಚೌಕಟ್ಟಿನಲ್ಲಿ 
ದೇಶವಿದೇಶ ಕೃಷಿ ಪದ್ದತಿಗಳನ್ನು ವಿವರಿಸುತ್ತಲೇ 
ಅವುಗಳಿಗೆ ಜೀವಸ್ವರೂಪವಾದ ಮಣ್ಣಿನ 
ಫಲವತ್ತತೆಯನ್ನು ಕಾಪಾಡಿಕೊಳ್ಳಲೇಬೇಕಾದ 
ವಿಧಾನಗಳತ್ತ ಇರುವ ಕಳಕಳಿ 
ಮೆಚ್ಚುವಂಥದ್ದು. ಇಲ್ಲಿ ಕೃಷಿಯ ಮಣ್ಣಿನ 
ಫಲವತ್ತತೆ, ಎಂದರೆ ನಮ್ಮ ಪರಿಸರದ ವಿವಿಧ 
ಮುಖಗಳನ್ನು ಕುರಿತು ಮಾತಾಡಿದಂತೆ. ಯಾಕೆಂದರೆ, ಕೃಷಿಕ ಕೇವಲ 
ಅನ್ನದಾತ ಮಾತ್ರ ಆಗಿರುವುದಿಲ್ಲ. ಆರೋಗ್ಯಪೂರ್ಣ ಉಸಿರಾಟಕ್ಕೆ ಸದಾ 
ಹಸಿರನ್ನು ಸಜ್ಜುಗೊಳಿಸುತ್ತಿರುತ್ತಾನೆ. 
ಇಂದು ನಾವು ಏನೇನು ವೆಚ್ಚ ಮಾಡದೆ ಕೆಲವು ತ್ಯಾಜ್ಯ ವಸ್ತುಗಳನ್ನು 
ಮತ್ತೆ ಮಣ್ಣಿಗೆ ಹಿಂದಿರುಗಿಸಿದರೆ ಸಾಕು, ಎಷ್ಟೋ ಫಲವತ್ತತೆಯನ್ನು 
ಉಳಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಹೋವರ್ಡ್‌ನ ಶಾಸ್ತ್ರೀಯ 
ಅಧ್ಯಯನ ನಾಲ್ಕೂ ಕಡೆಗೂ ಹರಡಿಕೊಳ್ಳುತ್ತದೆ. ನೀರಿನ ಕಳೆಗಳು, ಪ್ರಾಣಿ 
ತ್ಯಾಜ್ಯಗಳು, ಮಾನವ ಮಲಮೂತ್ರಗಳು ಹಾಗೂ ಪ್ರಾಣಿಗಳ ಮೂತ್ರವನ್ನು 
ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುವುದರ ಬಗ್ಗೆ ಕೊಡುವ 
ಮಾರ್ಗದರ್ಶನ ಗಮನಿಸುವಂಥದ್ದು. ಈ ದೃಷ್ಟಿಯಿಂದ "ಇಡೀ 
ವಿಷಯವನ್ನು ಬೇರೆ ಬೇರೆ ವಿಭಾಗಗಳಾಗಿ ವಿಂಗಡಿಸಿ, ಕೃಷಿಯನ್ನು 
ತುಂಡುತುಂಡಾಗಿ ಅಭ್ಯಸಿಸುವ ಬದಲು ಅಖಂಡವಾಗಿ ನೋಡುವ 
ಜಾಯಮಾನ ಬೆಳೆಸಿಕೊಳ್ಳಬೇಕು. ಜೀವಚಕ್ರವನ್ನು ಒಂದು ಮಹಾನ್‌ 
ವಿಷಯದಂತೆನೋಡಬೇಕೇಹೊರತು ಅರ್ಥಸಂಬಂಧವಿಲ್ಲದ ಅಂಶಗಳು 
ತೇಪೆ ಹಾಕಿದಂತಿರಬಾರದು'' ಎಂಬ ಹೋವರ್ಡ್‌ನ ಮಾತು 
ಅರ್ಥಪೂರ್ಣ. 
ಒಟ್ಟಿನಲ್ಲಿ "ಹೀಗೊಂದು ಕೃಷಿ ಸಂಹಿತೆ' ಓದಬಹುದಾದ ಕೃತಿ. 
ಅನುವಾದವು ಚೆನ್ನಾಗಿರುವುದರಿಂದ ಮೂಲ ಲೇಖಕರ ಚಿಂತನೆಗಳನ್ನು 
ಅರಿಯಲು ತೊಡಕಾಗುವುದಿಲ್ಲ. 
ಈ 


ಔರ, 


75 


ನೆಲಕ್ಕೊಂದು ಮಾತಿದ್ದರೆ... 
ಅಂದು ಮಳೆ ಸುರಿಯುತ್ತಿತ್ತು. 
ಬೆಂಗಳೂರಿನ ರಸ್ತೆಗಳಲ್ಲಿ ನೀರು 
ುಂಬಿಕೊಂಡಿತ್ತು. ಕಾವೇರಿ ನೀರಿನ 
ಗಲಾಟೆ ತಣ್ಣಗಾಗಿತ್ತು. ಬೀದಿಗೆ ಬಂದು 
ಕೂಗಾಡುವ ಜನವನ್ನು 
ಮನೆಯಲ್ಲಿರುವಂತೆ ಮಳೆ ಆಜ್ಞೆ 
ಮಾಡಿತ್ತು. ಚಳುವಳಿಯ ಕರಪತ್ರಗಳು 
ನೀರಿನಲ್ಲಿ ತೇಲಿಹೋಗುತ್ತಿತ್ತು. 
ಗೋಡೆಗಳ ಮೇಲೆ ಬರೆದ 
ಘೋಷಣೆಗಳ ಅರ್ಥ-ಅನರ್ಥಹೀನ 
ಶಬ್ದಗಳನ್ನು ನಿಧಾನವಾಗಿ ಅಳಿಸಿ 
ಹಾಕುತ್ತಿತ್ತು. ಮಳಯ ಹನಿಗಳು. ಹಿಂದಿನ ದಿವಸ ಹಿಂದೂ ಪತ್ರಿಕೆಯಲ್ಲಿ 
ಇಪ್ಪತ್ತನೆಯ ಶತಮಾನದ ದೊಡ್ಡ ಕೃಷಿ ತಜ್ಞ ಎಂ.ಎಸ್‌. ಸ್ವಾಮಿನಾಥನ್‌ 
ರವರು ಬರೆದ "ಜಲಸ್ವರಾಜ್‌' ಮಾರ್ಮಿಕ ಲೇಖನ ಮನಸ್ಸಿನ ತುಂಬ 
ಧ್ವನಿ ಮಾಡುತ್ತಿತ್ತು. ನಮ್ಮ ರಾಜಕಾರಣಿಗಳು ಇಂಥದನ್ನೆಲ್ಲ ಯಾಕೆ 
ಓದುವುದಿಲ್ಲ? ಎಂಬ ಪ್ರಶ್ನೆಯ ಮುಂದೆಯೇ ಸದಾ ಚಲಿಸಲಾರದ 
ಹಾವಭಾವ ಮುಖದಲ್ಲಿ ಗೋಚರಿಸದೆ ಪ್ರತಿಮೆಯ ರೀತಿಯಲ್ಲಿಯೇ 
ಕಾಣುವ ಜಯಲಲಿತಾರವರ ವ್ಯಕ್ತಿತ್ವ : ಆಕೆಯ ಒಟ್ಟು ಅರಾಜಕತೆ 
(ಅನಾರ್ಕಿ)ಯ ಮನಃಸ್ಥಿತಿ ಒಂದು ರೀತಿಯಲ್ಲಿ ತಲ್ಲಣಗೊಳಿಸುತ್ತಿತ್ತು. 
ಇಂಥ ಹುಚ್ಚು ಚಿಂತನೆಯ ಮಧ್ಯ "ನೆಲದ ಮಾತು'ವಿಗೆ ಬರದ 
ಲೇಖನಗಳ ಪ್ರೂಫ್‌ ನೋಡಲು ಆಕೆಗೆ ಕೊಟ್ಟಿದ್ದೆ. ತುಂಬ ಉತ್ಸಾಹದ 
ಹೆಂಗಸು. ಆಕೆಯ ಮನೆಗೆ ಗೆಳೆಯನೊಡನೆ ಹೋದಾಗ ""ಮಳೆಯಲ್ಲೇ 
ಯಾಕೆ ಬಂದಿರಿ?'' ಎಂದು ಟವಲ್‌ ಕೊಟ್ಟರು. ತುಂಟ ಹುಡುಗಿಯಂತೆ 
ಓಡಾಡುತ್ತ ತಿನ್ನಲು ಗರಂ ಗರಂ ಚಕ್ಕುಲಿ ಜೊತೆಗೆ ಟೀ ಕೊಟ್ಟರು. ಮನಸ್ಸಿಗೆ 
ಹಾಯ್‌ ಅನ್ನಿಸಿತು. ಆಕೆ ಪ್ರೂಫ್‌ನ ಲೇಖನಗಳನ್ನು ವಾಪಸ್ಸು ಕೊಡುವಾಗ 
“ನಾಗೇಶ ಹೆಗಡೆಯವರು ಅನಿಲ್‌ ಅಗರ್‌ವಾಲ್‌ರವರನ್ನು ಕುರಿತು 
ಬರೆದಿರುವ ಲೇಖನ ಓದಿ ತುಂಬ ಡಿಸ್ಟರ್ಬ್‌ ಆಯಿತು. ಇಂಥವರೂ 
ಇದ್ದಾರಾ ಅನ್ನಿಸಿತು. ನಾನು ನಮ್ಮ ಪರಿಸರಕ್ಕೆ ಏನೂ ಮಾಡುತ್ತಿಲ್ಲವಲ್ಲ 
ಎಂಬ ಭಾವನೆ ಕಾಡುತ್ತಿದೆ. ಮಕ್ಕಳು ದೊಡ್ಡವರಾಗಿದ್ದಾರೆ. ನಾನು 
ಏನಾದರೂ ಮಾಡಬೇಕು. ಸುಮ್ಮನೆ ನಾಲ್ಕು ಗೋಡೆಗಳ ಮಧ್ಯೆ 
ಸಾಯುತ್ತಿದ್ದೇನೆ'' ಎಂದು ಕಣ್ತುಂಬ ನೀರು ತುಂಬಿಕೊಂಡಿದ್ದರು. ಒಂದು 
ಕ್ಷಣ ಆಕೆಯ ಭಾವುಕ ಮನಸ್ಸು ಕಂಡು ಏನೂ ಹೇಳಲಾಗಲಿಲ್ಲ. ಆಕೆಯ 


ನೋಡುತಿದರು. 


ಸುಮಾರು ಹದಿನೈದು ದಿನಗಳಿಂದ ಈ ನನ್ನ ಅಂಕಣಕ್ಕೆ ವೇದಿಕೆಯಾಗಿ 
ಒಂದು ಹಸರನ್ನು ಹುಡುಕಲು ಒದ್ದಾಡಿದ್ದೇನೆ. ಇದೇ ರೀತಿಯ 
ಒದ್ದಾಟವನ್ನು ಪ್ರಸಿದ್ಧ ಪರಿಸರ ತಜ್ಞ ಯಲ್ಲಪ್ಪರೆಡ್ಡಿಯವರ ಕುರಿತು 
ತಂದಿರುವ "ನೆಲದ ಮಾತು' ಅಭಿನಂದನಾ ಗ್ರಂಥಕ್ಕೆ ಹೆಸರನ್ನು 
ಹುಡುಕುವಾಗ ಶಬ್ದಕೋಶದಲ್ಲಿ ನನಗೆ ಪ್ರಿಯವಾದ ಕೆಲವು ಶಬಗಳೊಡನೆ 
ಆಟವಾಡಿದ್ದೆ. ಸುಮಾರು ಕಾಲು ಶತಮಾನದ ಹಿಂದೆ ಶೂದ್ರದ 


16 


"ಕನಸಿಗೊಂದು ಕಣ್ಣು' ಅಂಕಣದ ಶೀರ್ಷಿಕೆಯ ಬಗ್ಗೆಯೋಚಿಸುವಾಗಲೂ 
ಇದೇ ರೀತಿಯಲ್ಲಿ ಒದ್ದಾಡಿದ್ದೆ. ಈಗ"ನೆಲದ ಮಾತು'ವಿಗೆ"ನೆಲದ ಕಣ್ಣು' 
ಹಾಗೂ "ಮರಳಿ ಮಣ್ಣಿಗೆ' ಇವೆರಡು ಅಂಕಣದ ಶೀರ್ಷಿಕೆಗಳು 
ಅಂತಿಮವಾಗಿ ನನ್ನ ಮುಂದೆ ನಿಂತಿದ್ದವು. ಗೆಳೆಯ ಹೆಚ್‌.ಎಸ್‌. 
ಮಾಧವರಾವ್‌ನನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿದೆ. (ಹೀಗೆ 
ಸಂಪರ್ಕಿಸುವಾಗ ಧ್ವನಿ ಬದಲಾಯಿಸಿ ""ಮಾಧವರಾವ್‌ ರವರೆ ನಾನು 
ಮೈಸೂರಿನಿಂದ ಮಾತಾಡುತ್ತಿದ್ದೇನೆ, ಅರ್ಜೆಂಟ್‌ ನಿಮ್ಮ ಗೆಳೆಯ 
ಕೋದಂಡರಾಮಶೆಟ್ಟರ ಫೋನ್‌ ನಂಬರ್‌ ಬೇಕು'' ಎಂದೆ. "ಒಂದು ಕ್ಷಣ 
ಕೊಟ್ಟೆ ಸಾರ್‌'' ಎಂದ. ನನಗೆ ನಗು ತಡೆಯಲಾಗದೆ ""ನಾನು ಕಣೋ 
ಮಾಧು ಶೂದ್ರ'' ಎಂದಾಗ ""ನನಗೆ ಗೊತ್ತಾಯಿತು, ನಿನ್ನದೇ ಈ ತರಲೇ 
ಕಲಸ ಎಂದು ಆದರೂ...'' ಎಂದು ನಿಲ್ಲಿಸಿದ್ದ.) ಕೊನೆಗೆ "ನೆಲದ ಕಣ್ಣು' 
ಮತ್ತು "ಮರಳಿ ಮಣ್ಮಿಗೆ' ಎರಡೂ ಚೆನ್ನಾಗಿದೆ. ಆದರೆ ಮೆಟಫರ್‌ ಆಗಿ 
"ನೆಲದ ಕಣ್ಣು' ಹೆಚ್ಚು ಸೂಕ್ತವಾಗಿದೆ ಎಂದು ಸೂಚಿಸಿದ. ಆದರೂ ನನ್ನ 
ಮನಸ್ಸಿನಲ್ಲಿ "ಮರಳಿ ಮಣ್ಣಿಗೆ' ಪ್ರಿಯವಾಗಿ ರಿಜಿಸ್ಟರ್‌ ಆಗಿತ್ತು. Back 
10 soll ಮತ್ತು Back 10 Eaಗೆhಿ ಎಂಬ ಧ್ವನಿ ಪುಂಜಗಳು ಇತ್ತೀಚಿನ 
ವರ್ಷಗಳಲ್ಲಿ ಒಟ್ಟು ನನ್ನ ಚಿಂತನೆಯಲ್ಲಿ ಅವರಿಸಿದ್ದಂಥವುಗಳು. 

ಏಳೆಂಟು ವರ್ಷಗಳ ಹಿಂದೆ "ಮರಳಿ ಮಣ್ಣಿಗೆ' ಕುರಿತು 
ಲಂಕೇಶ್‌ರವರು ಸಾಕಷ್ಟು ಮಾತಾಡಿದ್ದರು. ""ನನ್ನ ದೇಹ ಸತ್ತ ನಂತರ 
ಮಾವಿನ ಮರಗಳ ಮಧ್ಯ ಅಂತ್ಯ ಸಂಸ್ಕಾರ ಮಾಡಬೇಕು'' ಎಂಬ ಮಾತಿನ 
ಸಂವೇದನೆ ಈಗಲೂ ನನ್ನ ಮನಸ್ಸಿನಲ್ಲಿ ಧ್ವನಿಗುಡುತ್ತಿದೆ. ಇದಕ್ಕೆ 
ಸಂಬಂಧಿಸಿದಂತ ನಾವಿಬ್ಬರೂ "ಪತ್ರಿಕೆ'ಯಲ್ಲಿ ಬರೆದಿದ್ದೆವು. ಇಲ್ಲಿ "ಬ್ಯಾಕ್‌ 
ಟು ಸಾಯಿಲ್‌' ಅಥವಾ "ಮರಳಿ ಮಣ್ಣಿಗೆ' ಎನ್ನುವುದು ಬರಡಾದ ನೆಲಕ್ಕೆ 
ಮತ್ತೆ ಜೀವ ಕೊಡುವುದು ಎಂದು ಅರ್ಥ. ಇದೇ ಸಮಯದಲ್ಲಿ ಒಮ್ಮೆ 
ಮಂಡ್ಯದ ಹೆಚ್‌.ಎಲ್‌. ಕೇಶವಮೂರ್ತಿ ಮುಂತಾದ ಗೆಳೆಯರೊಡನೆ 
ಮಾತಾಡುತ್ತಿದ್ದಾಗ : "ಹತ್ತು ವರ್ಷ ಮಂಡ್ಯದ ನೀರಾವರಿ ಪ್ರದೇಶದಲ್ಲಿ 
ನೀವು ಭತ್ತ, ಕಬ್ಬು ಬೆಳೆಯುವುದನ್ನು ಬದಲಾಯಿಸಿ ಬೇರೆ ಬೆಳೆಗಳನ್ನು 
ಬೆಳೆದರೆ ಮತ್ತೆ ಆ ಮಣ್ಣು ಜೀವ ಪಡೆಯುತ್ತದೆ. ಹಾಗೆಯೇ ನೀರಿಲ್ಲದೆ 
ನರಳುತ್ತಿರುವ ಇತರ ಪ್ರದೇಶಗಳಿಗೆ ನೀರು ಹರಿಸಿದಂತೆ ಆಗುತ್ತದೆ'' 
ಎಂದು. ಅದು ಅವರ ಕಿವಿಗೆ ಹೋಗಲಿಲ್ಲ. ಆದರೆ ನಮ್ಮ 
ರಾಜಕಾರಣಿಗಳಿಂದ ಮೊದಲುಗೊಂಡು ಕೃಷಿತಜ್ಞರವರೆವಿಗೆ 
"ರೊಟೇಷನ್‌ ಆಫ್‌ ಕ್ರಾಪ್ಸ್‌' ಎಂಬ ಘೋಷಣೆಯನ್ನು ಸುಂದರವಾಗಿ 
ಹೇಳುತ್ತಿರುತ್ತೇವೆ. ನನ್ನ ಬಾಲ್ಯಕಾಲದಲ್ಲಿ ಗದ್ದೆಗಳಲ್ಲಿ ನೀರಿನ 
ಕೊರತೆಯಿದ್ದಾಗ ಬೇಸಿಗೆ ಬೆಳೆಗೆ ನೆಲಗಡಲೆ, ಕೊತ್ತಂಬರಿ ಅಥವಾ ಇತರೆ 
ಬೆಳಗಳನ್ನು ಬೆಳೆಯುತ್ತಿದ್ದುದನ್ನು ಕಾಣುತ್ತಿದ್ದೆವು. ಇದರ ಜೊತೆಗೆ ಹಿಂದಿನ 
ಬೆಳ ವಾಣಿಜ್ಯ ಬೆಳೆಯಾಗಿದ್ದರಿಂದ ರೈತನಿಗೆ ನಾಲ್ಕು ಕಾಸು ಸಿಗುತ್ತಿತ್ತು. 
ಮುಂದಿನ ಬೆಳೆಯಲ್ಲಿ ಹೆಚ್ಚು ಇಳುವರಿ ಬರುತ್ತಿತ್ತು. 

ನಿಜವಾಗಿಯೂ ಈ ಭೂಮಿ ಬರಡಾಗಿದೆ. ಅದರ ಫಲವತ್ತತೆಯತ್ತ 
ದೃಷ್ಟಿ ಹರಿಸಿಲ್ಲ. ನಮ್ಮ ಸುತ್ತಲೂ ಎಷ್ಟೊಂದು ರೀತಿಯ 
ತ್ಯಾಜ್ಯವಸ್ತುಗಳಿವೆ. ಅವು ಎಲ್ಲೆಂದರಲ್ಲಿ ಕೊಳೆಯುತ್ತಿರುತ್ತದೆ. ಅದರ 
ನಾತದಿಂದ ಮೂಗುಮುಚ್ಚಿಕೊಂಡುಓಡಾಡುತ್ತಿರುತ್ತೇವೆ. ಅಥವಾ ಅದಕ್ಕೆ 


ನೆಲದ ಮಾತು 


ಘ್‌ 
ರಾ 


RA 


ತ ME 3.ಓ೫೪್‌್‌ ಆ ರ್ಕ ್‌ ಬ್‌ 


ಜ್‌ ಟ್‌ ಟ್‌ ಳ್‌ na 


ಹೊಂದಿಕೊಂಡ ಬದುಕುತ್ತಿರುತ್ತೇವೆ. ಬಹಳ ತಮಾಷೆಯ 
ವಿಷಯವೆಂದರ ನಾನ: ನಜ ಷು "ಯುವಕ ರೈತರ ಸಂಘದ 
ಕಾರ್ಯದರ್ಶಿಯಾಗಿದೆ. ಹಾಗೆ ನೋಡಿದರೆ ನಮ್ಮ ಸಂಘ ಮಾದರಿ ರೈತ 
ಸಂಘವಾಗಿತ್ತು. ಈ ಸಂಘದ ಮೂಲಕ ನಮ್ಮ ಒಡನಾಡಿ ರೈತರಿಗೆ 
ಹೇಳಲು ಮತ್ತು ಮಾಡಿ ತೋರಿಸಲು ಎಷ್ಟೊಂದು ಅದರ್ಶಗಳಿದುವು 
ಎಂದು ಈಗ ಅನ್ನಿಸುತ್ತಿದೆ. ಬಹಳ ರೋಚಕದ ವಿಷಯವೆಂದರೆ ನಮ್ಮ 
ಮನೆಯ "ಕುನ್ನಿ' ನಾಯಿ ಸತ್ತಾಗ ಅದನ್ನು ನಾನು ಮಕ್ಕರಿಯಲ್ಲಿ 
ಹಾಕಿಕೊಂಡು ತೇ ಆಯ ಮೇಲೆ ಹೊತ್ತು ತೋಟದಲ್ಲಿ ಪರಂಗಿ ಮತ್ತು 
ಕರಿಬೇವಿನ ಗಿಡದ ಮಧ್ಯ ಸಂಸ್ಕಾರ ಮಾಡಿದ್ದೆ. ಸತ್ತ ನಾಯಿಯನ್ನು 
ಹೊತ್ತುಕೊಂಡು ಹೋದ ವಿಷಯ ಊರೆಲ್ಲ ಸುದ್ದಿಯಾಗಿತ್ತು. ಆದರೆ 
ಕಲವೇ ತಿಂಗಳಲ್ಲಿ ಪರಂಗಿ Nass ಕರಿಬೇವಿನ ಗಿಡ ಅಧ್ಬುತವಾಗಿ 
ಬೆಳೆದಿತ್ತು. ಈ ಕುನ್ನಿ 4 Sas ಗ ಹರಿಜನ ಕಾಲೋನಿಯಿಂದ 
ನಾನು ಮತ್ತು ಅಣ್ಣ ನಂಜಪ್ಪ ರೆಡ್ಡಿ ತಂದಿದ್ದೆವು. ಮನೆಯಲ್ಲಿ ನಮಗೆ 
ಬಹಿಷ್ಕಾರ ಹಾಕಿದರು. ಊರಿ ನಲ್ಲಿ, ಬಹಿಷ್ಕಾರದ ಮಾತುಗಳು ಬೇರೆ. 
ಇದರಿಂದ ಎರಡು ಬಾರಿ ಕುನ್ನಿಯನ್ನು ಕಾಲೋನಿಯಲ್ಲಿ ಬಿಟ್ಟು ನ 
ನಾವಿಲ್ಲದಿದ್ದಾಗ. ಆದರ ಅದು ಮತ್ತೆ ಮತ್ತೆ ನಮ್ಮ ಮನೆಗೆಯೇ 
ಬರುತ್ತಿತ್ತು. ಕೊನೆಗೆ ನಾವು ಅತ್ತು ಕರೆದು ಸಾಹಾ, ಆ ಕುನ್ನಿ 
ಬೆಳೆದ ಮೇಲೆ ಮನೆ, ಹೊಲ ಮತ್ತು ತೋಟದಲ್ಲಿ ನಿಜವಾದ 
ಕಾವಲುಗಾರನಾಗಿದ್ದ. ಕಳ್ಳಕಾಕರು % ibis ಭೀತಿಯನ್ನು 
ಹುಟ್ಟಿಸಿತ್ತು. 

ಇತ್ತೀಚೆಗೆ ಇಕ್ರಾ ph ಗೆಳೆಯರಾದ ಬಾಬು ಮತ್ತು 
“oy ಸೂ ಅಲ್ಬರ್ಟ್‌ ಹೋವರ್ಡ್‌ನ ಪುಸ್ತಕ ಕೊಟ್ಟರು. ಅದು 
ಕನ್ನಡಕ್ಕೆ "ಹೀಗೊಂದು ಕೃಷಿಸಂಹಿತೆ'ಯಾಗಿ ಬಂದಿದೆ. ಅದ್ಭುತವಾದ ಕೃತಿ. 
೧೯೪೦ರಲ್ಲಿ ಇಂಗ್ಲೀಷಿನಲ್ಲಿ ಪ್ರಕಟವಾಗಿದ್ದ ಪುಸ್ತಕ. ಅಲ್ಲಿ ತ್ಯಾಜ್ಯ 
ವಸ್ತುಗಳಿಗೆ ಸಂಬಂಧಿಸಿದ 0ತ ಮನುಷ್ಯನ ಮಲದ ಬಗ್ಗೆ ಪ್ರಸ್ತಾಪವಿದೆ. 
ಅದು ಎಷ್ಟು ಸಾರವತ್ತಾದದ್ದು. ಅದನ್ನು ಮಣ್ಣಿಗೆ ಕೊಡಲು 
ಹೋಗುವುದಿಲ್ಲ. ನಮ್ಮ ಸ ಲೂ ಗಬ್ಬೆಬ್ಬಿಸಿಕೊಂಡು ಓಡಾಡುತ್ತಿರುತ್ತೇವೆ 
ಎಂದು, ೧೯೬೫ರಲ್ಲಿ ನಾನು ಯುವಕ ರೈತ ಸಂಘದ 
ಕಾರ್ಯದರ್ಶಿಯಾಗಿದ್ರಾಗ ನಾನು ಕಕ್ಕಸಿನ ಗುಣಿಯನ್ನುತೋಡಿದೆ. ಅದರ 
ಸುತ್ತಲೂ ತೆಂಗಿನಗರಿಗಳ ಚಾಪೆಯೆಣೆದು ಅಡ್ಡಕಟ್ಟಿದೆ. ಇರಾನ್‌ 
ಎಲ್ಲರೂ ಅಲ್ಲಿಯೇ ಕಕ್ಕಸ್ಸಿಗೆ ಹೋಗಬೇಕು ಎಂದು ಹೇಳಿದಾಗ ನ 
ಹುಚ್ಚು ಹಿಡಿದಿದೆ ಎಂಬ ತಮಾಷೆಯ ಮಾತುಗಳನ್ನು ಕೇಳಿದ್ದೆ. ಆದರೆ 
ಮುಂದೆ ಅದು ಅದ್ಬುತವಾದ ಗೊಬ್ಬರವಾದಾಗ, ಊರಿನಲ್ಲೆಲ್ಲ ಅವರವರ 
ಹಿತ್ತಿಲುಗಳಲ್ಲಿ ಸಾಕಷ್ಟು ಕಕ್ಕಸು ಗುಂಡಿಗಳು ಹುಟ್ಟಿಕೊಂಡವು. ಅದು 
ರೈತರಿಗೆ ಆದಾಯದ ಬಾಬ್ತು. ಯಾಕೆಂದರೆ ರಾಸಾಯನಿಕ ಗೊಬ್ಬರಗಳಿಂದ 
ರೈತ ಬಿಡುಗಡೆಯಾಗಿ ನಲ ಉಳಿಯಬೇಕಾಗಿದೆ. ಹೀಗೆ ಉಳಿಯಲು 
ಇಂದಿಗೂ ನಮ್ಮ ದನಗಳ ಎ ಜೊತೆಗೆ ಗಂಜಲವನ್ನು ಸರಿಯಾದ 
ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಿಲ್ಲ. 
ಲವು ವರ್ಷಗಳ ಹಿಂದೆ "ಪಂಚಾಯತ್‌ ರಾಜ್‌' ವಿಷಯದ ಬಗ್ಗೆ 
ಚಿತ್ರಕಲಾಪರಿಷತ್ತಿನಲ್ಲಿ ಒಂದು ವಿಚಾರ ಸಂಕಿರಣವಿತ್ತು. ಅದನ್ನು 
ಉದ್ವಾಟಿಸಲು ಹಿರಿಯ ಗಾಂಧಿವಾದಿ ಮತ್ತು ಮಾಜಿ ಪಂಚಾಯತ್‌ರಾಜ್‌ 
ಸಚಿವ ಎಸ್‌.ಕೆ. ಡೇಯವರು ಬಂದಿದ್ದರು. ಅಂದು ಅಬ್ದುಲ್‌ ನಜೀ 


ನ Kon 


ಈ 


೮೬ 


ಸಾಬ್‌ ರವರು "ಕಕ್ಕಸು ತ್ಯಾಜ್ಯ ವಸ್ತು ಮತ್ತು ಅದರ ಉಪಯುಕ್ತತೆ' 
ಕುರಿತು ಹತ್ತು ನಿಮಿಷ ನನಗೆ ಮಾತಾಡಲು ಹೇಳಿದ್ದರು. ಬಹಳ 
ತಮಾಷೆಯ ವಿಷಯವೆಂದರೆ ಅಂದು ಕಾರ್ಯಕ್ರಮವಿದ್ದುದು 
ಗಾಂಧಿಭವನದಲ್ಲಿ. ಕೆಲವು ತೊಂದರೆಗಳಿಂದ ಕಾರ್ಯಕ್ರಮವನ್ನು 
ಚಿತ್ರಕಲಾಪರ್ನತ್ತಿನಲ್ಲಿ ವ್ಯವಸ್ಥೆ ಮಾಡಲಾಯಿತು. ಪ್ರಾರಂಭವಾಗಿದ್ದ 
ಕಾರ್ಯಕ್ರಮವನ್ನು ನಿಲ್ಲಿಸಿ ಹೊರಗೆ ಬರುವಾಗ ಗಾಂಧಿಭವನದ ಗೇಟಿನ 
ಮರೆಯಲ್ಲಿ ಮಲಗಿದ್ದ ನಾಯಿ ರಕ್ತ ಬರುವ ರೀತಿಯಲ್ಲಿ ಕಚ್ಚಿತ್ತು. ಕೊನೆಗೆ 
ಇದನ್ನು ತಿಳಿದು ಕಥೆಗಾರ ಕೃಷ್ಣ ಮಾಸಡಿ ನಸೀರ್‌ ಸಾಬ್‌ಗೆ ತಿಳಿಸಿದ್ದ. 
ನಸೀರ್‌ ಸಾಬ್‌ ನನ್ನ ಮಾತು ಮುಗಿದ ನಂತರ ಗೊತ್ತಾಗಿ ಬೈದು ತಮ್ಮ 
ಕಾರಿನಲ್ಲಿಯೇ ಆಸ್ಪತ್ರೆಗೆ ಕಳಿಸಿದ್ದರು. ಹೊಕ್ಕಳು ಸುತ್ತ ದಿನಾ ಒಂಬತ್ತು 
ಇಂಜೆಕ್ಷನ್‌ ತೆಗೆದುಕೊಂಡು ರಾತ್ರಿ ನೋವನ್ನು ಮರೆಯಲು ಹೊಕ್ಕಳು 
ಮೇಲೆ ಐಸ್‌ ಗಡ್ಡೆಗಳನ್ನಿಟ್ಟುಕೊಂಡು ಮಲಗುತ್ತಿದ್ದುದು ಈಗಲೂ ನಸೀರ್‌ 
ಸಾಬ್‌ ವಿಷಯ ಬಂದಾಗಲೆಲ್ಲ ನೆನಪಾಗುತ್ತದೆ. ಹಾಗೆಯೇ ಕೃಷ್ಣ ಮಾಸಡಿ 
ಸಿಕ್ಕಿದಾಗ ಆಗಾಗ ""ಹೇಗಿದೆ ಶೂದ್ರ ಹೊಕ್ಕಳು ಸಂಬಂಧ'' ಎಂದು 
ತಮಾಷೆ ಮಾಡುವನು. 

ಇತ್ತೀಚೆಗೆ ಚಿತ್ರಕಲಾ ಪರಿಷತ್ತಿನಲ್ಲಿ ಹಿರಿಯ ರಾಜಕೀಯ ಮುತ್ಸದ್ದಿ 
ರಾಮಕೃಷ್ಣ ಹೆಗಡೆಯವರನ್ನು ಭೇಟಿಯಾಗಿದ್ದೆ. ಚಿತ್ರಕಲಾ ಪರಿಷತ್ತಿಗೆ 
ಬರುವ ವಿಷಯ ಹಿರಿಯ ಸಾಂಸ್ಕೃತಿಕ ಚಿಂತಕ ಡಿ.ಕೆ.ಚೌಟಾರವರು 
ತಿಳಿಸಿದ್ದರು. ಅದೊಂದು ಆಕಸ್ಮಿಕ ಭೇಟಿ. ನನ್ನ ಪುಟ್ಟ ಪುಟ್ಟ ಪ್ರಶ್ನೆಗಳ ಮಧ್ಯೆ 
ಹೆಗಡೆಯವರು ಎಷ್ಟೊಂದು ಮಾತಾಡಿದರು. ಸುಮಾರು ಐವತ್ತು 
ನಿಮಿಷದ ಮಾತುಕತೆಯಲ್ಲಿ ತುಂಬ ನೊಂದು ಒಂದು ಮಾತು ನುಡಿದರು: 
""ಇಷ್ಟು ವರ್ಷಗಳ ನಂತರವೂ ನಮ್ಮ ಗ್ರಾಮಾಂತರ ಜನಕ್ಕೆ ಕಕ್ಕಸಿನ 
ವ್ಯವಸ್ಥೆ ಮಾಡಿಲ್ಲ. ಬೆಳಿಗ್ಗೆಯಾದರೆ ಸಂಜೆಯಾದರೆ ಎಲ್ಲೆಂದರಲ್ಲಿ 
ಸಂಕೋಚಗಳ ಮಧ್ಯೆ ವಿಧಿಯಿಲ್ಲದೆ ಕಕ್ಕಸಿಗೆ ಕೂರುತ್ತಾರೆ'' ಈ ಮಾತನ್ನು 
ಹೇಳುವುದಕ್ಕೆ ಮುನ್ನ ಹೆಗಡೆಯವರು ವಾರ್ದಾದಲ್ಲಿ ಆಚಾರ್ಯ 
ವಿನೋಬಾ ಭಾವೆಯವರ ಕೈಕೆಳಗೆ ಕೆಲಸ ಮಾಡುವಾಗಿನ ವಿಷಯ 
ಪ್ರಸ್ತಾಪಿಸಿದರು. ""ನೋಡಿ ಶೂದ್ರ, ಈಗಲೂ ವಿನೋಬ ಬಾವೆಯವರ 
ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದೆ ಎಂಬುದು ಒಂದು ಶ್ರೀಮಂತ 
ಅನುಭವ. ಆಗ ನನಗೆ ಕೇವಲ ಹದಿನಾಲ್ಕು ವರ್ಷ ವಯಸ್ಸಾಗಿತ್ತು. 
ವಿನೋಬರವರು ನನ್ನನ್ನು ಕರೆದು ಪ್ರತಿದಿನ ಕಕ್ಕಸು ತೊಳೆಯುವ 
ಜವಾಬ್ದಾರಿ ಕೊಟ್ಟರು. ಆಗ ನಾನು ಭಾವುಕತನದಿಂದ ನಾನು ಬ್ರಾಹ್ಮಣರ 
ಹುಡುಗ ನನಗೆ ಮಾತ್ರ ಕಕ್ಕಸು ತೊಳೆಯಲು ಯಾಕೆ ಹೇಳ್ತೀರಿ? ಎಂದೆ. 
ಅದಕ್ಕೆ ಅವರು ಪ್ರೀತಿಯಿಂದ ನನ್ನ ತಲೆ ಸವರುತ್ತ : "ನೋಡು, 
ಭಾರತದಂಥ ಸಂದರ್ಭದಲ್ಲಿ ಮೊದಲು ಬ್ರಾಹ್ಮಣರು ಡಿಕ್ಷಾಸಿಫೈ 
ಆಗಬೇಕು. ಆಗ ಮಾತ್ರ ಈ ಸಮಾಜಕ್ಕೆ ಚಾಲನೆ ಇರುತ್ತದೆ.' ಎಂದಾಗ 
ಪುಳಕಿತನಾದೆ. ಆದರೆ ಮುಂದೆ ಅದರ ಅರ್ಥಗಳು ನನ್ನ ಮನಸ್ಸಿನಲ್ಲಿ 
ವಿಸ್ತಾರಗೊಂಡಂತೆಲ್ಲ ಆನಂದಪಟ್ಟಿದ್ದೇನೆ'' ಎಂದಿದ್ದರು. ಅಂದು ನಮ್ಮ 
ಮಾತುಕತೆಯ ಮಧ್ಯೆ ಏನೇನೋ ವಿಷಯಗಳು ಬಂದುವು. ಮುಖ್ಯವಾಗಿ 
ಅವರ ಬಾಲ್ಯಕಾಲದ ನೆನ ನಪುಗಳನ್ನು ಕುರಿತು. 

ಅಲ್ಬರ್ಟ್‌ಹೋವರ್ಡ್‌ನ ಕೃತಿಯ ನಂತರ ನಮ್ಮ ಕಾಲದ ಅದ್ಭುತ 
ಚಿಂತಕ ಮತ್ತು ಲೇಖಕ ರಾಮಚಂದ್ರಗುಹಾರವರ "ಜಾಗತಿಕ ಪರಿಸರ 
ಚರಿತ್ರ' ಎಂಬ ಕನ್ನಡಾನುವಾದದ ಕೃತಿಯನ್ನು ಎರಡನೇ ಬಾರಿ ಓದಲು 

77 


ಹಾ... 


ತೆಗೆದುಕೊಂಡೆ. ಎಂಥ ಸುಂದರವಾದ ಬರವಣಿಗೆ ಅನ್ನಿಸಿತು. "ನೆಲದ 
ಮಾತು'ಗೆ ತುಂಬಲು ಎಷ್ಟೊಂದು ಮಾಹಿತಿ ಇದೆ ಎಂಬ ಪೂರ್ಣಭಾವನೆ 
ನನ್ನಲ್ಲಿ ಆವರಿಸಿಕೊಂಡಿದೆ. ಈ ದೃಷ್ಟಿಯಿಂದ ಗುಹಾರವರು ಜರ್ಮನಿಯ 
ಅರಣ್ಯ ಪ್ರವಾದಕ ಫರ್ಡಿನಾಂಡ್‌ ಮುಲ್ಲರ್‌ನನ್ನು ಕುರಿತು ಚರ್ಚಿಸುತ್ತ 
೧೯೭೧ರಲ್ಲಿ ಮೆಲ್ಬೋರ್ನ್‌ನ ತಾಂತ್ರಿಕ ವಸ್ತು ಸಂಗ್ರಹಾಲಯದಲ್ಲಿ 
ಮಾಡಿದ ಭಾಷಣವನ್ನು ಪ್ರಸ್ತಾಪಿಸುತ್ತಾರೆ : ""ಪ್ರಕೃತಿ ನಮಗೆ ನೀಡಿದ 
ಪಿತ್ರಾರ್ಜಿತ ಬಾಧ್ಯತೆ ಎಂದು ಗಣಿಸಬೇಕು. ಅದನ್ನು ಹಾಳು ಮಾಡದೆ, 
ವಿವೇಕದಿಂದ ಬಳಸಬೇಕು, ಗೌರವಿಸಬೇಕು ಮತ್ತು ಎಚ್ಚರಿಕೆಯಿಂದ 
ಕಾಯ್ದಿಟ್ಟುಕೊಳ್ಳಬೇಕು. ಕೆಲಕಾಲ ಮಾತ್ರ ಕಾಯ್ದಿಟ್ಟುಕೊಂಡು ನಂತರ 
ಮುಂದಿನ ಜನಾಂಗಕ್ಕೆ ಒಪ್ಪಿಸಲು ನೀಡಿದ ವರವೆಂದು ನಾನು ಕಾಡನ್ನು 
ಗಣಿಸುತ್ತೇನೆ. ತಲೆ ತಲೆಮಾರುಗಳವರೆವಿಗೆ ಅದನ್ನು ನಾಶ ಮಾಡದೆ, 
ಇನ್ನಷ್ಟು ಸಮೃದ್ದಗೊಳಿಸಿ, ಮುಂದಿನ ಜನಾಂಗಕ್ಕೆ ನಾವದನ್ನು 
ವರ್ಗಾಯಿಸಬೇಕು.'' ರಾಮಚಂದ್ರಗುಹಾರವರ ಈ ಪ್ರಸ್ತಾಪವನ್ನು 
ಗಮನಿಸಿದಾಗ ನನಗೆ ಅಮೇರಿಕಾದ ರೆಡ್‌ ಇಂಡಿಯನ್‌ ಜನಾಂಗದ 
ನಾಯಕ ನಿಯಾಟಲ್‌ನ ಮಾತು ನೆನಪಿಗೆ ಬರುತ್ತದೆ" ಈ ಭೂಮಿ ನಮ್ಮ 
ತಾತ ಮುತ್ತಾತರಿಂದ ಬಂದ ಬಳುವಳಿಯಿಲ್ಲ; ಮಕ್ಕಳು ಮೊಮ್ಮಕ್ಕಳಿಂದ 
ಎರವಲಾಗಿ ಪಡೆದದ್ದು. ಅದನ್ನು ಇನ್ನಷ್ಟು ಸಮೃದ್ಧವಾಗಿ, ಸುಭದ್ರವಾಗಿ 


ಸುಂದರವಾಗಿ ಹಿಂದಿರುಗಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ'' _ 


ಇಂಥ ಕಾಳಜಿಯುಳ್ಳ ಮಾತುಗಳನ್ನು ಕೇಳಿದಾಗ ಅಥವಾ ಓದಿದಾಗ; 
ನಮಗೆಲ್ಲ ಜೀವಜ್ಯೋತಿ ಗ್ರಹವಾದ ಭೂಮಂಡಲಕ್ಕೆ ನಾನಾ ರೀತಿಯ 
ಮಾಲಿನ್ಯ ಆವರಿಸುತ್ತಿದೆ. ನಮ್ಮ ಆಡಳಿತ ಯಂತ್ರದ ಚೌಕಟ್ಟಿನಲ್ಲಿ 
ಗಾಂಧೀಜಿಯವರ ಆರ್ಥಿಕ ಚಿಂತನೆಗಳನ್ನು ನಾವು ಸರಿಯಾಗಿ ಅರ್ಥೈಸಲು 
ಹೋಗಲಿಲ್ಲ. ಯಾವುದನ್ನು ಗಾಂಧೀಜಿಯವರು ಗಾಢವಾಗಿ ತಮ್ಮ 
"ಹಿಂದ್‌ ಸ್ವರಾಜ್‌'ದಲ್ಲಿ ಪ್ರಸ್ತಾಪಿಸಿದರೋ, ಆ ಕೈಗಾರಿಕೀಕರಣದ 
ಸಮಾಜ ಎದುರಿಸುತ್ತಿರುವ ಅನಾಹುತಗಳನ್ನು ನಾವು ಇಂದು 
ನೋಡುತ್ತಿದ್ದೇವೆ. ಮನುಷ್ಯ ಸ್ವಾರ್ಥದ ವಿಷಯದಲ್ಲಿ ಹೆಚ್ಚು ಹೆಚ್ಚು 
ಸ್ಪರ್ಧಾತ್ಮಕವಾಗುತ್ತಿದ್ದಾನೆ. ಅವನಿಗೆ ಪರಿಸರ ಎಂದರೆ ಸಂಪತ್ತಿನ 
ಕ್ರೋಢೀಕರಣ. ಇದರಿಂದ ಇಂಥವರ ಬೇಡಿಕೆಗಳು ತೀವ್ರ ರೀತಿಯಲ್ಲಿ 
ಬೆಳೆಯುತ್ತ ಹೋಗುತ್ತಿರುವುದರಿಂದ ನಾವು ಅವರ ಹೊಟ್ಟೆಗೆ ಎಷ್ಟೊಂದು 
ಕಚ್ಚಾವಸ್ತುಗಳನ್ನು ಪೂರೈಸುತ್ತಿದ್ದೇವೆ. ಈ ರೀತಿಯ ಪೂರೈಕೆಯಿಂದ ಒಟ್ಟು 
ಪರಿಸರ ಸಮತೋಲನವನ್ನು ಕಳೆದುಕೊಳ್ಳುತ್ತಿದೆ. ನಮ್ಮ ನೆಲ 
ಬರಡಾಗುತ್ತಿದೆ. ಜಲ ಕಲುಷಿತಗೊಳ್ಳುತ್ತಿದೆ. ಸುಮಾರು ಒಂದೂವರೆ 
ಶತಮಾನದ ಹಿಂದೆಯೇ ಕವಿ ವರ್ಡ್ಸ್‌ವರ್ತ್‌ ಮತ್ತು ಚಿಂತಕ ರಸ್ಕಿನ್‌ 
ಎತ್ತಿದ ಪ್ರಶ್ನೆಗಳನ್ನು ನಾವು ಶ್ರೀವ್ರ ರೀತಿಯಲ್ಲಿ ಪರಿಗಣಿಸಲಿಲ್ಲ. ಅದರ 
ನಂತರ ಗಾಂಧೀಜಿಯಂಥವರು ತೀವ್ರವಾಗಿ ತಮ್ಮ ನಿಲುವುಗಳನ್ನು 
ದಾಖಲು ಮಾಡುತ್ತ ಬಂದಿದ್ದರಿಂದ ಇಂದು ಈ ಸಮಾಜಕ್ಕೆ ಒಂದು 
ರೀತಿಯ ಚಾಲನೆ ಇದೆ. 

ವರ್ಡ್ಸ್‌ವರ್ತ್‌ನಂಥ ದೊಡ್ಡ ಕವಿಯನ್ನು ನಾವು ನೆನ್ನೆ 
ಮೊನ್ನೆಯವರವಿಗೂ ಪರಿಸರ ಚಿಂತಕ ಮತ್ತು ಹೋರಾಟಗಾರ ಎಂದು 
ಪರಿಗಣಿಸಿರಲಿಲ್ಲ. ತನ್ನ ಬದುಕಿನ ಎಂಬತ್ತು ವರ್ಷಗಳ ಕಾಲಾವಧಿಯಲ್ಲಿ 
ಸುಮಾರು ಎರಡು ಲಕ್ಷ ಮೈಲಿಗಳವರೆವಿಗೆ ಕಾಲ್ನಡಿಗೆಯಲ್ಲಿ ಸುತ್ತಾಡಿದ. 


18 


ಹೀಗೆ ಸುತ್ತಾಡುತ್ತ ಕಾವ್ಯವನ್ನು ಓದುತ್ತ ಪರಿಸರನಾಶದ ನಾನಾ 


ಮುಖಗಳನ್ನು ವಿವರಿಸುತ್ತ ಕಾವ್ಯದ ವಿಸ್ತಾರವನ್ನು ಹಿಗ್ಗಿಸಿದ. ಈ 
ದೃಷ್ಟಿಯಿಂದ ನಮ್ಮಲ್ಲಿ ಕುವೆಂಪುರವರು ಪರಿಸರದ ಒಬ್ಬ ದೊಡ್ಡ ಕವಿ 
ನೇರವಾಗಿ ಪರಿಸರ ಚಳುವಳಿಯಲ್ಲಿ ತೊಡಗದಿದ್ದರೂ ಪ್ರಕೃತಿಯ ವಿವಿಧ 
ಮುಖಗಳ ಕುರಿತು ತಮ್ಮ ಕಾವ್ಯ ಹಾಗೂ ಗದ್ಯದ ಮೂಲಕ ಒಲವನ್ನು 
ಬೆಳೆಸಿದರು. ಇನ್ನು ಶಿವರಾಮಕಾರಂತರು ಮಾಡಿರುವ ಕೆಲಸ ಅತ್ಯಂತ 
ಬೀಸಿನಿಂದ ಕೂಡಿರುವಂಥದ್ದು. ಎಲ್ಲ ಪರಿಸರ ಚಳುವಳಿಯಲ್ಲಿ 
ಸಂಪರ್ಕದ ಕೊಂಡಿಯಾಗಿ ಕಾರ್ಯ ನಿರ್ವಹಿಸುತ್ತಿರುವ ನಾಗೇಶ್‌ 
ಹೆಗಡೆಯಂಥವರ ಸಾಧನೆ ಅಪೂರ್ವವಾದದ್ದು. ಈಗ ವೃಕ್ಷದ ರೀತಿಯಲ್ಲಿ 
ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡಿರುವ ಎ.ಎನ್‌. ಯಲ್ಲಪ್ಪರೆಡ್ಡಿಯವರು 
ಪ್ರತಿಕ್ಷಣ ಪರಿಸರ ಸಂರಕ್ಷಣೆಯ ನಿಟ್ಟಿನಲ್ಲಿ ಯಾರ್ಯಾರಿಗೋ ಸ್ಪೂರ್ತಿ 
ನೀಡುತ್ತ ನಿಂತಿದ್ದಾರೆ ದೂರವಾಣಿಯಲ್ಲಿಯೇ ಸಲಹೆ ಮಾರ್ಗದರ್ಶನ 
ಕೊಡುತ್ತಾರೆ. ಇನ್ನು ಕೆ.ವಿ. ಸುಬ್ಬಣನವರು ಹೆಗ್ಗೋಡಿನಂಥ ಜಾಗದಲ್ಲಿ 
ಕೂತು "ಪರಿಸರ' ಎಂದರೇ ಇದೇ ಅಲ್ಲ. ಅದಕ್ಕೆ ಹತ್ತು ಮುಖಗಳಿವೆ 


ಎಂದು ಆ ನಿಟ್ಟಿನಲ್ಲಿ ಸಾವಿರಾರು ಮನಸ್ಸುಗಳನ್ನು ಕಾಪಾಡಿದ್ದಾರೆ. 


ಅವರೆಲ್ಲ ನಮ್ಮ ಸಮಾಜವನ್ನು ಆರೋಗ್ಯ ಪೂರ್ಣವಾಗಿ ನೋಡುವಂತೆ 
ಮಾಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಪರಿಚಯವಾದ 
ಬಹುದೊಡ್ಡ ವ್ಯಕ್ತಿ ಎಂದರೆ ಡಿ.ಕೆ.ಚೌಟಾರವರು. ಅವರ ಮುಗ್ದ ವ್ಯಕ್ತಿತ್ವದ 
ಹಿಂದೆ ನಮ್ಮಂಥವರಿಗೆ ಹಂಚುವ ಎಷ್ಟೊಂದು ಸರಕಿದೆ ಅನ್ನಿಸುತ್ತದೆ. 

ರಾಮಚಂದ್ರಗುಹಾರವರ "ಜಾಗತಿಕ ಪರಿಸರ ಚರಿತ್ರೆ'ಯಲ್ಲಿ ಬರುವ 
ಈ ಪ್ಯಾರಾವನ್ನು ಇಲ್ಲಿ ದಾಖಲಿಸಲು ಇಷ್ಟಪಡುವೆ. ""೧೮೮೯ರಲ್ಲಿ 
ಎಡ್ವರ್ಡ್‌ ಕಾರ್ಪೆಂಟರ್‌ "ಮರಳಿ ಮಣ್ಣಿಗೆ' ಆಂದೋಳನದ ಪಠ್ಯಪುಸ್ತಕ 
ಎನ್ನಬಹುದಾದ "ಸಿವಿಲೈಸೇಷನ್‌'-ಇಟ್ಸ್‌ ಕಾಸ್‌ ಅಂಡ್‌ ಕ್ಯೂರ್‌' ಅನ್ನು 
ಪ್ರಕಟಿಸಿದ. ಇದನ್ನು ಓದಿ ಇಷ್ಟಪಟ್ಟವ ಲಂಡನ್ನಿಗೆ ಆಗ ತಾನೇ ಬಂದಿದ್ದ 
ಇಪ್ಪತ್ತೊಂದು ವರ್ಷದ ಒಬ್ಬ ಭಾರತೀಯ. ಆ ಭಾರತೀಯನಿಗೆ 
ಕಾರ್ಪೆಂಟರ್‌ ನ ಪರಿಚಯವಿರಲಿಲ್ಲ. ಆದರೆ ಆತ ಕಾರ್ಪೆಂಟರ್‌ ನ ಶಿಷ್ಯ 
ಹನ್ರಿಸ್ಟಾಲ್‌ ನ ಸ್ನೇಹಿತನಾಗಿದ್ದ. ಸ್ಟಾಲ್‌ ಪ್ರಕಟಿಸುತ್ತಿದ್ದ"ಜರ್ನಲ್‌ ಆಫ್‌ 
ದಿ ವೆಜಿಟೇರಿನಿಯನ್‌' ಸೊಸೈಟಿಯಲ್ಲಿ ಆತನ ಮೊದಲ ಲೇಖನ 
ಪ್ರಕಟವಾಯಿತು. ಅದು ಮುಂದೆ ಬರುವ ೯೦ಕ್ಕೂ ಹೆಚ್ಚು ಪುಸ್ತಕಗಳಿಗೆ 
ನಾಂದಿ ಹಾಡಿತು. ಆ ಭಾರತೀಯ ಮೋಹನ್‌ ದಾಸ್‌ ಕರಮಚಂದ 
ಗಾಂಧಿ, ರಾಜಕೀಯ ಮತ್ತು ಆಧ್ಯಾತ್ಮಿಕ ನಾಯಕ''. 


ಇಷ್ಟಾದರೂ ಇಲ್ಲಿ ಏನೋ ಕೊರತೆ ಇದೆಯೆಂದು ಮನಸ್ಸನ್ನು 
ಕಾಡುತ್ತದೆ. ನಮ್ಮ ಸುತ್ತಲೂ ಕೊಳಕಾಗಿ ಏನೇನೋ ತ್ಯಾಜ್ಯವಸ್ತುಗಳು 
ಬಿದ್ದಿದೆ. ಅದನ್ನು "ಮರಳಿ ಮಣ್ಣಿಗೆ' ತಲುಪಿಸಬೇಕು. ಅದಕ್ಕಿಂತ 
ಮಿಗಿಲಾಗಿ ನಮ್ಮ ಚಿಂತನೆಗಳು ಮಣ್ಣಿಗೆ ಮರಳಿ ನೆಲೆಗೊಳ್ಳಬೇಕು. 


ಮಳೆಗಾಲ ನಿಂತಿದೆ. ಚಳಿಗಾಲ ಬಂದಿದೆ. ಈ ಬಾರಿಯ ಬೇಸಿಗೆ 
ಭೀಕರವಾಗಿರಬಹುದು. ಜನ ನೀರಿಗಾಗಿ ತುಂಬ ಪರದಾಡಬೇಕೇನೋ? 
ಎಂಬ ಗಾಬರಿಯ ಪ್ರಶ್ನೆ ಮನಸ್ಸಿನಲ್ಲಿ ಕಾಡುತ್ತಿದೆ. 


೨೯-೧೧-೦೨ - ಶೂದ್ರ ಶ್ರೀನಿವಾಸ್‌ 


ನೆಲದ ಮಾತು 


ಟಿ ಜಟ a 


೫ 8ನ 06 


ಉತ್ತಮ ಗುಣಮಟ್ಟದ 
ಗೋದಿ ಉತ್ಪನ್ನಗಳಿಗೆ ಸಂಪರ್ಕಿಸಿ 


ಚಿ 
೫ನೆ 


ಬಬ 
೫ 
೫ 


ಮೆಹಬೂಬ್‌ ಅಂಡ್‌ ಕಂಪೆನಿ 
೬ನೇ ಮೈನ್‌ ರೋಡ್‌ 
ಎ.ಪಿ.ಎಂ.ಸಿ. ಯಾರ್ಡ್‌, ಯಶವಂತಪುರ 
ಬೆಂಗಳೂರು-೫೬೦ ೦೨೨. 


ಫಂ ae: 


ಭೂಮಿ.... ಏನಿದು! ಭೂ ದಾಖಲೆಗಳನ್ನು ಗಣಿಕೀಕರಿಸುವ ಬೃಹತ್‌ ಯೋಜನೆ 


ಕಾನ 


ಇದು ಕರ್ನಾಟಕ ಸರ್ಕಾರದ ಅನುಕರಣೀಯ ಕಾರ್ಯ ಸಾಧನೆ. ಈ ಯೋಜನೆಯಿಂದಾಗಿ ಇನ್ನು ಮು4ದೆ ನಮ್ಮ 
ರೈತ ಬಾಂಧವರು Ja ಪಹಣೆಗಳಿಗಾಗಿ ದಿನಗಟ್ಟಲೆ ಪರದಾಡಬೇಕಾಗಿಲ್ಲ. ಹಳೆಯದಾದ, ಹರಿದುಹೋದ ಪಹಣಿಗಳಿಗಾಗಿ 
ಚಿಂತಿಸಬೇಕಿಲ್ಲ. ಈಗ ಪಹಣಿಗಳು ಕಂಪ್ಯೂಟರೀಕರಣಗೊಂಡಿವೆ. ತಮ್ಮ ಭೂಮಿಯ ಎಲ್ಲಾ ವಿಬರಗಳು ರ, ತರಿಗೆ 
ಕೆ ಬೆರಳ ತುದಿಯಲ್ಲಿ ಲಭ್ಯ. ಇದೀಗ ೬೭ ಲಕ್ಷ ರೈತರಿಗೆ ಸೇರಿದ ೨ ಕೋಟಿ ದಾಖಲೆಗಳು ರಾಜ್ಯದ ಎಲ್ಲಾ ೧೭೬ 
ತಾಲ್ಲೂ ಕುಗಳಲ್ಲಿಯೂ ಸದ್ದು ಗದ್ದ ಲವಿಲ್ಲದೆ ಕಂಪ್ಳೂ ಟರ್‌ಗಳಲ್ಲಿ ದಾಖಲಾಗಿವೆ. ರೈತರು ಇನ್ನು ಮುಂದ ತಮ್ಮ ಪಹಣಿಯ 
ವಿವರಗಳ ಪ್ರತಿಯನ್ನು ಕೇವಲ ಎರಡೇ ನಿಮಿಷದ ಅವಧಿಯೊಳಗಾಗಿ ಪಡೆದುಕೊಳ್ಳ ಛ್‌ ಇಲ್ಲಿ ರೈತರ ಶೋಷಣೆಗೆ 
ಅವಕಾಶವಿಲ್ಲ. ಮಧ್ಯವರ್ತಿಗಳ ಹಾವಳಿ ಇಲ್ಲ ಅನಗತ್ಯ ಕಟ್ಟ ಳೆಗಳ ಕಿರಿಕಿರಿಯಿಲ್ಲ. ವರ್ಷದಲ್ಲಿ ಒಂದುಬಾರಿ ೮ ುಚಿತವಾಗಿ 
ರೈತರ ಮನೆಬಾಗಿಲಿಗೆ ಕಳುಹಿಸಲ್ಪಡುವ ಈ 18 ಭೂ ದಾಖಲೆಗಳ ಹೆಚ್ಚುವರಿ ಪ್ರತಿ ಬೇಕಾದಲ್ಲ ಮಾತ್ರ ರೈತರು 


ಕೇವಲ ರೂ.೧೫-೦೦ಗಳನ್ನು ಪಾವತಿ ಮಾಡಿ ಸತ್ತ ದುವಾ ರಾಷ್ಟ್ರದಲ್ಲೇ ಪ್ರಪ್ರಥಮ ಯೋಜನೆ ಎಂಬ ಹೆಗ್ಗಳಿಕೆ 
ಇದಕ್ಕೆ. 


ಜಗತ್ತೇ ಈ ಯೋಜನೆಯಡೆಗೆ ಮೆಚ್ಚುಗೆಯಿಂದ ನೋಡುವಂತಾಗಿದೆ. ಪ್ರತಿಷ್ಟಿತ ""ಸ್ಟಾಕ್‌ ಹೋಂ ಚಾಲೆಂಜ್‌ 
೨೦೦೨''ರ ಪ್ರಶಸ್ತಿಗಾಗಿ ಜಗತ್ತಿನ ೮೯ ದೇಶಗಳ ೬೦೦ ಸ್ಪ ರ್ಧಿಗಳೊಂದಿಗೆ ಅಂತಿಮ ಹಣಾಹಣಿಯಲ್ಲಿ ನಿಂತಿರುವುದು ಈ 
ಯೋಜನೆಯು ಗಳಿಸಿರುವ ಮೆಚ್ಚುಗೆಗೆ ಸಾಕ್ಷಿ. | 


ಮುಖ್ಯಾಂಶಗಳು: 
ಅ ಬನಸಮುದಾಯಕ್ಕೆ ತಲುಪಲು ರಾಷ್ಟ್ರದ ಪ್ರಪ್ರಥಮ ಬೃಹತ್‌ ಪ್ರಮಾಣದ ಮಾಹಿತಿ ತಂತ್ರಜ್ಞಾನ ಯೋಜನೆ. 


ಪ್ರತಿ ವರ್ಷ ಭೂ ದಾಖಲೆ ಪತ್ರಗಳ ಒಂದು ಉಚಿತ ಪ್ರತಿಯನ್ನು ರೈತರ ಮನೆ ಬಾಗಿಲಿಗೆ ರವಾನೆ 
ಭೂದಾಖಲೆ ಪತ್ರಗಳ ತಿದ್ದುವಿಕೆಗೆ ಅವಕಾಶವಿಲ್ಲ. 


ಕಿಯೋಸ್ಕ್‌ಗಳಲ್ಲಿ ಸಲ್ಲಿಸಲ್ಪಡುವ ಖಾತೆ ಬದಲಾವಣೆ ಅರ್ಜಿಗಳ ಸಂಸ್ಕರಣೆ ಕೇವಲ ೩೫ ದಿನಗಳಲ್ಲಿ ವಿಳಂಬವಾದಲ್ಲಿ 
ಕುಂದುಕೊರತೆಗಳ ಪರಿಹಾರಕ್ಕೆ ಸಧೃಡ ವ್ಯವಸ್ಥೆ. 


ಅ 2ಯೋಸ್ಕ್‌ಗಳಿಗೆ ಖುದ್ದಾಗಿ ಭೇಟಿ ಕೊಡುವ ಅಗತ್ಯವಿಲ್ಲ. ಗ್ರಾಮಲೆಕ್ಕಿ ಗರು ಅಥವಾ ಬೇರೆ ಯಾರಾದರೂ ಸಹ 
ದಾಖಲೆ ಪತ್ರಗಳನ್ನು ಖರೀದಿಸಲು ಬಾಡ! 


ರೈತರು ಅಧಿಕಾರಿಯ ನೆರವಿನ ಅಗತ್ಯವಿಲ್ಲದೆ ಕಿಯೋಸ್ಕ್‌ನಲ್ಲಿ ಅವರ ದಾಖಲೆ ಪತ್ರಗಳನ್ನು ನೋಡಬಹುದು. 


ದಾಖಲೆ ಪತ್ರಗಳನ್ನು ಪಡೆಯಲು ಬಹು ದೂರ ಪ್ರಯಾಣ ಮಾಡುವುದನ್ನು ತಪ್ಪಿಸಲು ಹೋಬಳಿಗಳಿಗೂ (ಉಪ 
ತಾಲ್ಲೂಕುಗಳಿಗೂ) ಯೋಜನೆಯ ವಿಕೇಂದ್ರೀಕರಣ. 


ಅ ಕೃಪ ಸುಲವನ್ನು ಸುಲಭವಾಗಿ ಮತ್ತು ಶೀಘ್ರವಾಗಿ ಪಡೆಯಲು ಅನುವಾಗುವಂತೆ ೨೫೦೦ ಬ್ಯಾಂಕ್‌ ಶಾಖ ಜಿಗಳ ಸಂಪರ್ಕ 
ಸು 


ಭೂ ವಿವಾದ ಪ್ರಕರಣಗಳ ಶೀಘ್ರ ವಿಲೇವಾರಿಗೆ ನ್ಯಾಯಾಲಯಗಳಿಗೂ ಸಂಪರ್ಕ ಕಲ್ಪಿಸಲು ಯೋಜನ. 


ಕರ್ನಾಟಕದಲ್ಲಿ ಇನ್ನು ಮುಂದೆ ಕೈಬರಹದ ಪಹಣಿಗಳಿಗೆ ಮಾನ್ಯತೆ ಇಲ್ಲ. 


ಜ್‌ 


ONO 


SESS 


ಲಿ 


SE 


ಯ ಉ“ಉಊ್ಟ 


0025555555 


ಸರು 


OOS 


\ 
| 


ಈ, 


KAR: ©°NATAKA 


2” Theatre of Inspiration 


Karnataka Tourism # 49 Second Floor Khanija Bhavan Race Course Road Bangalore - 560 001 India Fax: 91 80 2352626 Email: discoverkarnataka@vsnl.net wwwkarnatakatourism.org 


8 


ರ್ಟ 


CMM/BNGIDECL/INPP233/3/2002 } TAREE ಜಂ ಜಡ. |! 


ರಾರಾ ಗುನಗಾ ರಾರಾ ಯ ಜರ ಗರ್‌: ಭಾಳಾ 


pO 


ನಾನು ಈ ನೆಲದ ಮಾತಿನವಳು 
: ಈ ನೆಲದೊಡನೆ ಹಾಡಿದ್ದೇನೆ, ಕುಣಿದಿದ್ದೇನೆ, ಬಾಳಿದ್ದೇನೆ... 


1... ಗ Wi 
Jpn .. i 


ಕೆ.ಎಸ್‌. ರಾಜಾರಾಮ್‌ರವರು ಅತ್ಯಂತ ಪ್ರತಿಭಾಶಾಲಿ ಛಾಯಾಚಿತ್ರಕಾರರು. ಕಳೆದ ಎರಡು, ಮೂರು ದಶಕಗಳಿಂದ ಹವ್ಯಾಸಿ 

ಛಾಯಾಚಿತ್ರಕಾರರಾಗಿ ಸಾಕಷ್ಟು ಹೆಸರು ಮಾಡಿರುವಂಥವರು. ಜ್ಯ ಸಾಂಸ್ಕತಿಕ ಲೋಕದ ಕೆಲವು ಬಹುಮುಖ್ಯ ಛಾಯಾಚಿತ್ರಗಳು 
ಳು) BN 

ಇವರ ಕ್ಯಾಮರಾ ಕಣ್ಣಿನಿಂದ ಹೊರಗ ಬಂದಿವೆ. ಇತ್ತೀಚೆಗೆ ಫ್ರಾನ್ಸ್‌ ದೇಶದ ಸಂಸ್ಥೆ - ಎಫ್‌.ಐ.ಎ.ಪಿ. ಕೊಡುವ ಅತ್ಯಂತ ಪ್ರತಿಷ್ಠಿತ 

ತಗ ಪ್ರಶಸ್ತಿ ಸಿಯನ್ನು. ಇವರ ಒಟ್ಟು ಚಿತ್ರಗಳ 'ಗುಣಾತ್ಮಕತೆಯನ್ನು “ನಿಸಿ ಕೊಡಲಾಗಿದೆ. ಮೇಲಿನ ಚಿತ್ರ 

ರಾಜಾರಾಮ್‌ರವರ ಕ್ಯಾಮರಾ ಕಣ್ಣಿನಲ್ಲಿ ಗೆಭೇತಾಳಿ ಬೆಳೆದು ಬಂದಿರುವಂಥದ್ದು ನೆಲದ ಮಾತಿನ ಮೊದಲ ಸಂಚಿಕೆಗೆ ಇಂತಹ 

ಅತ್ಯುತ್ತಮ ಚಿತ್ರವನ್ನು ರಾಜಾರಾಮ್‌ರವರ ಗೈರುಹಾಜರಿಯಲ್ಲಿ ಅವರ ಮಗ ಕೆ. ಆರ್‌. ತೇಜಸ್‌ರವರು ಕೊಟ್ಟಿದ್ದಕ್ಕೆ ನೆಲದ ಮಾತು 


ಜಣಿಯಾಗಿದೆ. 


ಸಂ: 


191868 Mathu Published by S. Preethi 
) 
Edited by : Shudra Srinivas, Kavi Mane’, Annaiah Reddy Layout, J.P. Nagar 6th Phase, Bangalore - 560 078. Ph: 6551762 
Printed at Geekay Printing Press, # 46,1: SA Main, Nanjappa Etock, Adugodi, Bangalore - 560 030. Ph: 2239872 
| 


